ಅಕ್ಟೋಬರ್ 1983 


ಸಂಚಿಕೆ 45 


ಸಂಪಾದಕರು 
ಗೋಪಾಲಕೃಷ್ಣ ಅಡಿಗ 


ಸ್ . ದಿವಾಕರ್  ಂ ಚಿಂತಾಮಣಿಕೊಡ್ಲೆಕೆರೆ ೦ ಡಾ|| ಎಂ . ಎಸ್ . ತಿಮ್ಮಪ್ಪ ೦ ಎ . ಆರ್ . ನಾಗಭೂಷಣ ೦ ಟಿ. ವಿ . ವುತ್ತಾಚಾರ ೦ 

ತ್ಯಾ ಕಾಮತ್ ಜಿ. ಟಿ. ನಾರಾಯಣರಾವ್ ೧ ಎನ್ . ಪಿ. ಶಂಕರನಾರಾಯಣರಾವ್ ೦ ಕೆ. ಎಸ್ . ನರಸಿಂಹಸ್ವಾಮಿ ೦ ಕಾಸರವಳ್ಳಿ 
ರವೀಶ ೦ ರಾಮಚಂದ್ರ ಶರ್ಮ ೦ ಕೃಷ್ಣಾನಂದ ಕಾಮತ ೦ ಸಿ. ವಿಶ್ವೇಶ್ವರ ೦ ಎಸ್ . ದಿವಾಕರ್ ೦ ಚಿಂತಾಮಣಿಕೊಡ್ಲೆಕೆರೆ ೦ 


ಪಡಿತರ ವಿತರಣೆಗೆ ಹೊಸಕ್ರಮ 


ವ 


* ನಾಗರಿಕರಿಗೆ ನ್ಯಾಯಬೆಲೆಯಲ್ಲಿ ನಿತ್ಯಬಳಕೆಯ ಪಡಿತರ ವ್ಯವಸ್ಥೆಗೆ 

ಈಗ ಹೊಸಕ್ರಮ . 
* ಖಾಸಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗುತ್ತಿರುವ ಅನ್ಯಾಯ 

ವನ್ನು ತಡೆಗಟ್ಟುವುದೇ ಈ ಕ್ರಮದ ಉದ್ದೇಶ. 
* ಈಗ ಇರುವ ಖಾಸಗಿ ನ್ಯಾಯಬೆಲೆ ಅಂಗಡಿಗಳ ರದ್ದು . 
* ಪಡಿತರ ಕಾರ್ಡುದಾರರ ಸಹಕಾರ ಸಂಘಗಳ ಸ್ಥಾಪನೆ. 
* ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ 

ಹೊಣೆಗಾರಿಕೆ ಮತ್ತು ಉಸ್ತುವಾರಿಯಲ್ಲಿ ಪಡಿತರ ವಿತರಣೆ. 
* ಜನವರಿ 1984ರಿಂದ ಈ ಹೊಸ ಕಾರ್ಯಕ್ರಮದ ಜಾರಿ . 


ಕರ್ನಾಟಕ ವಾರ್ತೆ 


ಕ್ರ . ಸಂ . 32 


ಕನ್ನಡ ತೈಮಾಸಿಕ 


ಸಂಪಾದಕರು : 
ಗೋಪಾಲಕೃಷ್ಣ ಅಡಿಗ 


ಸಂಚಿಕೆ 45 


ಸಂಪಾದಕ ಮಂಡಲಿ : 
ರಾಮಚಂದ್ರ ಶರ್ಮ, ಯಶವಂತ ಚಿತ್ತಾಲ, 
ಸುಮತೀಂದ್ರ ನಾಡಿಗ ಮತ್ತು ಸಿ, ವಿಶ್ವೇಶ್ವರ 


ಅಕ್ಟೋಬರ್ 1983 


ಸಂಪಾದಕೀಯ 


3 ಗೋಪಾಲಕೃಷ್ಣ ಅಡಿಗ 


- 40 


ಸಣ್ಣಕತೆ 
ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 5 ಅನುವಾದ : ಎಸ್ . ದಿವಾಕರ್ 

ಲೇಖನಗಳು 
ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸು 18 ಡಾ|| ಎಂ . ಎಸ್ . ತಿಮ್ಮಪ್ಪ 
ಮಾಧುರ್ಯ ಮತ್ತು ಬೆಳಕು 23 ಅನುವಾದ : ಎ . ಆರ್ . ನಾಗಭೂಷಣ 

ಸೃಜನಾತ್ಮಕ ಸಂಗೀತ - 29 | ಟಿ. ವಿ . ಮುತ್ತಾಚಾರ 
ಯಹೂದೀಯರು ಆಗ - ಈಗ ಜೊತ್ಸಾ ಕಾಮತ 

- ಭವಿಷ್ಯ ಚಿಂತನೆ 46 ಜಿ. ಟಿ . ನಾರಾಯಣರಾವ್ 
ಮಾನವಶಾಸ್ತ್ರೀಯ ದೃಷ್ಟಿಕೋನ 51 ಎನ್ . ಪಿ . ಶಂಕರನಾರಾಯಣರಾವ್ 

ಬಣ್ಣ 61 ಡಾ || ಕಾಸರವಳ್ಳಿ ಜಿ . ರವೀಶ್ 
ಆದಿವಾಸಿಗಳ ಬಾಬಾ 65 ಕೃಷ್ಣಾನಂದ ಕಾಮತ 

ಕವನಗಳು 

ಶಪಥ 16 , ಚಿಂತಾಮಣಿಕೊಡ್ಲೆಕೆರೆ 

ಪ್ರತಿಮೆ 17 : ಚಿಂತಾವರಣಿ ಕೊಡ್ಲೆಕೆರೆ 
ನನ್ನ ನಿನ್ನ ಸಂಗಮ - 60 ಕೆ. ಎಸ್ . ನರಸಿಂಹಸ್ವಾಮಿಂ 

ಅನಿಷ್ಟ 64 ರಾಮಚಂದ್ರ ಶರ್ಮಾ 
ಪುಸ್ತಕ ವಿಮರ್ಶೆ 69 - ಸಿ. ವಿಶ್ವೇಶ್ವರ 


ಸಾಕಿ ಪ್ರಕಾಶನ , ನಂ .460 - ಎ, 6ನೇ ಕ್ರಾಸ್, 7ನೇ ಬ್ಲಾಕ್‌ ( ಪಶ್ಚಿಮ), ಜಯನಗರ, ಬೆಂಗಳೂರು- 82 
ವರ್ಷಕ್ಕೆ ನಾಲ್ಕು ಸಂಚಿಕೆಗಳು - ಜನವರಿ, ಏಪ್ರಿಲ್ , ಜುಲೈ , ಅಕ್ಟೋಬರ್, ವಾರ್ಷಿಕ ಚಂದಾ ರೂ , 20 


ಚಂದಾದಾರರಿಗೆ 
ಚಂದಾದಾರರಾಗಬಯಸುವವರು ವಾರ್ಷಿಕ ಚಂದಾ ರೂ . 20ನಲ್ಲಿ ಸಂಪಾದಕರ 
ವಿಳಾಸಕ್ಕೆ ಬ್ಯಾಂಕ್ ಡ್ರಾಫ್ಟ್ ಅಥವಾ ವನಿಆರ್ಡರ್ ಮೂಲಕ ಕಳುಹಿಸ 
ಬೇಕು. ಚೆಕ್ ಮುಖಾಂತರ ಕಳುಹಿಸುವವರು 2ರೂ . ಬ್ಯಾಂಕ್ ಕಮೀಷನನ್ನು 
ಸೇರಿಸಿ ಒಟ್ಟು 22 ರೂ . ಕಳುಹಿಸಬೇಕಾಗಿ ವಿನಂತಿ. ಡ್ರಾಫ್ಟ್ ಮತ್ತು ಚೆಕ್ 
ಗಳನ್ನು ಸಾಕ್ಷಿ ಪ್ರಕಾಶನ, ಬೆಂಗಳೂರು' ಈ ಹೆಸರಿಗೇ ಕಳುಹಿಸಿರಿ . 


ಆಜೀವ ಚಂದಾ 
ರೂ . 250 . ಈ ಹಣವನ್ನು ಒಂದೇ ಬಾರಿಗೆ ಅಥವಾ ಐದು ಸಮನಾದ 
ಕಂತುಗಳಲ್ಲಿ ಕೊಡಬಹುದು. 


Edited , Printed and Published by : 
M . Gopalkrishna Adiga for SAKSHI PRAKASHANA , 
No . 460 - A , 6th Cross, 7th Block (West) , Jayanagar, 
Bangalore - 560 082 . Phone : 604475 . 


Printed at : 
Praja Printers Private Limited , Praja Bhavan , No . 53 /2 , 
Bull Temple Road , Bangalore - 560 019 . Phone : 604261 


ಸಂಪಾದಕೀಯ 


“ ಸಾಕ್ಷಿ” ಒಂದು ವರ್ಷಕ್ಕೂ ಹೆಚ್ಚು ಕಾಲ ತಟಸ್ಥ ಆಯು ಪ್ರಕಟಿಸುವುದು ' ಸಾಕ್ಷಿ' ಯ ಉದ್ದೇಶ ಎನ್ನು ವು 
ವಾಗಿದ್ದು ಈಗ ಮತ್ತೆ ತನ್ನ ಕೆಲಸವನ್ನು ಮುಂದು ದನ್ನು ಮತ್ತೆ ಹೇಳಬೇಕಾಗಿಲ್ಲ. ಆದರೆ ಹೀಗೆ ಹೇಳು 
ವರಿಸಲು ಸನ್ನದ್ಧವಾಗಿದೆ. ಇನ್ನು ವಂಂಂದೆ ಯಾವ ವಾಗಲಿ ನಮ್ಮ ತೀರ್ಮಾನವೂ ತಪ್ಪಾಗುವ ಸಾಧ್ಯತೆ 
ವಿಘ್ನಗಳೂ ಬಂದು ತಾಗದೆ ಕೆಲಸ ಸಲೀಸಾಗಿ ನಡೆಯುತ್ತ ಯಿದೆ ಎಂಬ ಮಾತನ್ನೂ ಸೇರಿಸುತ್ತಿದ್ದೇನೆ. ಏಕೆಂದರೆ 
( ದು ಕನ್ನಡ ಸಾರಸ್ವತ ಲೋಕಕ್ಕೆ , ಧೀಮಂತಿಕೆಯ ಹೊಸ ಸೃಷ್ಟಿಯನ್ನು ಗುರುತಿಸುವ ಕೆಲಸ ಸುಲಭವಲ್ಲ 
ಪಂಥಕ್ಕೆ , ಹೃದಯವಂತಿಕೆಯ ಬೆಳವಣಿಗೆಗೆ ಅದರ ಮಾತ್ರವಲ್ಲ , ಅತ್ಯಂತ ಪ್ರಬುದ್ಧ ನಿಷ್ಪಕ್ಷಪಾತ ವಿಮರ್ಶಾ 
ಕಾಣಿಕೆ ಅವ್ಯಾಹತವಾಗಿ ಸಲ್ಲುತ್ತಿರುವಂತೆ ಮಾಡಲು ಶಕ್ತಿ ಮೀರಿ ನಿಲ್ಲುವ ಗುಣವೂ ಹೊಸ ಸೃಷ್ಟಿಯ 
ನಾನೂ ಸಹಕಾರಿಗಳಾಗಿ ಸಹಸಂಪಾದಕರ ಜವಾಬ್ದಾರಿ ಮುಖ್ಯಾಂಶ ಎಂಬುದನ್ನು ಮರೆಯುವಂತಿಲ್ಲ. ಆದರೆ 
ವಹಿಸಿಕೊಂಡಿರುವ ಸ್ನೇಹಿತರೂ ನಿರ್ಧರಿಸಿದ್ದೇವೆ ಹೆಜ್ಜೆ ಹೆಜ್ಜೆಗೂ ನಾವು ತೀರ್ಮಾನ ಕೈಗೊಳ್ಳಬೇಕಾಗು 
ನಮ್ಮ ನಿರ್ಧಾರಕ್ಕೆ ಬೆಂಬಲವಾಗಿ ಕನ್ನಡ ವಾಚಕ ಇದೆ. ಅದನ್ನು ವಿವೇಕಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ 
ಲೋಕವೂ ಪ್ರಬುದ್ಧ ಲೇಖಕವರ್ಗವೂ ಜಾಹೀ ನೆರವೇರಿಸುವುದಷ್ಟೇ ನಮ್ಮ ಕರ್ತವ್ಯ . ಉಳಿದದ್ದನ್ನು 
ರಾತುದಾರರೂ ನಿಲ್ಲುವರೆಂಬ ನಂಬಿಕೆಯ ಮೇಲೆ, ಕಾಲವೇ ನಿರ್ಧರಿಸುತ್ತದೆ. 
ಬೆಂಗಳೂರಿನಿಂದ ' ಸಾಕ್ಷಿ ' ಯ ಪ್ರಥಮ ಸಂಚಿಕೆ ಪ್ರಕಟ “ ನವ್ಯ ಕಾವ್ಯ ' ಎಂಬ ಹೆಸರಿನಿಂದ ಈಗ ಪ್ರಕಟವಾಗು 
ವಾಗುತ್ತಿದ್ದಾಗ ನಾನು ಬರೆದ ಮೊದಲ ಮಾತುಗಳಲ್ಲಿ ತಿರುವ ಅನೇಕ ಕವನಗಳು ಅಥವಾ ಕವನಾಭಾಸಗಳು 
“ ಸದ್ಯಕ್ಕೆ ” ಕವನಗಳನ್ನೂ ಸಣ್ಣ ಕಥೆಗಳನ್ನೂ ಪ್ರಕಟಿಸದೆ, ನಮ್ಮ ಕಾವ್ಯಪ್ರಿಯರಿಗೆ ತೀರ ನಿರಾಶೆಯನ ವಾಚಕ 
ಮುಖ್ಯವಾಗಿ ಚಿಂತನಶೀಲ ವಿಮರ್ಶಲೇಖನಗಳನ್ನಷ್ಟೇ ವೃಂದದಲ್ಲಿ ಬಹು ಜನದ ವನಸ್ಸಿನಲ್ಲಿ ಕಾವ್ಯದ ಬಗ್ಗೆ 
ಪ್ರಕಟಿಸುವುದಾಗಿ ಹೇಳಿದ್ದೆ , ಆದರೆ ಈಗ ಮತ್ತೆ ಭಾರೀ ಗೊಂದಲವನ್ನೂ ಹುಟ್ಟಿಸಿರುವಂತೆ ಕಾಣುತ್ತದೆ. 
ಆ ಎರಡೂ ಬಗೆಯ ಸೃಜನಶೀಲ ಸಾಹಿತ್ಯಕ್ಕೆ ಸಾಕ್ಷಿ' ಸ್ವಾತಂತ್ರ್ಯಯುಗದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಸೈರಾ 
ಯಲ್ಲಿ ಅವಕಾಶಕೊಡಲು ನಿರ್ಧರಿಸಲಾಗಿದೆ. ಹೊಸ ಚಾರಕ್ಕೆ ರಹದಾರಿ ಎಂದು ತಿಳಿದಿರುವವರ ಸಂಖ್ಯೆಯೇ 
ಧ್ವನಿಗಳು ಕಾವ್ಯದಲ್ಲಿ ಅಲ್ಲಲ್ಲಿ ಸ್ಪಷ್ಟವಾಗಿ, ಪ್ರಭಾವಶಾಲಿ ದೊಡ್ಡದು. ಅದನ್ನು ಸರಿಯಾಗಿ, ನಿಯಮಬದ್ಧವಾಗಿ 
ಯಾಗಿ, ಕೆಲವು ಸಲ ಅನನ್ಯವಾದ ರೀತಿಯಲ್ಲಿಹೊಮ್ಮು ತನ್ನ ವ್ಯಕ್ತಿವೈಶಿಷ್ಟ್ಯಕ್ಕೆ ತಕ್ಕ ರೀತಿಯಲ್ಲಿ, ಆದರೆ 
ತಿರುವುದುಕೇಳಿಬರುತ್ತಿದೆ. ಅವುಗಳಲ್ಲಿ ಉತ್ತಮವಾದ ಸಾಮಾಜಿಕವಾದ ಮಾನವ ಮೌಲ್ಯಗಳಿಗೆ, ಸಾರ್ವಕಾಲಿಕ 
ದನ್ನು ಆಯು ಪ್ರಕಟಿಸಲು ' ಸಾಕ್ಷಿ' ಈಗ ಉತ್ಸುಕ ವಾದ ಗುಣಗಳಿಗೆ ಬದ್ಧವಾಗಿಯೇ ಕಾರ್ಯರೂಪಕ್ಕೆ 
ವಾಗಿದೆ. ಭಾಷೆಯಲ್ಲಿ ವ್ಯಕ್ತವಾಗುವ ಅತ್ಯಂತ ಸೂಕ್ಷ್ಮ , ತರುವವರ ಸಂಖ್ಯೆ ತೀರಕಡಿಮೆಯಾಗಿರುವುದು ನಮಗೆಲ್ಲ 
ಅತ್ಯಂತ ಪರಿಣಾಮಕರ ಅನುಭವಗಳು ರೂಪುಗೊಳ್ಳು ತಿಳಿದಿದೆ. ಕಾವ್ಯ ಸಾಹಿತ್ಯಕ್ಕೂ ಸಲ್ಲುವ ಮಾತು ಇದು. 
ವುದು ಕಾವ್ಯದಲ್ಲೇ ಆದ್ದರಿಂದ ನಮ್ಮ ಕಾವ್ಯಪರಂಪರೆಗೆ ಪರಂಪರಾಗತವಾದ ನಿಯಮಗಳಿಗೆ ಛಂದೋರೂಪಗಳಿಗೆ 
ಹೊಸ ಆಯಾಮ ಸೃಷ್ಟಿಯಾಗಬೇಕಾದ ಈ ಕಾಲದಲ್ಲಿ ಹಿಂದಿನ ಕಾವ್ಯ ಬದ್ದವಾಗಿದ್ದರೆ ಇಂದಿನ ಕಾವ್ಯ ಯಾವ 
ಅದಕ್ಕೆ ತಕ್ಕ ಸ್ವಾಗತವನ್ನೂ ಮನ್ನಣೆಯನ್ನೂ ಕೊಡು ನಿಯಮಗಳಿಗೂ ಬದ್ಧವಲ್ಲ ಎಂದು ಭಾವಿಸುವುದು 
ವುದು ಅಗತ್ಯವಾದ ಕೆಲಸ. ' ಸಾಕ್ಷಿ' ಈಗ ಆ ಕೆಲಸ ಮೂರ್ಖತನ. ಪ್ರತಿಯೊಂದು ಸೃಷ್ಟಿಗೂ ತನ್ನದೇ 
ವನ್ನು ಕೈಗೊಳ್ಳುತ್ತದೆ. ನಿರ್ಭಯವಾಗಿ, ನಿಷ್ಟುರ ಆದ ನಿಯಮಗಳ ಛಂದೋಬದ್ಧತೆಯೂ ಇದೆ ಎನ್ನು 
ವಾಗಿಯೂ ಕೂಡ, ಉತ್ತಮವಾದುದನ್ನು ಮಾತ್ರ ವುದು ಸ್ವಯಂವೇದ್ಯವೇ ಆದರೂ ಅದನ್ನು ಕೂಡ 


47ಸಾಕ್ಷಿ 

ಸಂಪಾದಕೀಯ 
ಒತ್ತಿಹೇಳಬೇಕಾಗಿ ಬಂದಿರುವುದು ನಮ್ಮ ಸಂಸ್ಕೃತಿಯ ಮುಂದೆಯ ಅಂಥವೇ ಲೇಖನಗಳು ಪ್ರಕಟವಾಗಲಿವೆ. 
ದುರ್ದೈವ ಎನ್ನದೇ ವಿಧಿಯಿಲ್ಲ. 

ಸುತ್ತುವರಿತ್ತಲ ಪರಿಸರದ ಮೂಲಕವೇ ಹೇಗೆ ವ್ಯಕ್ತಿ 
ಹೊಸತು ಎನ್ನುವುದರಿಂದಲೇ ಯಾವುದೂ ಶ್ರೇಷ್ಠ 

ವೈಶಿಷ್ಟ್ಯ ತಲೆ ಎತ್ತುತ್ತದೋ ಅದೇ ರೀತಿ ನಮ್ಮ 
ವಾಗುವುದಿಲ್ಲ ಎಂಬ ಮಾತ ಸ್ವಯಂವೇದ್ಯವೇ . 

ದೇಶದ ಪರಿಸರದ ಮ ಲ ಕ ವೇ ಆಧುನಿಕತೆಯ 

ಆವಿಷ್ಕಾರ ನಮ್ಮ ದೇಶದಲ್ಲಿ ಆಗಬೇಕಾಗಿದೆ. ಆಧುನಿಕ 
ಉತ್ತಮ ವ್ಯಕ್ತಿತ್ವದ ಅತ್ಯುತ್ತಮ ಆವಿಷ್ಕಾರವೇ 

ಎಂದರೆ ಪಾಶ್ಚಾತ್ಯ ರೂಪಧರಿಸಿದ ಭಾರತೀಯ ಎಂದರ್ಥ 
ಶ್ರೇಷ್ಠತೆಯ ಮುಖ್ಯ ಲಕ್ಷಣ . ಈ ವ್ಯಕ್ತಿತ್ವ ಎನ್ನುವುದು 

ವಲ್ಲ. ಇಂದು ತನ್ನೆಲ್ಲ ಅಂತಃಶಕ್ತಿಗಳನ್ನು ವಿಕಾಸಗೊಳಿಸಿ 
ಕೂಡ'ಸ್ವಯಂಭ ' ಅಷ್ಟೇ ಅಲ್ಲ ; ವಿಕಾಸಶೀಲತೆಯೇ 
ಅದರ ಮಲಧರ್ಮ ಎನ್ನುವುದನ್ನೂ ನಾವು ಮರೆಯ 

ಕೊಳ್ಳುತ್ತ ಆಧುನಿಕ ಜ್ಞಾನ ವಿಜ್ಞಾನಗಳ ಹೊಸ ಬೆಳಕಿ 

ನಲ್ಲಿ ಕಂಗೊಳಿಸುವ ಅಗಸ್ಯ , ವಶಿಷ್ಠ , ವಿಶ್ವಾಮಿತ್ರ , 
ಬಾರದು. ವಿಕಾಸವಾಗುವುದು ಬದುಕಿನ ಆಳಗಳಲ್ಲಿ, 

ವ್ಯಾಸ, ಬುದ್ದ , ಜಿನ, ಕಾಳಿದಾಸ , ಪಂಪ, ಹರಿಹರ, 
ವಿಸ್ತಾರಗಳಲ್ಲಿ, ಅದರ ಆಯಾಮಗಳಲ್ಲಿ, ಈ ಆಯಾಮ 

ಕುಮಾರವ್ಯಾಸ, ಗಾಂಧಿ, ಅಂಬೇಡ್ಕರ್, ರವೀಂದ್ರ 
ಗಳಲ್ಲಿ ಬಹುಮುಖ್ಯವಾದದ್ದು ಸಂಪ್ರದಾಯ ಅಥವಾ 

ಮುಂತಾದ ಭಾರತೀಯ ಪೂರ್ವಿಕರ ಸಂತಾನ ಅಗತ್ಯ . ಆ 
ಪರಂಪರೆ - ಭೂತಕಾಲದಿಂದ ವರ್ತಮಾನದ ಬಿಂದುವಿನ 

ಬಗೆಯ ಶುದ್ಧ ಆಧುನಿಕ ಭಾರತೀಯತೆಯು ಆವಿಷ್ಕಾರ 
ಕಡೆಗೆ ಬಂದು ಭವಿಷ್ಯತ್ತಿನ ಕಡೆ ಚಿಮ್ಮುತ್ತ, ವರ್ತ 

ದಲ್ಲಿ ನಂಬಿಕೆಯುಳ್ಳ ' ಸಾಕ್ಷಿ' ಇನ್ನೂ ಇಲ್ಲಿ ಆಗಬೇಕಾ 
ಮಾನವೇ ಭೂತವೂ ಭವಿಷ್ಯವೂ ಆಗಿ ಏಕಕಾಲಕ್ಕೆ , ಗಿರುವ ' ನವೋದಯಂ' ದ ದಿಕ್ಕಿನಲ್ಲಿ ತನ್ನ ಕೆಲಸವನ್ನು 
ಇರುವುದನ್ನು ಗಮನದಲ್ಲಿರಿಸಿಕೊಂಡಾಗ ಬೆಳವಣಿಗೆಯ , ಸಾಗಿಸಲು ಯತ್ನಿಸುತ್ತದೆ. ಅಳಿಲಿನ ಬೆನ್ನಿಗಂಟಿರುವ 
ವಿಕಾಸದ ರೀತಿ ಅರ್ಥವಾಗಬಹುದು. ಆದಕಾರಣ ವಂರಳ ಕಣಗಳು ಸೇತುವೆಯನ್ನು ಕಟ್ಟಬಲ್ಲವೆ ? 
ಪಂಪ, ನಾರಾಣಪ್ಪರು ಭೂತಕಾಲದ ಕವಿಗಳು ಹೇಗೆ ಗೊತ್ತಿಲ್ಲ. ಆದರೆ ಅಳಿಲು ತನ್ನ ಕೆಲಸವನ್ನು ತನ್ನ 
ಹಾಗೆ ವರ್ತಮಾನದವರೂ ಆಗಿ ಭವಿಷ್ಯತ್ತಿನ ಕಡೆಗೆ ಕೈಲಾದಷ್ಟು ಚೆನ್ನಾಗಿ ಮಾಡುತ್ತದೆ ಅಷ್ಟೆ . 
ಹಾಯುವಂಥವರು . ಇಂದಿನ ನಮ್ಮ ಸಾಹಿತ್ಯ ಸೃಷ್ಟಿ 
ಯಲ್ಲಿ , ಸಾಹಿತ್ಯ ವಿಮರ್ಶೆಯಲ್ಲಿ ಈ ದೃಷ್ಟಿಯಿಲ್ಲದೆ 
ಸಾರ್ಥಕ ಕೃತಿ ಸಾಧ್ಯವಲ್ಲ . ಬದುಕಿನ, ಸಾಹಿತ್ಯದ ಈ 

“ ಸಾಕ್ಷಿ ನಿಧಿ” ಯೊಂದನ್ನು ಸ್ಥಾಪಿಸಿ ಅದರ ಮೂಲಕ 
ನಿರಂತರ ಗತಿಯ ಅರಿವು, ಆ ಗತಿಯೊಡನೆ ಒಂದಾಗು 

ಸಾಹಿತ್ಯದಲ್ಲಿ ತಕ್ಕ ಕೆಲಸ ಮಾಡಲು ಬಂಡವಳ ಒದಗಿಸಿ 
ವುದು, ಒಂದಾಗಿ ಅದರಿಂದ ಮೇಲೇರಲು ಯತ್ನಿಸು | 

ಕೊಳ್ಳುವ ಯೋಜನೆಯೊಂದು ಇದೆ. ' ಸಾಕ್ಷಿ' ಯ 
ವುದು ಇದೇ ಮಾನವತ್ವದ ವರಿಲ ಲಕ್ಷಣ . 

ಹಿತೈಷಿಗಳು ಆಜೀವ ಚಂದಾದಾರರಾಗುವುದರ 

ಮೂಲಕ , ಅಂಥ ಚಂದಾದಾರರನ್ನು ಒದಗಿಸಿಕೊಡುವು 
ಹೀಗೆ ಬೆಳೆಯಬಲ್ಲ ಮನುಷ್ಯನ ಅಂತರಂಗಕ್ಕೆ ತಕ್ಕ ದರ ಮೂಲಕ ಈ ಕೆಲಸಕ್ಕೆ ನೆರವಾಗಬೇಕೆಂದು 
ಆಹಾರವನ್ನೂ ವ್ಯಾಯಾಮವನ್ನೂ , ವಿಕಾಸಾವಕಾಶ | ಪ್ರಾರ್ಥನೆ. ಒಟ್ಟಾಗಿ ಅಥವಾ ಐದು ಕಂತುಗಳಲ್ಲಿ 
ಗಳನ್ನೂ ಒದಗಿಸುವುದು ' ಸಾಕ್ಷಿ' ಯ ಮೂಲಉದ್ದೇಶ | 250 ರೂ . ಸಲ್ಲಿಸುವವರನ್ನು ' ಸಾಕ್ಷಿ ' ಯ ಆಜೀವ 
ವಾಗಿರುವುದರಿಂದ ಇಲ್ಲಿ ಸಾಹಿತ್ಯವನ್ನೊಂದು ವಿಶಿಷ್ಟ ಕೃತಿ ಚಂದಾದಾರರಾಗಿ ಸ್ವೀಕರಿಸಿ ' ಸಾಕ್ಷಿ' ಯಲ್ಲಿ ಅವರ ಹೆಸರು 
ಸಮೂಹ ಎಂದು ತಿಳಿಯದೆಯೇ ಒಟ್ಟು ಮಾನವ - ಗಳನ್ನು ಪ್ರಕಟಿಸಲಾಗುವುದು. ಬಹಳ ಬೇಗ ಆ ಪಟ್ಟಿ 
ಸಂಸ್ಕೃತಿಯ ಸಾರಸ್ವರೂಪವಾದ ಕೆಲಸ ಎಂದು ಪರಿ ತಕ್ಕಷ್ಟು ದೀರ್ಘವಾಗಿ ಬೆಳೆದು ಸಾವಿರವಾಗಿ ' ಸಾಕ್ಷಿ ' 
ಭಾವಿಸಲಾಗುತ್ತದೆ. ಆದಕಾರಣ ಆಧುನಿಕ ಜ್ಞಾನದ ಸಾವಿರದದ್ದಾಗುವಂತೆ ಸಾಹಿತ್ಯಾಭಿಮಾನಿಗಳು ಸಹಕರಿಸ 
ಮುಖ್ಯಾಂಶಗಳನ್ನೂ ಆಧುನಿಕ ಚಿಂತನದ ಮಾರ್ಗ ಬೇಕೆಂದು ' ಸಾಕ್ಷಿ' ಯ ಪರವಾಗಿ, ಅದರ ಹೊಸ 
ವನ ಆಧುನಿಕ ಭಾವಶ್ರೀಮಂತಿಕೆಯ ಹದವನ್ನೂ ಸಂಪಾದಕಮಂಡಳದ ಪರವಾಗಿ ಕನ್ನಡ ಬಂಧುಲೋಕ 
ರೂಪುಗೊಳಿಸುವಂಥ ಲೇಖನಗಳು , ಕವನಗಳೂ , ಕಥೆ ವನ್ನು ಪ್ರಾರ್ಥಿಸುತ್ತೇವೆ. 
ಗಳೂ ಇಲ್ಲಿ ಪ್ರಕಟವಾಗುತ್ತ ಬಂದಿವೆ. ಇನ್ನು 

-ಗೋಪಾಲಕೃಷ್ಣ ಅಡಿಗ 


SP 


ಯುಗೋಸ್ಲಾವಿಯದ ಸೆರ್ಬೊ -ಕೊಶಿಯನ್ ಕತೆ 


ಅನುವಾದ : ಎಸ್ . ದಿವಾಕರ್ 


ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 

ಎರಿಡ್ ಕಾಶ್ 


ಯೆಪ್ರೊ ಸ್ಕೋಹಾನೋವ್ಕೆಕೊರಿಯೋ , ಕಂತ್ತಾಟಿನ ಕರೆದುಕೊಂಡು ಬಂದು ಅಲ್ಲಿ ಠಿಕಾಣಿ ಹಾಕಿದ. ಹೆಂಡತಿಗೆ 
ಮೇಲೆ ಪೋಲಿಸ್ ಪೇದೆಯಾಗಿದ್ದವನು. ವಿಸಗ್ರಾದ್ ಆ ಕಟ್ಟಡವನ್ನು ಗುಡಿಸಿ, ಸಾರಿಸುವ ಕೆಲಸ. 
ನಗರದ ಸುತ್ತಮುತ್ತಲಪೋಲಿಸ್ ಸ್ಟೇಷನ್ನುಗಳಲ್ಲಿ ಐದು 
ವರ್ಷ ಸೇವೆ ಸಲ್ಲಿಸಿದ ಬಳಿಕ ಅವನು ಪೋಲಿಸಂ ಪೋಷಾ ಅವರು ವಾಸಕ್ಕಿದ್ದ ಮನೆಗಿಂತ ಹೀನಾಯವಾದ ಸ್ಥಳ 
ಕನ್ನು ಕಳಚಿಟ್ಟು , ಮತ್ತೊಮ್ಮೆ ರೈತನ ವೇಷದಲ್ಲಿ ತನ್ನ ಬೇರೊಂದಿರಲಿಲ್ಲ. ಅನೇಕಫ್ಯಾಟರಿಗಳಿದ್ದ ಆ ಕಟ್ಟಡದ 
ರಾದ ' ಪಾಲೆ' ಯನ್ನು ಸೇರಿಕೊಂಡ, ಅಲ್ಲಿ ಆಗಲೇ ನೆಲ ಅಂತಸ್ತಿನಲ್ಲಿ ಸದಾ ಒದ್ದೆಯಾದ ಒಂದು ಕತ್ತಲ 
ನಾಲೈದು ತಿಂಗಳ ಬಸುರಿಯಾಗಿದ್ದ ಯೇಕಾ ಎಂಬು ಗೂಡದು ! ಗಗನಚುಂಬಿ ಕಟ್ಟಡಗಳು ಸದಾ ಅವರಿ 
ವಳನ್ನು ಮದುವೆಯಾದ. ಹಾಗೆ ನೋಡಿದರೆ ಅವನು ಕೊಂಡಂತೆ ಆ ಮನೆಯನ್ನು ಸುತ್ತುವರಿದಿದ್ದವು. ಒಂದೇ 
ಸೆವೆರೆಸಿ ಪೋಲಿಸ್ ಸ್ಟೇಷನಿನಲ್ಲಿ ಕೆಲಸ ಮಾಡು ಒಂದುಕೋಣೆ. ಎತ್ತರದಲ್ಲಿದ್ದ ಸಣ್ಣ ಕಿಟಕಿ, ಎದುರು 
ತಿದ್ದಾಗಲೇ ಲೋಕಾಳೊಡನೆ ಸಂಬಂಧವಿರಿಸಿಕೊಂಡಿದ್ದ. ಮನೆಯ ಕಸ , ದೂಳು ತುಂಬಿಕೊಂಡ ಒಂದು ಹೊರ 
ಮದುವೆಯ ನಂತರ ಕೆಕೆರಿಲೆ ಊರಿನ ಪಾದ್ರಿ ಅಟ್ಟವನ್ನು ಕಾಣಿಸುತ್ತಿತ್ತು . ಎದುರು ಮನೆಯ ಜೊತೆಗೆ 
ಕೊಟ್ಟ ಶಿಫಾರಸು ಪತ್ರವನ್ನು ಹೆತ್ತು ಸರಹೇವೋ ಇನ್ನೂ ಎರಡು ಅಂಗಡಿಗಳಿಗೆ ನೀರೊದಗಿಸುತ್ತಿದ್ದ 
ನಗರದ ಜಿಲ್ಲಾ ಮುಖ್ಯ ಮ್ಯಾಜಿಸ್ಟ್ರೇಟರನ್ನು ಕಂಡ, ಕೊಳಾಯಿ ಯಾವಾಗಲೂ ತಟ್ಟಿಕತ್ತಿದ್ದು , ಸದಾ 
ಪರಿಣಾಮವಾಗಿ ತಿಂಗಳಿಗೆ ಆರುನೂರು ದಿನಾರುಗಳ ಕೆಂಕೆರಿಲೆನ ಮನೆಯ ಗೋಡೆಯನ್ನು ತೆಯಲ್ಲಿ 
ಸಂಬಳದ ಮೇಲೆ ಅವನನ್ನು ಸೆರೆಮನೆಯ ವಾರ್ಡನ್ ಆಗಿ ತಿತ್ತು . ನೆರೆಹೊರೆಯಂತ ನೀರಸ, ಜಡ : ಒಂದು 
ನೇಮಿಸಿಕೊಳ್ಳಲಾಯಿತು. ತಕ್ಷಣವೇ ಕೆಕೆರಿಲೋ ಇಟ್ಟಿಗೆಯ ಕಾರ್ಖಾನೆ, ವಿಲಿಟರಿ ಬೇಕರಿಗಳು, ಗರಾಜರಿ 
ಹೊಸ ಪೋಷಾಕನ್ನು ಧರಿಸಬೇಕಾಯಿತರಿ : ಬದು ಗಳು , ಮಳಿಗೆಗಳು, ಒಂದು ಪೀಠೋಪಕರಣಗಳ 
ಮಿಶ್ರಿತ ಹಸಿರು ಸಮವಸ್ತ್ರ ; ಸೆರೆಮನೆಯ ಲಾಂಛನವಿದ್ದ ಅಂಗಡಿ, ಇತ್ಯಾದಿ. ಇನ್ನು ಆ ಬೀದಿ ಗುಡಿಸಿ ಎಷ್ಟು 
ಟೋಪಿ, ಕಾಲರ್ ಮತ್ತು ಭುಜಪಟ್ಟಿ , ಬೇರೆ ವರ್ಷವಾಗಿತ್ತೋ , ಬೇಸಿಗೆಯಲ್ಲಿ ಬರೀ ದಳು; ಮಳೆ 
ಯಾರದೊ ಅಳತೆಗೆ ಹೊಲಿಯಲಾಗಿದ್ದ ಆ ಸೆಕೆಂಡ್ ಗಾಲದಲ್ಲಿ ಕೆಸರೆ ಕೆಸರು. ಆ ಕಟ್ಟಡವೇನ ಹೊಸ 
ಹ್ಯಾಂಡ್ ಪೋಷಾಕು ಸಾಕಷ್ಟು ಸವೆದುಹೋಗಿತ್ತು . ದಲ್ಲ. ಗೋಡೆಯ ಗಾರೆ ಅಲ್ಲಲ್ಲಿ ಕಿತ್ತು ಬಂದು ಸುಟ್ಟ 
ಎತ್ತರಕ್ಕೆ ಧಡತಿಯಾಗಿ ಬೆಳೆದಿದ್ದ ಕೊಕರಿಲೋಗೆ ಇಟ್ಟಿಗೆಗಳನ್ನು ತೋರಿಸುತ್ತಿತ್ತು . ಅಲ್ಲಿ ಬಾಡಿಗೆಗಿದ್ದ ವರಿ 
ಆ ದಿರಸು ಚಿಕ್ಕದಷ್ಟೇ ಅಲ್ಲ, ಬಿಗಿಯರೂ ಹೌದು. ಗೆಲ್ಲ ಹಿಂಡು ಹಿಂಡು ಮಕ್ಕಳು. ಮತ್ತೆ ಕಾವಲು 
ಮತ್ತೆ ಸರಹೇವೋ ನಗರದ ಆಸ್ಪತ್ರೆಗೆ ಮತ್ತು ಸಮಾಧಿಗೆ ಗಾರನಿಗೆ ಸಿಕ್ಕುತ್ತಿದ್ದುದಾದರೂ ಏನು ? ರಾತ್ರಿಯ 
ಕೊಂಡೊಯ್ಯುವ ದಾರಿಯಲ್ಲಿ 14ನೇ ನಂಬರಿನ ಕಟ್ಟಡ; ಹೊತ್ತಿನಲ್ಲಿ ಬರುವವರಿಗೆ ಬೀದಿಯ ಬಾಗಿಲು ತೆರೆದಾಗ 
ಅಲ್ಲಿ ಕಾವಲುಗಾರನ ಕೆಲಸ ಖಾಲಿಯಿತ್ತು . ಆ ಕೆಲಸಕ್ಕೆ ಅವರುಕೊಡುತ್ತಿದ್ದ ಪುಡಿಗಾಸರಿ ; ಅಷ್ಟೇನ ಧಾರಾಳಿ 
ಬರುವವರಿಗೆ ವಸತಿ ಸೌಕರ್ಯವನ್ನೂ ಒದಗಿಸುವರೆಂಬ ಗಳಲ್ಲದ ಬಾಡಿಗೆದಾರರು ಹೊಸ ವರ್ಷದ ಆರಂಭದಂದು 
ಸುದ್ದಿ ತಿಳಿದಾಗ ಕೊಕೊರಿಲೆ ತಕ್ಷಣ ಹೆಂಡತಿಯನ್ನು ಉಡುಗೊರೆಯಾಗಿಕೊಡುತ್ತಿದ್ದ ಕೆಲವು ನಿಕೃಷ್ಟ ವಸ್ತು 


6 / ಸಾಕ್ಷಿ 


ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 
ಗಳು. ಹಿಂದಿದ್ದ ಕಾವಲುಗಾರರಾರೂ ಅಲ್ಲಿ ಬಹು ದಿನ | - ಅವಳು ಯಾವಾಗಲೂ ಆಗತಾನೇ ಹಾಸಿಗೆಯಿಂದ ಎದ್ದು 
ಉಳಿದಿರಲಿಲ್ಲ . ಒಬ್ಬ ಕ್ಷಯದಿಂದ ಸತ್ತರೆ ಇನ್ನಿಬ್ಬರು ಬಂದವಳಂತೆ ಕಾಣುತ್ತಿದ್ದಳು. ಅವಳ ಕೆಲಸ ನೆಲ ಒರೆಸು 
ಕುಡಿದು ಕುಡಿದು ಗೊಟಕ್ ಅಂದಿದ್ದರು. ಮತ್ತೊಬ್ಬನಿಗೆ ವುದು ; ಅಂದರೆ ವಾರಕ್ಕೆ ಮೂರು ಬಾರಿ ಒಂದು ಒದ್ದೆ 
ಬೇರೊಂದು ಒಳ್ಳೆಯ ಕೆಲಸ ಸಿಕ್ಕಿದ್ದರಿಂದ ಸಕಾಲದಲ್ಲಿ ಬಟ್ಟೆಯನ್ನು ಮೆಟ್ಟಿಲುಗಳಮೇಲೆ, ಕೈಸಾಲೆಯಲ್ಲಿ ಆಡಿಸು 
ಕಂಬಿಕಿತ್ತಿದ್ದ , ಕೊಕೋರಿಲೆ ಕೂಡ ಅಲ್ಲಿ ತುಂಬ ದಿನ ವುದು . ಈ ಕಾರ್ಯದಲ್ಲಿ ತೊಡಗಿರುವಾಗ, ಆ ಕಟ್ಟಡ 
ಉಳಿಯುವುದಿಲ್ಲವೆಂದುಕೊಂಡಿದ್ದರು ಜನ. ಸುಳ್ಳು . ವನ್ನು ಪ್ರವೇಶಿಸಿದ ಯಾರ ಒಂದು ಬಕೆಟ್ಟಿನ ಪಕ್ಕದಲ್ಲಿ 
ಯಾಕೆಂದರೆ ಯೆಫೆ ಕೊಕೋರಿಲೋ ತನ್ನ ಹೆಂಡತಿ ಬಗ್ಗಿ ನಿಂತ ಈಕೆಯನ್ನು ನೋಡಬಹುದಿತ್ತು . ಮೇಲೆ 
ಯೋಕಾಳೊಡನೆ ಆ ದರಿದ್ರ ಕೋಣೆಯಲ್ಲಿ ವಸತಿ ಕಟ್ಟಿದ ಲಂಗ ನಿತಂಬದವರೆಗೆ ಅವಳ ಮಾಂಸಲ ಕಾಲು 
ಹಡಿದಮೇಲೆ ತನ್ನ ಬದುಕಿಗೊಂದು ಕ್ರವು ತಂದು ಗಳನ್ನು ತೋರಿಸುತ್ತಿದ್ದರಿಂದ ನೋಡುವವರಿಗೆ ಮುಜ 
ಕೊಂಡಿದ್ದ . 

ಗರವಾದರೂ ನೋಡದೆ ವಿಧಿಯಿರಲಿಲ್ಲ. ಆಕೆ ನಿಧಾನಸ್ಥೆ , 

ಸೋಮಾರಿ , ಅಡಿಗೆ ಮಾಡುತ್ತಿದ್ದ, ಮಲಗುತ್ತಿದ್ದ 
ಕೊಕೋರಿಲೋದು ವಿಶಾಲ ಎದೆ ; ಬಲಿಷ್ಠ ಕೈಕಾಲು ಆ ದರಿದ್ರ ಕೋಣೆಯಲ್ಲಿ ಯಾವಾಗಲೂ ಕಸ ; 
ಗಳು . ಒಂದು ಕಾಲದಲ್ಲಿ ಪೋಲಿಸ್ ಪೇದೆಯಾಗಿದ್ದರಿಂದ 

ಹಗೆಯಿಂದ ಕಪ್ಪಗಾದ ಗೋಡೆಗಳು. ಗಂಡನಂತೆ 
ಅವನಿಗೆ ಸಮವಸ್ತ್ರ ಹೇಗೆ ಧರಿಸಬೇಕೆಂದು ಗೊತ್ತಿತ್ತು , ಹೆಂಡತಿಯ ಬಾಡಿಗೆದಾರರ ಜಗಳಗಳಲ್ಲಿ ತಲೆಹಾಕು 
ಬೆನ್ನು ಬಗ್ಗಿಸದೆ ಎದೆ ಸೆಟೆಸಿ ನೆಟ್ಟಗೆ ನಿಲ್ಲುತ್ತಿದ್ದ . 

ತಿರಲಿಲ್ಲ, ನಿಜ. ಆದರೆ ಗಂಟೆಗಟ್ಟಲೆ ಮೆಟ್ಟಿಲುಗಳ 
ಮಂಡಿಯವರೆಗೆ ಸುತ್ತಿದ್ದ ಚರ್ಮದ ಪಟ್ಟಿಯಿಂದಾಗಿ 

ಮೇಲೆ ನಿಂತು ಬಾಡಿಗೆದಾರರ ಮತ್ತು ಅವರ ಸೇವಕರ 
ಅವನ ಹೆಜ್ಜೆ ದೃಢವಾಗಿದೆಯೆನ್ನಿಸುತ್ತಿತ್ತು . ನಡೆಯಲಿ 

ಮಾತುಗಳನ್ನು , ಜಗಳಗಳನ್ನು ಆಲಿಸುತ್ತಾ ನಿಲ್ಲುವು 
ವಾಗ ಅವನು ತನ್ನ ಎಡಗೈಯನ್ನು ಅದು ಹಿಂದೆ ದೆಂದರೆ ಅವಳಿಗೆ ಎಲ್ಲಿಲ್ಲದ ಸಂಭ್ರಮ . 
ಮುಂದೆ ತೂಗಾಡದ ಹಾಗೆ - ಪಕ್ಕಕ್ಕೆ ಅದುಮಿ ಹಿಡಿ 
ದಿರುತ್ತಿದ್ದ. ಗರಿಮುರಿಯಾಗಿದ್ದ ಕಾಲರು ಅವನ ತಲೆ 

ಆ ವರನೆಗೆ ಬಂದೊಡನೆಯೇ ಕೆಕೊರಿಲೆಗೆ ಒಬ್ಬ 
ಯನ್ನು ಮೇಲೆಕ್ಕೆತ್ತಿ ಹಿಡಿದಂತೆ ತೋರುತ್ತಿತ್ತು . 

ವಂಗ ಹುಟ್ಟಿದ ಒಂದೂವರೆ ವರದ ನಂತರ ಅವನು ತನ್ನ 
ಅವನದು ಚಚ್ಕನಾದ ಮುಖ. ಗುಲಾಬಿವರ್ಣದ 

ಷರಟಿನ ಕುತ್ತಿಗೆಯ ಬಳಿ ಇದ್ದ ಕಂದುಬಣ್ಣದ ಪಟ್ಟಿಯ 
ಮಗುವಿನಂತಹ ಮುಖವಾದರೂ ಅಲ್ಲಿ ಒಂದು ಬಗೆಯ 

ಮೇಲೆ ನಕ್ಷತ್ರಾಕಾರದ ಒಂದು ಚಿಹ್ನೆಯನ್ನು ಹೊಲಿದು 
ಘೋರವಾದ ಗಂಭೀರ ಚಹರೆಯಿತ್ತು , ಬಾಡಿಗೆ ಮನೆ 

ಕೊಂಡ. ಅವನ ಸಂಬಳ 200 ದಿನಾರುಗಳಷ್ಟು 

ಹೆಚ್ಚಿತು. ಎರಡು ವರ್ಷಗಳ ನಂತರ ಮತ್ತೊಂದು ಚಿಹ್ನೆ . 
ಗಳವರ ಜೊತೆ ಅವನೆಂದೂ ಜಗಳವಾಡಿದವನಲ್ಲ, 
ಯಾರೊಡನೆಯ ಸ್ನೇಹ ಬೆಳೆಸಿದವನಲ್ಲ , ತಾನಾಯಿತು, 

ಲೋಕಾ ಮತ್ತೊಂದು ಮಗುವಿಗೆ, ಗಂಡು ಮಗುವಿಗೆ 

ಜನ್ಮವಿತ್ತಳು. ಆಮೇಲೆ ಯಾವಾಗಲೂ ಸಾಕಷ್ಟು 
ತನ್ನ ಕೆಲಸವಾಯಿತು. ಒಂದು ವರ್ಷಕ್ಕೂ ಹೆಚ್ಚು 
ಕಾಲದವರೆಗೆ ಯಾರೂ ಅವನ ಏರುಧ್ವನಿ ಕೇಳಿದವರಲ್ಲ. 

ಉಬ್ಬಿಕೊಂಡೇ ಇರುತ್ತಿದ್ದ ಅವಳ ಹೊಟ್ಟೆ ಸಂತಾನ 

ಕ್ರಿಯೆಗೆ ಕುಮ್ಮಕ್ಕು ಕೊಡಲಿಲ್ಲ. ಕೆಕೊರಿಲೋ ತನ್ನ 
ಹೆಂಡತಿ ಧಡೂತಿ, ಗುಜ್ಜಾರಿ, ಹಳ್ಳಿ ಬಿಟ ಪಟ್ಟಣ ಕೆಲಸದಲ್ಲೇ ಮುಂದುವರೆದ, ಒಂದು ದಿನ ಅವನು 
ಸೇರಿದಮೇಲೆ ಆಕೆ ತನ್ನ ರೈತಉಡುಗೆಯನ್ನು ಬದಿಗಿಟ್ಟು ತನ್ನ ಬೀದಿಯಲ್ಲೇ ಕೈದಿಯೊಬ್ಬನನ್ನು ಕೊಂದ. ಆಸ್ಪತ್ರೆ 
ಮೊಟ್ಟಮೊದಲ ಬಾರಿಗೆ ಪಟ್ಟಣದವರ ಬಟ್ಟೆಬರೆ ಗೆಂದು ಕರೆದೊಯ್ಯುತ್ತಿರುವಾಗ ತಪ್ಪಿಸಿಕೊಳ್ಳಲು ಯತ್ನಿ 
ತೊಡತೊಡಗಿದ್ದಳು. ಸರಿಯಾದ ಅಳತೆಗೆ ಹೊಲಿದಿರದ ಸಿದ ಕೈದಿಯನ್ನು ಕೊಂದದ್ದಕಾಗಿ ಕೊಕೋರಿ 
ಆ ಬಟ್ಟೆ ಭುಜವನ್ನು ಅಪ್ಪಿಕೊಂಡು,ಜೋತುಬಿದ್ದಿದ್ದರೂ ಮೇಲಿನವರಿಂದ ಪ್ರಶಂಸಿಸಲ್ಪಟ್ಟ . ಈಗ ಮಕ್ಕಳು, 
ಮಜಬೂತಾಗಿಯೇ ಇದ್ದ ಮೊಲೆಗಳ ಮೇಲಿಂದ | ಕೆಲವೊಮ್ಮೆ ಬೆಳೆದವರೂ , ಅವನೆಂದರೆ ಹೆದರು 
ಸರಿದು, ಉಬ್ಬಿದ ಹೊಟ್ಟೆಯವರೆಗೆ ಇಳಿಬೀಳುತ್ತಿತ್ತು . ವಂತಾಯಿತು. ಬೆಸ್ಕೊ ಕೊಕೋರಿಲೆ ತನ್ನ 
ಸ್ನಾನ ಮಾಡುತ್ತಿದ್ದುದೇ ಅಪರೂಪ. ಆದ್ದರಿಂದ ಸೇವೆಯ ಒಂಭತ್ತನೇ ವರ್ಷದಲ್ಲಿ ಇನ್ನೊಂದು ನಕ್ಷತ್ರ 


ಸಾಕ್ಷಿ / 7 


ಎರಿಡ್ ಕಾಶ್ 
ಚಿಹ್ನೆಯನ್ನೂ , ಉದ್ದನೆಯ ಗಡ್ಡ ಮತ್ತು ಬೆಲ್ಲು 
ಗಳನ್ನೂ ಪಡೆದ. ಪರಿಣಾಮವಾಗಿ ಅವನು ಬಹುಬೇಗ 
ತನಗಿಂತ ಮೊದಲೇ ಸರ್ವಿಸಿಗೆ ಸೇರಿದವರನ್ನು ಹಿಂದೆ 
ಹಾಕುವಂತಾಯಿತು. ಹೀಗೆ ಅವನು ಭಡ್ತಿಯ ಇಡೀ 
ಏಣಿಯನ್ನೇ ಹತ್ತಿಹೋದ. ಈಗವನಿಗೆ ಉಳಿದದ್ದು 
ತಾನು ಕೋರ್ಟ್‌ಹೌಸ್‌ ಜೇಲಿನ ಚೀಫ್ ವಾರ್ಡನ್ 
ಆಗಿ ಪಿಂಚಣಿಗಾಗಿ ಕಾಯುವ ವರೆಗೂ ಆಗಾಗ ಹೆಚ್ಚಿಸುವ 
ಸಂಬಳ ಮತ್ತು ತೋಳಿಗೆ ಕಟ್ಟಿಕೊಳ್ಳಲುಕೊಡುತ್ತಿದ್ದ 
ಹಳದಿ ಪಟ್ಟಿಗಳನ್ನು ಪಡೆಯುವುದಷ್ಟೇ . 
ಈ ಎಲ್ಲ ವರ್ಷಗಳಲ್ಲಿ ಕೊಕೋರಿಲೋ ಬಾರ್‌ಗೆ 
ಹೋದದ್ದೇ ಅಪರೂಪ. ಹಾಗೆ ಹೋಗುವಂಥ ಅವಕಾಶ 
ಸಿಕ್ಕಾಗಲೂ ಅವನು ಒಮ್ಮೆಯೂ ನಿಂತಿಮೀರಿ ಕುಡಿಯ 
ಲಿಲ್ಲ. ಶನಿವಾರದ ರಾತ್ರಿಗಳಲ್ಲಿ ಮತ್ತು ಹಬ್ಬದ ದಿನ 
ಗಳಲ್ಲಿ ರಸ್ತೆ ತಂಬ ಕುಡುಕರೇ ತುಂಬಿದ್ದರೂ ಅವನು 
ವಿಚಲಿತನಾಗಲಿಲ್ಲ . ಕಾನೂನಿನ ಮತ್ತು ಶಿಸ್ತಿನ ಪ್ರತಿನಿಧಿ | 
ಯಾಗಿ ಅವನು ತುಂಬ ಕಟ್ಟುನಿಟ್ಟು , ಕ್ರಿಸ್ಮಸ್ 
ಸಮಯದಲ್ಲಿ ಹಾಗೂ ಇತರ ಹಬ್ಬಗಳಲ್ಲಿ, ತನ್ನ ಮನೆ 
ಯಲ್ಲೇ , ಅದೂ ನಾಲ್ಕು ಗೋಡೆಗಳ ಮಧ್ಯೆ ಅವನು 
ಒಂದೆರಡು ಗುಟಂಕಷ್ಟೇ ಕುಡಿಯುತ್ತಿದ್ದ. ತನ್ನ ಕರ್ತವ್ಯ 
ಹಾಗೂ ಸಮವಸ್ತ್ರ ತನ್ನಿಂದ ಉಗ್ರವಾದ ಕಟ್ಟುನಿಟ್ಟಿನ 
ನಡವಳಿಕೆಯನ್ನೇ ಬಯಸುತ್ತವೆಯೆಂದೇ ಅವನ ನಂಬಿಕೆ. 
ಹಾಗಿದ್ದರೆ ಮಾತ್ರ ಕಾನೂನಿಗೆ, ತಾನು ಸೇವೆ ಸಲ್ಲಿಸುತ್ತಿದ್ದ 
ಕಾನೂನಿನ ಕಲಮಿಗೆ ನಿಷ್ಠೆ ತೋರಿದಂತೆ . ಮತ್ತೆ ಅವನ 
ನಡೆವಳಿಕೆಯೂ ಹಾಗೇ ಇತ್ತು . ಕರಾರುವಾಕ್ಕಾದ 
ಶಿಸ್ತಿನ ಕಠೋರಜೀವನ : ಯಾವಾಗಲಾದರೂ ತಾನು 
ಜೈಲಿನಲ್ಲಿ ಹಣ್ಣುಗಾಯಿಂನೀರುಗಾಯಿ ಮಾಡುತ್ತಿದ್ದ 
ನಾಗರಿಕರ ಜೀವನದಂತಲ್ಲ . ತಾನು ಅಷ್ಟೆಲ್ಲ ಮೆಚ್ಚಿ 
ಕೊಂಡಿದ್ದ ವಿಲಿಟರಿಯವರ ಜೀವನ, ಮಾತೂ ಅಷ್ಟೆ , 
ನಿಧಾನವಾಗಿ ಒಂದೊಂದು ಶಬ್ದವನ್ನೂ ತೂಗಿ ತೂಗಿ 
ಆಡುತ್ತಿದ್ದ. ಹೊತ್ತಿಗೆ ಸರಿಯಾಗಿ ಕೆಲಸಕ್ಕೆ ಹೋಗಿ 
ಸಂಜೆ ಮನೆಗೆ ಹಿಂತಿರುಗುತ್ತಿದ್ದ . ಆಗಾಗ ಹೆಂಡತಿ 
ಯೊಡನೆ ಜಗಳವಾಡುವುದೂ ಇತ್ತು . ಆದರೂ ತಂದ 
ಸಂಬಳವನ್ನು ತಿಂಗಳ ಮೊದಲ ದಿನವೇ ಹೆಂಡತಿಗೆ 
ಕೊಟ್ಟುಬಿಡುತ್ತಿದ್ದ . ತನ್ನ ಬಳಿ ಇಟ್ಟುಕೊಳ್ಳುತ್ತಿದ್ದದ್ದು 
ಸ್ವಲ್ಪ ಚಿಲ್ಲರೆಯಷ್ಟೆ . ಅದೂ ಕಾಫಿಗೆ, ಹೊಗೆಸೊಪ್ಪಿಗೆ, 
ಈ ಎರಡು ಚಟಗಳನ್ನು ಮಾತ್ರ ಆವನು ಬಿಡಲಾಗಿರಲಿಲ್ಲ. 


ಆ ದರಿದ್ರ ಮನೆಯಲ್ಲೇ ಅವನ ಬದುಕು ಸಾಗಿತ್ತು . ಈಗ 
ಎರಡು ಮಕ್ಕಳು ಬೇರೆ ಆಗಿದ್ದರಿಂದ ಆ ವಂನೆ ಎಂದಿ 
ಗಿಂತ ಚಿಕ್ಕದೇ ಎನಿಸಿತ್ತು . ಎಂಟು ವರ್ಷಗಳಾದ ಮೇಲೆ 
ಆ ಮನೆಯ ಹೊರಬಾಗಿಲ ಬಲಬದಿಯಲ್ಲಿದ್ದ ದಿನಸಿ 
ಆಂಗಡಿ ಖಾಲಿಬಿದ್ದಿತು. ಎಷ್ಟು ತಿಂಗಳಾದರೂ ಅದಕ್ಕೆ 
ಯಾರೂ ಬರಲಿಲ್ಲ. ಕೊನೆಗೆ ಕೊಕೋರಿಲೋ ಅದನ್ನು 
ಕಡಿಮೆ ಬಾಡಿಗೆಗೆ ಪಡೆದು, ಬಿಡುವಿನ ಸಮಯದಲ್ಲಿ 
ತನ್ನ ಮನೆಗೂ ಅದಕ್ಕೂ ನಡುವೆ ಇದ್ದ ಗೋಡೆಯನ್ನು 
ಒಡೆದು ಹಾಕಿದ. ಮನೆಯ ಹೊರಬಾಗಿಲನ್ನು ಜಡಿದು 
ಅದು ತೆಗೆದುಕೊಳ್ಳದ ಹಾಗೆ, ಮೊಳೆಹೊಡೆದ . ದಿನಸಿ 
ಅಂಗಡಿಯ ಕಿಟಕಿಗೆ ಬಿಳಿ ಬಣ್ಣ ಬಳಿದ. ಆಮೇಲೆ ಆ 
ಕೋಣೆಯಲ್ಲಿ ತಮ್ಮ ಹಾಸಿಗೆಗಳನ್ನು ತಂದು ಹಾಕಿದ. 
ಈಗ ಅಡಿಗೆಮನೆಯ ಜೊತೆಗೆ ಒಂದು ಮಲಗುವ 
ಕೋಣೆಸಿದ್ಧವಾಯಿತು. ಹಾಸಿಗೆಗಳ ಬದಿಯ ಗೋಡೆಯ 
ಮೇಲೆ ಎತ್ತರದಲ್ಲಿ , ನ್ಯಾಯಾಲಯದ ಅಂಗಳದಲ್ಲಿ 
ಬಿಸಾಡಿದ್ದ ಎರಡು ದೊಡ್ಡ ಚಿತ್ರಗಳಿಗೆ ಕಟ್ಟುಹಾಕಿಸಿ 
ನೇತುಹಾಕಿದ. ಚಿತ್ರಗಳಲ್ಲಿ ಒಂದು ದಿವಂಗತ ಪ್ರಧಾನಿ 
ಪಾಸಿಕ್ ಅವರ ಭಾವಚಿತ್ರ ; ಉದ್ದನೆಯ ಬಿಳಿ ಗಡ್ಡದ 
ಮುದುಕ. ಇನ್ನೊಂದು ಸೈನಿಕ ಉಡುಪಿನಲ್ಲಿದ್ದ , ತಲೆಗೆ 
ತುಪ್ಪಳದ ಹಾಟ್ ಇಟ್ಟುಕೊಂಡಿದ್ದ ಯುವರಾಜನದು . 
ಕೊಕೋರಿ ಸುಮಾರು ಒಂದು ತಿಂಗಳ ಕಾಲ 
ಹೊಗೆಸೊಪ್ಪು , ಕಾಫಿ ಬಿಟ್ಟು ಉಳಿಸಿದ ಹಣದಲ್ಲಿ 
ಒಂದುಸೂಡಿಯೋಗೆಹೋಗಿತನ್ನ ಫೋಟೋ ತೆಗೆಸಿ 
ಕೊಂಡ, ಸಮವಸ್ತ್ರದಲ್ಲಿ ತೆಗೆಸಿಕೊಂಡಿದ್ದ ಆ ಫೋಟೋ 
ವನ್ನು ದೊಡ್ಡದು ಮಾಡಿಸಿ, ಅದಕ್ಕೆ ಬಣ್ಣ ಹಾಕಿಸಿ, 
ಗೋಡೆಯ ಮೇಲಿದ್ದ ಎರಡು ಚಿತ್ರಗಳ ನಡುವೆ ತಗಂ 
ಹಾಕಿದ. 


ಅಲ್ಲಿಗೇ ಮುಗಿಯಲಿಲ್ಲ . ತನಗೆ, ತನ್ನ ಹುದ್ದೆಗೆ, ತನ್ನ 
ಖ್ಯಾತಿಗೆ ಇನ್ನೆನೋ ಕೊರೆಯಾಗಿದೆ ಅನ್ನಿಸುತ್ತಿತ್ತು . 
ಎರಡು ಭಾವಚಿತ್ರಗಳ ನಡುವೆ ಸರಿಯಾಗಿ ಸೆಟೆದು ನಿಂತಿ 
ರುವ ತನ್ನ ಚಿತ್ರವನ್ನೇ ಪ್ರತಿದಿನವೂ ನೋಡುತ್ತ ಅವನು 
ಇನ್ನಷ್ಟು ಬಿಗುಮಾನದಿಂದ ನಡೆದಾಡತೊಡಗಿದ : 
ಕತ್ತನ್ನು ಸಲಾಕೆಯ ಹಾಗೆ ನಿಗುರಿಸಿಕೊಂಡು, ಇಡೀ 
ಮೈಯನ್ನು ಬಿಗಿದುಕೊಂಡು, ಗಾಳಿಯಮೇಲೆ ಒರಗಿ 
ನಡೆಯುವವನ ಹಾಗೆ ; ಕವಾಯತಿನಲ್ಲಿರುವ ಸೈನಿಕನ 
ಹಾಗೆ, ಪೋಲಿಸಿನವನಾಗಿದ್ದಾಗ ಅವನು ಮಾಡಿಕೊಂಡಿದ್ದ 


8/ ಸಾಕ್ಷಿ 

ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 
ಅಭ್ಯಾಸಗಳಲ್ಲಿ ನಾಜೂಕಾಗಿ ವರ್ತಿಸುವುದೂ ಒಂದು . ತಲೆ ಬಾಗಿಸಿ, ಮೈಯನ್ನು ವಕ್ರವಾಗಿ ತಿರುಚಿ, ಕುಂಡಿ 
ಜೊತೆಗೆ ರೈತ ಜನಾಂಗದಲ್ಲಿ ಹುಟ್ಟಿದ್ದರಿಂದ ತನಗೆ ಹೇಗೆ ಯನ್ನು ತಿರುಗಿಸಿದ್ದೆ ತಿರುಗಿಸಿದ್ದು ! ಇಂಥ ಸಂದರ್ಭ 
ಉಪಯೋಗಿಸಬೇಕೆಂದೇ ತಿಳಿಯದ ಫಳಫಳ ಹೊಳೆ| ಗಳಲ್ಲೆಲ್ಲ ಅವನ ನಡುವಿನಲ್ಲಿದ್ದ ಖಡ್ಗ ಹಿಂಬದಿಯ 
ಯುವ ಶುಭ್ರವಸ್ತುಗಳನ್ನು ಕಂಡರೆ ಅಪಾರ ಗೌರವ. ಗೋಡೆಗೆ ತಗುಲಿ , ಅದನ್ನು ಕೆರೆದುಹಾಕುತ್ತಿತ್ತು . 
ಹೀಗಾಗಿ ಅವನು ಅಗಲವಾದ ಚರ್ಮದ ಬೆಲ್ಬನು 
ಧರಿಸುತ್ತಿದ್ದ . ಮತ್ತೆ ತನ್ನ ಮೇಲಿನವರು ನಿಷೇಧಿಸುವ 

ಯೇಕಾ ತಲೆಗೂದಲನ್ನು ಭುಜದಿಂದ ಕೆಳಕ್ಕಿಳಿಯದ 
ವರೆಗೂ ಅಡಿಯಲ್ಲಿ ಮೊಳೆಗಳಿದ್ದ ಬಟುಗಳನ್ನು ಧರಿಸಿ, 

ಹಾಗೆ ಕತ್ತರಿಸಿಕೊಳ್ಳುತ್ತಿದ್ದಳು. ಅವಳಿಗೆ ತಾನೊಬ್ಬ 
ಬೆನ್ನಿಗೆ ಒಂದು ಪಿಸಲನ್ನೂ ತೂಗುಹಾಕಿಕೊಳ್ಳವು 

ಕರಿಲೀನ ಸ್ತ್ರೀಯಂತೆ ಮೆರೆಯುವ ಆಸೆ. ಭಾನುವಾರಗ 
ದಿತ್ತು . ಷರಾಯಿಯ ಜೇಬಿನಲ್ಲಿ ಕೆಂಪು ದಾರಕ್ಕೆ ಪೋಣಿ 

ಇಂದು ಅವಳ ಮೈ ಮೇಲೆ ಕೆಂಪು ಬಟ್ಟೆ ಇರುತ್ತಿತ್ತು . 
ಸಿದ್ದ ಒಂದು ವಿಷಲ್ . ಇನ್ನೊಂದರಲ್ಲಿ ಅಗಲವಾದ 

ಅದು ಅವಳು ಪ್ರತಿದಿನ ತೊಡುತ್ತಿದ್ದ ಉಡುಪುಗಳಿಗಿಂತ 
ಕಿಸೆ ಗಡಿಯಾರ. ಪೋಲಿಸ್ ಪೇದೆಯಾಗಿದ್ದಾಗಲೇ 

ಬಣ್ಣದಲ್ಲಷ್ಟೇ ಬೇರೆಯಾಗಿರುತ್ತಿತ್ತು . ಕೊರಳಲ್ಲಿ 
ಕಂಡುಕೊಂಡಿದ್ದ ಈ ಗಡಿಯಾರವನ್ನು ಅವನು 

ಹಿಂದೊಮ್ಮೆ ಚರ್ಚಿನ ಅಂಗಳದಲ್ಲಿ ಪರಿಶೆಯಾದಾಗ 
ಯಾವುದಾದರೊಂದು ಗಡಿಯಾರದಂಗಡಿ ಅಥವಾ 

ಕೊಂಡುಕೊಂಡಿದ್ದ ಗಾಜಿನ ನೆಕ್ಲೇಸರಿ . ಕಾಲಿನಲ್ಲಿ 
ಗೋಪುರದ ಗಡಿಯಾರ ಕಣ್ಣಿಗೆ ಬಿದ್ದ ತಕ್ಷಣ ಹೊರ 

ಚಪ್ಪಟೆಯಾದ ಹೂಗಳು. ಸಾಕಷ್ಟು ದೊಡ್ಡ ಸೈಜಿನ 
ತೆಗೆದು, ಕೀ ಕೊಟ್ಟು, ಆಯಾ ಗಡಿಯಾರಗಳು ತೋರಿ 

ವಾಗಿದ್ದರೂ ಅವು ಅವಳ ಊದಿಕೊಂಡ ಪಾದಗಳ 
ಸುತ್ತಿದ್ದ ಕಾಲಕ್ಕೆ ಸರಿಯಾಗಿ ಹೊಂದಿಸಿಕೊಳ್ಳುತ್ತಿದ್ದ . 

ಮೇಲೆಕಪ್ಪು ಚೀರುಂಡೆಗಳ ಹಾಗೆ ಕುಳಿತಿರುತ್ತಿದ್ದುವು. 
ಅಲ್ಲದೆ ಅಧಿಕಾರಿಗಳಷ್ಟೇ ಹಿಡಿದುಕೊಳ್ಳುತ್ತಿದ್ದ ಒಂದು 

ಮಜಬೂತಾದ ದೇಹ ; ಎದೆ ಪೊಗದಸ್ತು . ಆಗಾಗ 
ಚರ್ಮದ ಬೀಫ್‌ಕೇಸನ್ನೂ ಕೊಂಡು ತಂದ. ವೃಥಾ 

ಅವಳು ಬಾಗಿಲ ಹೊರಗೆ, ಒಳಗಿಂದ ತಂದ ಬೆಂಚಿನ 
ಖರ್ಚುಮಾಡು ಎಂದು ಹೆಂಡತಿ ಬೈದರೂ ಕೇಳದೆ, 

ಮೇಲೆ, ಪ್ರೇತಕಳೆ ಹೊರಚೆಲ್ಲುತ್ತಿದ್ದ ತನ್ನ ಇಬ್ಬರು 
ಪಟ್ಟಣದ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಮಿಲಿಟರಿ | 

ಮಕ್ಕಳ ನಡುವೆ ಕುಳಿತುಕೊಳ್ಳುವುದುಂಟು. ಕೆಲಸದ 
ಭೂಪಟಗಳನ ಕೊಂಡುಕೊಂಡ . ಹಾಗೆನೋಡಿದರೆ 

ಮೇಲೆ ಇಲ್ಲದಾಗ ಕೆಕೆರಿಲೆ ಕೂಡ ಅವರನ್ನು 
ಕೆಕೆರಿಲೆ ಜೈಲಿನಿಂದ ತನ್ನ ಮನೆಗೆ ಕರೆದೊಯ್ಯುವ ಸೇರಿಕೊಳ್ಳುತ್ತಿದ್ದ. ನಾಲ್ವರ ( ಅಂದರೆ ಬೆಂಚಿನ 
ದಾರಿಯನ್ನು ಬಿಟ್ಟು ಬೇರೆ ದಾರಿ ತುಳಿಯುತ್ತಿದ್ದುದೇ 

ಮೇಲೆ ಹೆಂಡತಿ ಮಕ್ಕಳು ; ಅವರ ಎಡಬದಿಗೆ ಒಂದು 
ಅಪರೂಪ. ಮನೆಯ ದಾರಿ ಮಾತ್ರ ಕಣ್ಣು ಕಟ್ಟಿಕೊಂಡು 

ಕೈಯಲ್ಲಿ ಖಡ್ಗದ ಹಿಡಿಕೆಯನ್ನು ಹಿಡಿದುಕೊಂಡು ಸ್ವಲ್ಪ 
ಹೋದರೂ ಸಿಕ್ಕಿ ಬಿಡುವಷ್ಟು ರೂಢಿಯಾಗಿ ಹೋಗಿತ್ತು . 

ಮುಂಬಾಗಿ ನಿಂತ ಕೆಕೆರಿಲೆ ) ಫೋಟೋ ತೆಗೆಸಿ 
ಈಚೆಗೆ ಅವನು ಬಾಯಿಬಿಟ್ಟರೆ ಸಾಕು, ಕಾನೂನು, 

ಕೊಳವುದಕ್ಕಾಗಿ ಸಿದ್ದರಾದಂತೆ ಮೈ ಬಿಗಿದುಕೊಂಡು 
ದಸ್ತಾವೇಜುಗಳ ಪದಪುಂಜಗಳೇ ಪುಂಖಾನುಪುಂಖವಾಗಿ 

ರಸ್ತೆಯಲ್ಲಿ ನಡೆಯುತ್ತಿದ್ದುದನ್ನೆಲ್ಲ ದಿಟ್ಟಿಸಿ ನೋಡು 
ಹೊರಬರುತ್ತಿದ್ದರಿಂದ, ಅವನ ಮಾತು ಮೇಲಿನವರಿ ತಿದ್ದರು : ನಿತ್ಯವೂ ಹಾದುಹೋಗುತ್ತಿದ್ದ , ಭಾನು 
ಗಾಗಲಿ , ಕೈದಿಗಳಿಗಾಗಲಿ ಸರಿಯಾಗಿ ಅರ್ಥವಾಗುತ್ತಿರ ವಾರವೂ ತಪ್ಪದಿದ್ದ ಶವಯಾತ್ರೆ , ನಗರದ ಸಳೆಯು 
ಲಿಲ್ಲ. ಅಲ್ಲದೆ ತನಗಿಂತ ಉತ್ತಮ ವರ್ಗದ ಬಾಡಿಗೆದಾರ ರನ್ನು ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕೊಂಡೊಯುತ್ತಿದ್ದ 
ರೇನಾದರೂ ಎದುರಿಗೆ ಬಂದರೆ ಅವರ ಮೆಚ್ಚಿಗೆ ಸಂಪಾದಿ ಕಿಟಕಿಗಳಿಲ್ಲದ ದೊಡ್ಡ ಬಸ್ಸು , ಕಾಯಿಲೆ ಬಿದ್ದ ಬಂಧು 
ಸುವಂತೆ ಮುಗುಳುನಗುತ್ತಿದ್ದ . ಅವರಲ್ಲಿ ಯಾರಾದರೂ ಗಳನ್ನು , ಸ್ನೇಹಿತರನ್ನು ನೋಡ ಹೊರಟಿರುವ ಜನ, 
ಕೈಸಾಲೆಯಲ್ಲಿ ಭೆಟ್ಟಿಯಾದರೆ ಇವನು ತನ್ನ ಉದ್ದ ದೂಳು ತುಂಬಿದ ರಸ್ತೆಗೆ ನೀರು ಸಿಂಪರಿಸುತ್ತ ಹೊರಟ 
ಮೈಯನ್ನು ಅವರತ್ತ ಬಾಗಿಸಿ, ಕೀಚಲು ದನಿಯೇರಿಸಿ ಪೀಪಾಯಿ ಗಾಡಿ ... ಅಮ್ಮನ ಲಂಗಕ್ಕೆ ಜೋತುಬಿದ್ದ 
ಮಾತು ಶುರುಮಾಡುತ್ತಿದ್ದ . ತನ್ನ ಸಭ್ಯತೆಯನ್ನೂ , ಇಬ್ಬರು ಮಕ್ಕಳ ಪುಡಿಕಾಸು ಕಾಣದವರು. ಅವರಿಗಾಗಿ 
ಸೌಮ್ಯ ಸ್ವಭಾವವನ್ನೂ ಅವರಿಗೆ ತೋರಿಸಿಕೊಡುವ ಏನಾದರೂ ತಂದುಕೊಡುವ ಸ್ಥಿತಿಯ ಇರಲಿಲ್ಲ. 
ಸಂಭ್ರಮದಲ್ಲಿ ಹಳ್ಳಿಯ ಮದುವಣಗಿತ್ತಿಯ ಹಾಗೆ ಕೆಕೊರಿಲೆ ತನ್ನ ಕೆಲಸದಲ್ಲಿ ಎಷ್ಟೇ ಶ್ರಮವಹಿಸಿ 


ಸಾಕ್ಷಿ/ 9 
ಎರಿಕ್ ಕಾಶ್ 
ದುಡಿಯಲಿ, ತನ್ನ ಬೂಟುಗಳು ಫಳಫಳ ಮಿಂಚುವಂತೆ ಬೆರೆಯುವುದೆಂದರೆ ! ಆದ್ದರಿಂದ ಏನು ಮಾಡುವು 
ಪಾಲಿಶ್ ಮಾಡಿಕೊಂಡಿರಲಿ, ಎಷ್ಟೇ ಎದೆ ಸೆಟಿಸಿ ನಡೆ ದೆಂದು ತಿಳಿಯದ 

ಕೊರಿಲೆ ಸರ್ಕಾರಿ ಕಟ್ಟಡಗಳ 
ಯಲಿ, ಚಿತ್ರಗಳಿಂದ ತನ್ನ ಮನೆಯನ್ನು ಅದೆಷ್ಟೇ ಎತ್ತರದ ಗೋಡೆಗಳನ್ನು ದಾಟಿ, ಮಬಂಗಲೆಯ , 
ಸಿಂಗರಿಸಲಿ, ತಾನು ಮಾತ್ರ ಕೋರ್ಟ್‌ಹೌಸ್‌ ಜೈಲಿನ ಕೊಳಕು ವಾಸನೆಯ ಗಲ್ಲಿಯನ್ನು ಬಿಟ್ಟು , ಪ್ರಮುಖ 
ಚೀಫ್ ವಾರ್ಡನ್ ಆಗಿಯೇ ಉಳಿಯಬೇಕಿತ್ತು . ಒಂದು ರಸ್ತೆಗೆ ಕರೆದೊಯ್ಯುವ ಕುರುಡುಗಲ್ಲಿಯಲ್ಲಿ ಹೆಜ್ಜೆ ಹಾಕಿ, 
ರೀತಿಯಲ್ಲಿ ಅವನೂ ಜೈಲಲ್ಲಿದ್ದವನೇ , ಹೆಂಡತಿ ಹಳ್ಳಿ 4 ಜನಸಂದಣಿಯಲ್ಲಿ ಒಂದಾದ. 
ಮುಕ್ಕಿ , ಕೊಳಕಿ, ಮಕ್ಕಳ ಮುಖದಲ್ಲಿ ಪ್ರೇತಕಳೆ, 
ಇನ್ನು ಅವರ ಮನೆಯ , ಆಸ್ಪತ್ರೆಗೆ ಮತ್ತು ಸ್ಮಶಾನಕ್ಕೆ 

ಸ್ವಲ್ಪ ಹೊತ್ತು ಜನಸಂದಣಿಯಲ್ಲಿ ಸಿಕ್ಕ ಅಧಿಕಾರಿಗಳೆ 
ಕರೆದೊಯ್ಯುವ ರಸ್ತೆಯಲ್ಲಿದ್ದ ಒಂದುಕೊಳಕು ಗೂಡು. ಡನೆ, ಪರಿಚಿತ ಸೈನಿಕರೊಡನೆ ಮಾತುಕತೆಯಾಡುವುದ 
ಒಳಗೆ ಥಂಡಿಯೋ ಥಂಡಿ, 

ರಲ್ಲೇ ಕಳೆಯಿತು, ಯುವಕರು ಇಬ್ಬರುವವರ ಗುಂಪು 

ಗಳಾಗಿ ರಸ್ತೆ ಬದಿಯಲ್ಲಿ ಕೈ ಬೀಸುತ್ತ ನಡೆದುಹೋಗು 
ಅಂದುಕೊಕೊರಿಲೆ ತನ್ನ ಭುಜಕ್ಕೆ ವರನೇ ಹಳದಿ - ತ್ತಿರುವುದನ್ನು ನೋಡಿದ್ದಾಯಿತು. ಪ ತ್ರಿಕೆ ಗಳ ನು 
ಪಟ್ಟಿಯನ್ನು ಹೊಲಿದುಕೊಂಡು, ಸಂಬಳದಲ್ಲಿ ಕೊನೆಯು ಮಾರುವ ಹುಡುಗರು ಸಂಜೆಯ ಬಿಸಿ ಬಿಸಿ ಸುದ್ದಿಗಳನ್ನು 
ಭಡ್ತಿಯನ್ನು ಪಡೆದ ದಿನ, ವರುನ್ನಾ ದಿನ ಬೆಳಿಗ್ಗೆಯಿಂದ ಕೂಗಿ ಹೇಳುತ್ತಿದ್ದರು. ಕೆಕೊರಿಲೆ ಎಲ್ಲ ನಿಲ್ಲದೆ 
ಕೆಲಸದ ಮೇಲಿದ್ದು ಜೈಲಿನಿಂದ ಹೊರಬಂದಾಗ ಅವನಿಗೆ ಮೆಲ್ಲಗೆ ನಡೆಯುತ್ತಾ ಬದಿಯ ಅಂಗಡಿಗಳ ಗಾಜಿನ ಕಿಟಕಿ 
ಬಿಡುಗಡೆಗೊಂಡ ಅಪರಾಧಿಯ ಅನುಭವ, ಒಂದು ಗಳಲ್ಲಿ ಕಣ್ಣು ಹಾಯಿಸತೊಡಗಿದ. ಷಗಳು, ಅಲಂಕ 
ಕ್ಷಣ ಯಾವ ಕಡೆ ತಿರುಗಬೇಕು, ಏನು ಮಾಡಬೇಕು ರಣ ವಸ್ತುಗಳು, ಪುಸ್ತಕಗಳು, ಉಡುಪುತೊಡಪುಗಳು, 
ಎಂದೇ ತಿಳಿಯಲಿಲ್ಲ. 

ಷರಟುಗಳು , ಟೋಪಿಗಳು, ಹ್ಯಾಟರಿಗಳು... ವರಿಲೆ 
ಸುಮಾರು ಐದು ಗಂಟೆಯ ಸಮಯ . ಬೆಚ್ಚಗೆ ಹಿತವಾದ 

ಯೊಂದರಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿದ ಗಡಿಯಾರದಂಗ 

ಡಿಯ ಮುಂದೆ ನಿಂತವನೇ , ಜೇಬಿನಿಂದ ತನ್ನ ಗಡಿಯಾರ 
ಸಂಜೆ. ಬೆಕ್ಕುಗಳು ಮನೆಗಳ ಸರುಗಳಲ್ಲಿ ಕೂತು 

ವನ್ನು ಹೊರತೆಗೆದು, ಅದನ್ನು ಅಂಗಡಿಯಲ್ಲಿದ್ದ ದೊಡ್ಡ 
ತೂಕಡಿಸುವ ಸಮಯ . ಜನ ತೊಟ್ಟಕೋಟಿನ ಗುಂಡಿ 

ಗಡಿಯಾರದೊಡನೆ ತಾಳೆ ನೋಡಿ, ತನ್ನ ದಂ ಒಂದು 
ಬಿಚ್ಚಿ ಆಯಾಸವನ್ನು ಕೆಡಹುವ ಹಾಗೆ ಹಾಯಾಗಿ 

ಸೆಕೆಂಡುಕೂಡ ಹಿಂದುಮುಂದಿಲ್ಲ ಎಂದು ದೃಢಪಡಿಸಿ 
ಮೈ ವರಿರಿರಿಯುವ ಸಮಯ , ಕೊಕೊರಿಲೆಗೆಮನೆಗೆ , 

ಕೊಂಡ. ನಂತರ ಅದೇ ಅಂಗಡಿಯೊಳಗೆ ದೃಷ್ಟಿ ಹರಿಸಿ 
ಆ ದರಿದ್ರ ಗಡಿನ ಕತ್ತಲೆಗೆ ಹೋಗಬೇಕೆನಿಸಲಿಲ್ಲ . 
( ಅಲ್ಲಿಗೆ ಹೋಗುವುದೂ ಒಂದೇ ಜೈಲಿಗೆ ಹೋಗು 

ದಾಗ, ಅದು ಅವನನ್ನು ಖುಷಿಪಡಿಸುವಂತೆ ಆಕರ್ಷಿ 

ಸಿತು . 
ವುದೂ ಒಂದೇ ) . ಗೊತ್ತುಗುರಿಯಿಲ್ಲದ ಮನಸ್ಸು , ಭುಜ 
ದಲ್ಲಿದ್ದ ಹೊಸ ಹಳದಿ ಪಟ್ಟಿಯಿಂದ ಹೆಮ್ಮೆ , ಜೇಬಿ ತಾನು ಎಷ್ಟೋಬಾರಿನೋಡಿದ್ದ ಸಣ್ಣ ಪುಟ್ಟ ಗಡಿಯಾರ 
ನಲ್ಲಿದ್ದ ತುಂಬಿದ ಪರ್ಸಿನಿಂದಾಗಿ ಹೃದಯ ಹಗುರ, ಗಳು; ಗೋಡೆಯ ಮೇಲೆ ವಿವಿಧ ಆಕಾರಗಳಲ್ಲಿದ್ದ 
ಆದರೂ ಹಿಂದಿನ ಇಡೀ ರಾತ್ರಿ ಕೆಲಸದ ಮೇಲಿದ್ದ ಪೆಂಡುಲಂ ಗಡಿಯಾರಗಳು, ಅವುಗಳ ಮಧ್ಯದಲ್ಲೇ 
ಅವನು ದಣಿದಿದ್ದ . ಏನೋ ಕಳಕೊಂಡವನ ಹಾಗೆ ಹೊಳೆಯುತ್ತಿದ್ದ ಸಚೀಫಲಕವೊಂದು ಅವನನ್ನು ಸೆರೆ 
ಚಡಪಡಿಕೆ. ಯಾವುದಾದರೂ ಪಾರ್ಕಿನಲ್ಲಿ ಕೂತು ಹಿಡಿಯಿತು. ಅದರಲ್ಲಿ ಮುರಳಿಗಳಿಗೆ ಬದಲಾಗಿ ಕಪ್ಪು 
ಒಂದು ಬಾಟಲು ಬೀರು ಹೀರಬಹುದಿತ್ತು ಅಥವಾ : ನೀಲಿ- ಬಿಳಿ ಬಣ್ಣಗಳನ್ನು ವಿರಿಂಚಿಸುತ್ತಿದ್ದ ಒಂದು ಸೂಜಿ 
ಹತ್ತಿರದಲ್ಲೇ ಇದ್ದ ಬಾರಿಗೆ ನುಗ್ಗಿ ಒಂದಷ್ಟು ಬ್ರಾಂದಿ ಯಿತ್ತು . ಕಿಟಕಿಯಿಂದ ಇಳಿದು ಬರುತ್ತಿದ್ದ ಬಿಸಿಲಿನಲ್ಲಿ 
ಸುರಿದುಕೊಳ್ಳಬಹುದಿತ್ತು . ಆದರೆ ಅವೊತ್ತು ಶನಿವಾರ, ಆ ಸೂಜಿಸ್ವಲ್ಪ ಕಂಪಿಸುತ್ತಿರುವಂತೆ ಕಾಣಿಸಿತು. ಫಲ 
ತಿಂಗಳ ಮೊದಲ ದಿನ. ಎಲ್ಲೆಲ್ಲ ಕುಡುಕರ ಹಾವಳಿ, ಕದ ಮೇಲಿದ್ದ ಚಿಹ್ನೆಗಳನ್ನು ಓದಲು ಬಾಗಿದಕೊಕೋರಿ 
ಅಂಥವರ ಜೊತೆ ಕಾನೂನಿನ ಪ್ರತಿನಿಧಿಯಾದ ತಾನು ಲೆಗೆ ವರ್ಷಗಳ ಹಿಂದೆ ತಾನು ಅಂಥದೇ ಒಂದು ಉಪ 


10/ ಸಾಕ್ಷಿ 

ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 
ಕರಣವನ್ನು ನೋಡಿದ್ದ ನೆನಪಾಯಿತು. ಅದು ಅವನು ಬೇಡವೋ ಎಂಬಂತೆ ಅವನು ಎದುರಿಗಿದ್ದ ವಸ್ತುಗಳನ್ನು 
'ಪೋಲಿಸ್ ಟ್ರೇನಿಂಗ್ ಸಲಿನಲ್ಲಿದ್ದಾಗ ; ಆಮೇಲೆ ಸರಿಸುತ್ತಿದ್ದಾಗ ಪೆಟ್ಟಿಗೆಯೊಂದರ ಮುಚ್ಚಳ ತೆರೆದು 
ಇನ್ನೊಂದು ಬಾರಿ, ಮಿಲಿಟರಿ ಸೇವೆಯಲ್ಲಿದ್ದಾಗ, ಈಗ ಕೊಂಡು, ಒಳಗಿದ್ದ ಕಾಂಪಾಸಿನ ಗುಂಡಗಿನ ಡಯಾಲನ್ನು 
ಆ ಉಪಕರಣದ ಮುಳ್ಳು ಉತ್ತರ ದಿಕ್ಕಿನಲ್ಲಿ, ಅಂದರೆ ತೋರಿಸಿತು. ಅದರ ಸೂಜಿ ಮಾತ್ರ ನಿಶ್ಚಲವಾಗಿತ್ತು . 
ತನ್ನ ಮನೆಯಿದ್ಧ ದಿಕ್ಕಿನಲ್ಲೇ ಚಾಚಿಕೊಂಡಿರುವುದನ್ನು ಸೂಜಿಯ ಕಪ್ಪನೆ ಅಂಗಡಿಯವನ ಆಚೆಗೆ ಏನೋ 
ಕಂಡ ಕೊಕೋರಿಗೆ ಅಚ್ಚರಿಯಾಯಿತು. ಅದೇ ಸೂಚಿಸುವಂತೆ ಚಾಚಿಕೊಂಡಿತ್ತು . ಅಂಗಡಿಯ ಹಿಂಬದಿ 
ಸಮಯಕ್ಕೆ ಯಾವನೋ ಒಬ್ಬನಿಗೆ ತನ್ನ ಖಡ್ಡದ ತುದಿ ಯಲ್ಲಿ ಉರಿಯುತ್ತಿದ್ದ ಒಂದು ಬಲ್ಕು , ಕೊಕೊರಿಲೆ 
ಸೋಕಿದ್ದರಿಂದ, ಕೊಕೋರಿಲೋ ದೂರ ಸರಿದು, ಆ ಅಂಗಡಿಯವನತ್ತ ಓರೆನೋಟ ಬೀರಿದ . ಅಂಗಡಿಯವ 
ವ್ಯಕ್ತಿಯ ಕ್ಷಮೆ ಕೇಳಿದ . ಮತ್ತೆ ಅಂಗಡಿಯತ್ತ ಮುಖ ಮುಗುಳಕು ಸೂಜಿಯನ್ನು ಬಿಡಿಸಿದಾಗ ಅದು ಪಾದರಸ 
ಮಾಡಿದಾಗ ಗಡಿಯಾರಗಳ ಮೇಲಿದ್ದ ಷೆಲ್ಲಿನಲ್ಲಿ ಕಪ್ಪು ದಂತೆ ಹೊಳೆಯುತ್ತಾ ಹಿಂದೆ ಮುಂದೆ ಚಲಿಸಿ ಕೊನೆಗೆ 
ಬಣ್ಣದ ಒಂದು ಬೈನಾಕ್ಯುಲರ್ ಕಣ್ಣಿಗೆ ಬಿತ್ತು . ನಿಶ್ಚಲವಾಯಿತು. ದಂಗುಬಡಿದವನಂತೆನೋಡುತ್ತಿದ್ದ 
ಪೋಲಿಸ್ ಸ್ಕೂಲ್ ಬಿಟ್ಟ ಮೇಲೆ ಇಂಥ ಬೈನಾಕ್ಯುಲ - ಗಿರಾಕಿ ಈಗಲೂ ಉತ್ತರ ದಿಕ್ಕು ಮೊದಲು ಇದ್ದಲ್ಲಿಯೇ 
ರನ್ನೇ ತಾನು ಹಿಡಿದುಕೊಳ್ಳಲಿಲ್ಲವೆಂದು ಖೇದ ' - ತನ್ನ ಮನೆಯಿದ್ದ ದಿಕ್ಕಿನಲ್ಲೇ ಇದ್ದದ್ದನ್ನು ಕಂಡು 
ವಾಯಿತು. ಜೈಲಿನಲ್ಲಿ ಕೈದಿಗಳ ಕೋಣೆಗಳ ಗುಪ್ತ ಕೊಂಡ. 
ರಂಧಗಳಲ್ಲಷ್ಟೇ ಇಣಿಕಿ ನೋಡಬೇಕಾಗಿದ್ದ ತನಗೆ 
ಬೈನಾಕ್ಯುಲರ್‌ ಅಗತ್ಯವಿರಲಿಲ್ಲ. ಆದರೂ ಆ ಬೈನಾ 

ಆಮೇಲೆ ಅವನು ಬೈನಾಕ್ಯುಲರ್‌ಗಳ ಕಡೆ ಕಣ್ಣು 
ಕ್ಯುಲರನ್ನು ಕೈಗೆತ್ತಿಕೊಂಡು, ಅದಕ್ಕೆ ಕಣ್ಣಿಟ್ಟು ನೋಡ 

ಹೊರಳಿಸಿದ, ಕಪ್ಪು ಬಣ್ಣದ ಒಳ್ಳೆ ಮಜಬೂತಾದ 
ಬೇಕೆನಿಸಿತು. ತನ್ನನ್ನು ಯಾರೂ ಗ ಮ ನಿ ಸು ತ್ತಿಲ್ಲ 

ಬೈನಾಕ್ಯುಲರ್‌ಗಳು. ಅಂಗಡಿಯವ ಒಂದು ಬೈನಾಕ್ಯುಲ 
ವೆಂದು ಖ ಚಿ ತ ವಾದ ಮೇಲೆ ಕೆಕೊರಿಲೋ 

ರನ್ನು ಕೊಕೊರಿಲೆನ ಕೈಯಲ್ಲಿಡುತ್ತಾ , “ನೋಡಿ, 
ತಕ್ಷಣ ಆ ಅಂಗಡಿಯ ಒಳಹೊಕ್ಕ . 

ಇದರ ಗ್ಲಾಸುಗಳನ್ನು ನಿಮ್ಮ ದೃಷ್ಟಿಗೆ ತಕ್ಕಂತೆ ಅಳ 
ವಡಿಸಿಕೊಂಡುನೋಡಿ” ಎಂದ. ಕೊಕೋರಿಲೋ ತನ್ನ 

ಟೋಪಿಯನ್ನು ತೆಗೆದು ಕೌಂಟರಿನ ಮೇಲೆಜೋಪಾನ 
ಒಳಗೆ ಎಲ್ಲವೂ ಒಪ್ಪ ಓರಣ , ಚರ್ಚಿನ ಹಾಗೆ ಮಬ 

ವಾಗಿಟ್ಟ , ಜೇಬಿನಿಂದ ಕರ್ಚಿಫುತೆಗೆದು ಹಣೆಯ ಬೆವ 
ಕವಿದ ನಿಗೂಢ ವಾತಾವರಣ , ಗಡಿಯಾರಗಳ ಟಿಕ್‌ 

ರೊರೆಸಿಕೊಂಡ. ಬೈನಾಕ್ಯುಲರ್‌ನಲ್ಲಿ ಮೊದಮೊದಲು 
ಟಿಕ್ ಸದ್ದು . ಕೊಕೋರಿಲೆ ಪೆದ್ದು ಪೆದ್ದಾಗಿ ಕೌಂಟರಿ 

ಕಾಣಿಸಿದ್ದೆಲ್ಲ ಮಂಜು ಮಂಜು , ನಡುಗುವ ಕೈಗಳಿಂದ 
ನತ್ತ ನಡೆದ . ಕಪ್ಪು ಮೇಲಂಗಿ ತೊಟ್ಟಿದ್ದ, ಸ್ವಲ್ಪ ವಯ 

ಅವನು ಬೈನಾಕ್ಯುಲರನ್ನು ದೂರದ ಬೆಟ್ಟದತ್ತ ತಿರುಗಿಸಿ 
ಸ್ಟಾದ ವ್ಯಕ್ತಿಯೊಬ್ಬ ತನ್ನ ಕಣ್ಣಿನ ಹತ್ತಿರ ಹಿಡಿದು 

ದಾಗ ಬೆಟ್ಟದ ತಪ್ಪಲಲ್ಲಿದ್ದ ಮನೆಗಳು, ಎತ್ತರದ ಕೆಂಪು 
ಕೊಂಡಿದ್ದಭೂತಗನ್ನಡಿಯನ್ನು ಬದಿಗಿಟ್ಟವನೇ ನಾಲ್ಕಾರು 

ಬಂಡೆಗಳು, ಬೆಟ್ಟದ ಮೇಲಕ್ಕೆ ಅಂಕುಡೊಂಕಾಗಿ ಹರಿದ 
ಚರ್ವಾದ ಪೆಟ್ಟಿಗೆಗಳನ್ನು ಹೊರತೆಗೆದ. ಮರು 

ರಸ್ತೆ ಕೂಡಕಾಣಿಸಿದುವು. 
ನಾಲ್ಕು ಬೈನಾಕ್ಯುಲರ್‌ಗಳೂ ಹೊರಬಂದುವು. ಎಲ್ಲ 
ವನ್ನೂ ಅವನು ಕೊಕೊರಿಲೋ ವರಿಂದೆ ಸರಿಸಿದ, “ಅಲ್ಲೊಂದು ಕಾರು ಮೇಲಕ್ಕೆ ಹೋಗ್ತಾ ಇದೆ” ಎಂದ 
“ ನಿಮಗೆ ಬೇಕಾದ್ದು ತೊಕೊಳ್ಳಿ . ಕೈಗೆತ್ತಿಕೊಂಡು ವನು ಅಚ್ಚರಿಯಿಂದ ಉದ್ಧರಿಸಿದ, ಬೈನಾಕ್ಯುಲರನ್ನು 
ನೋಡಿ” ಎಂದ ಆ ವ್ಯಕ್ತಿ ತನ್ನ ಹಿಂದಿದ್ದ ಷೆಲ್ಲಿಗೆ ಒರಗಿ ಕೆಳಗಿಡುತ್ತ , ಈಗ ಆ ಬೆಟ್ಟ ತನ್ನ ಆಕಾರವನ್ನು ಕುಗ್ಗಿಸಿ 
ನಿಂತ. 

ಕೊಂಡು ದೂರದಲ್ಲಿ ಕಣ್ಮರೆಯಾಗಿತ್ತು . ಒಂದು ಕ್ಷಣದ 

ಮೊದಲು ಆ ಬೆಟ್ಟದ ತಪ್ಪಲಿನ ಮನೆಗಳ ಕಿಟಕಿಗಳನ್ನೂ 
ಕೊಕೋರಿಲೋ ಬೆವರುತ್ತಿದ್ದ ಅಂಗೈಗಳನ್ನು ಒರೆಸಿ ಎಣಿಸಿದ್ದಕೊಕೋರಿಲೋಗೆ ಈಗ ಅವುಗಳ ಗುರುತ 
ಕೊಂಡ. ಮೈ ನಡುಕ ಬಂದ ಅನುಭವ. ಮುಟ್ಟಲೂ ಕಾಣುತ್ತಿರಲಿಲ್ಲ. 


ಎರಿಡ್ ಕಾಶ್ 


ಅವನು ಕೌಂಟರಿನತ್ತ ತಿರುಗಿ, ತನ್ನ ಟೋಪಿತಲೆಗೇರಿಸಿ, 
ಉಡುಪನ್ನು ಸರಿಪಡಿಸಿಕೊಳ್ಳುವಂತೆ ಕೊಡವಿ ಹೊರ 
ಡಲು ಅಣಿಯಾದ. 


“ ಹಾಗಾದರೆ ಇದನ್ನ ಪ್ಯಾಕ್ ಮಾಡಿಕೊಡಲಾ ? ” 
ಅಂಗಡಿಯವನು ನುರಿತ ವ್ಯಾಪಾರಸ್ಥನಂತೆ ಗಂಭೀರವಾಗಿ 
ಕೇಳಿದ. 
ಕೊಕೋರಿಲೋಗೆ ಗಲಿಬಿಲಿ, ಕಾಂಪಾಸಿನ ಬೆರಳು 
ಮಾಡಿ ಇದಕ್ಕೆ ಎಷ್ಟಾಗುತ್ತೆ ? ” ಎಂದು ಕೇಳಿದ 
ಮುಜುಗರದಿಂದಾಗಿ ತನ್ನ ಖಡ್ಗದ ಹಿಡಿಕೆಗೆ ಕಟ್ಟಿದ್ದ 
ದಾರವನ್ನು ಬಿಚ್ಚತೊಡಗಿದ. 
ಅಂಗಡಿಯವ ಬೆಲೆ ಹೇಳಿದ. “ ನಿವರಿಗಾಗಿ ಶೇಕಡಾ 20 
ರಷ್ಟು ರಿಯಾಯಿತೀನ ಕೊಡ್ತೀನಿ” ಅಂದ. ಕಾಂಪಾಸ್ 
ತನ್ನ ಪ್ರೀತಿಯ ವಸ್ತು . ಅದರ ಬೆಲೆ ತನ್ನ ಮೂರು 
ತಿಂಗಳ ಹೆಚ್ಚುವರಿ ಸಂಬಳದಷ್ಟೇ ಎಂದು ತಿಳಿದಾಗ 
ಅವನು ಬೆರಗಾದ. ಇನ್ನು ಮೂರು ತಿಂಗಳವರೆಗೆ 
ಅದನ್ನು ಹೇಗೆ ತನ್ನ ಹೆಂಡತಿಯ ಕಣ್ಣಿಗೆ ಬೀಳದ ಹಾಗೆ 
ಇಟ್ಟುಕೊಳ್ಳಬೇಕೆಂದೂ ಯೋಚಿಸಿದ. “ ಆಗಲಿ, ಅದನ್ನು 
ಕೊಡಿ” ಎಂಬ ಶಬ್ದಗಳು ಅವನ ತುಟಿಗಳಿಂದ ತಪ್ಪಿಸಿ 
ಕೊಂಡುವು. ತಕ್ಷಣ ಅಂಗಡಿಯವನು ಸೂಜಿಯನ್ನು 
. ಬಿಡುಗಡೆ ಮಾಡುವುದು ಹೇಗೆ, ಪೆಟ್ಟಿಗೆಯನ್ನು ಹೇಗೆ 
ತೆರೆಯಬೇಕು ಮುಚ್ಚಬೇಕು, ಇತ್ಯಾದಿ ರಹಸ್ಯಗಳನ್ನು 
ವಿವರಿಸಿದ. ಎಲ್ಲವನ್ನೂ ಬಾಯಿಬಿಟ್ಟು ಕೊಂಡು ಕೇಳು 
ತಿದ್ದ ಗಿರಾಕಿಗೆ ಅಂಗಡಿಯವ ಬೈನಾಕ್ಯುಲರನ್ನೂ ಕೊಡು 
ತೇನೆ ಎಂದಾಗ ಮತ್ತೆ ಹಣೆಯಲ್ಲಿ ಬೆವರು ಸುರಿಯ 
ತೊಡಗಿತು . 


ಸಾಕ್ಷಿ / 11 
ಗಿರಾಕಿ ಇನ್ನೂ ಹಿಂದು ವರಿರಿಂದುನೋಡುತ್ತಿರುವುದನ್ನು 
ಗಮನಿಸಿದವನೇ ಎರಡು ಖಾಲಿ ಪೆಟ್ಟಿಗೆಗಳನ್ನೂ ಹತ್ತಿ 
ರಕ್ಕೆ ಎಳೆದುಕೊಂಡು , “ 

ನೋಡಿ, ಇವನ ಕೊಡಿ 
ದೀನಿ” ಎನ್ನುತ್ತಾ ಎಲ್ಲವನ್ನೂ ಸರಸರ ಸದ್ದು ಮಾಡುವ 
ತೆಳುವಾದ ಕಾಗದದಲ್ಲಿ ಸುತ್ತಿ , ದಿಗೂ ಮೆಗೊಂಡಿದ್ದ 
ಕೊಕೋರಿಗೆಕೊಟ್ಟ . “ ಗಲ್ಲಾದ ಬಳಿ ಹಣಕೊಡಿ. 
ನೀವು ಸಾಕಷ್ಟು ಕಡಿಮೆ ಬೆಲೆಗೆ ಕೊಂಡುಕೊಂಡಿದೀರ? 
ಎಂದೂ ಅವನು ಮಾತು ಸೇರಿಸಿದ . 
ಹತ್ತು ನಿಮಿಷಗಳ ನಂತರ ಯೆಲ್ಲೊ ಕೊಕೊರಿಲೆ ಆ 
ಅಮಲ್ಯ ಪಾರ್ಸಲನ್ನು ಕೈಯಲ್ಲಿಟ್ಟುಕೊಂಡು ಅಂಗಡಿ 
ಯಿಂದ ಹೊರಬಂದ, ಕೈಯಲ್ಲಿದ್ದುದನ್ನು ಕದ್ದು ತಂದ 
ವನ ಹಾಗೆ ಅವಸರವಸರವಾಗಿ ಹೆಜ್ಜೆ ಹಾಕಿದ . ಜಗತ್ತಿನ 
ಕಣ್ಣುಗಳಿಂದ ತಾನು , ತನ್ನ ಕೈಯಲ್ಲಿರುವ ಪಾರ್ಸೆಲ್ಲೂ 
ತಪ್ಪಿಸಿಕೊಳ್ಳಬೇಕೆನಿಸಿತು. ಯಾರೂ ಇಲ್ಲದಂಥ ಜಾಗ 
ದಲ್ಲಿ ಒಂಟಿಯಾಗಿರಬೇಕೆನಿಸಿತು . ಆದ್ದರಿಂದ ಜನಸಂದಣಿ 
ಯಿಲ್ಲದ ರಸ್ತೆಯ ಇನ್ನೊಂದು ಬದಿಗೆ ನಡೆದುಹೋದ. 
ಅಲ್ಲಿಂದ ಜ್ವರ ಬಂದವನ ಹಾಗೆ ನಡುಗುತ್ತ ಮನೆಯ 
ಕಡೆ ಹೆಜ್ಜೆ ಹಾಕಿದ. 
ದಾರಿಯಲ್ಲಿ ಪಾರ್ಸಲನ್ನು ಬಿಚ್ಚಿ ಒಳಗಿದ್ದ ಉಪಕರಣ 
ಗಳನ್ನು ನೋಡಬೇಕೆಂಬ ಅದಮ್ಯ ಆಸೆಯನ್ನು ಅದುವಿರಿ 
ಕೊಂಡ. ಒಂದು ಪಾರ್ಕು ಸಿಕ್ಕಾಗ ಅವನಿಂದ ತಡೆಯು 
ಲಾಗಲಿಲ್ಲ. ನಡುಗುವ ಬೆರಳುಗಳಿಂದ ಪಾರ್ಸೆಲಿನ ಒಂದು 
ಬದಿಯನ್ನು ಬಿಚ್ಚಿ , ಅದನ್ನು ವಂಗಿನ ಹತ್ತಿರ ಹಿಡಿದು 
ಕೊಂಡ. ಹದಮಾಡಿದ ತೊಗಲಿನ ವಾಸನೆ. ತನ್ನ 
ಶ್ವಾಸಕೋಶಗಳು ತುಂಬಿಚೆಲ್ಲುವ ಹಾಗೆ ಆ ವಾಸನೆ 
ಯನ್ನು ಮತ್ತೆ ಮತ್ತೆ ವಹಿಸಿದ, 
ನಿಧಾನವಾಗಿ ಒ೦ ೧ ೦ ದೇ ಹೆಜ್ಜೆ ಇಡುತ್ತಾ 
ಕೆಕೊರಿಲೆ ತನ್ನ ಮನೆಗೆ ಕರೆದೊಯವ ರಸ್ತೆ 
ತಲಪಿದ. ಆ ರಸ್ತೆಗೆ ತಿರುಗಿಕೊಳ್ಳುವಾಗ ಅವನ 
ಹುರುಪು ಒಮ್ಮೆಗೇ ಇಳಿದುಹೋಗಿ, ಕೈಯಲ್ಲಿದ್ದ 
ಪಾರ್ಸೆಲು ತಣ್ಣಗೆಕೆರೆದಂತಾಯಿತು. ಇದ್ದಕ್ಕಿದ್ದಂತೆ 
ಹೆಂಡತಿಯ ನೆನಪಾಗಿ ಮಂಕಾದ. ಅವಳಿಗೆ ಏನು ಹೇಳು 
ವುದು ? ಏನಾದರೂ ಕಾರಣ ಯೋಚಿಸುವುದಕ್ಕಾಗಿ 
ಅವನು ಹತ್ತಿರದಲ್ಲಿದ್ದ ಒಂದು ಬಾರಿಗೆ ನುಗ್ಗಿ , ಗಿರಾಕಿ 
ಗಳನ್ನು ತಳ್ಳಿಕೊಂಡೇ ಕೌಂಟರಿನ ಬಳಿ ನಡೆದ, ಕೌಂಟ 


( ಇಲ್ಲಿ ನೋಡಿ, ಈ ಬೈನಾಕ್ಯುಲರ್‌ ಗ್ಯಾರಂಟೀ ಮಾಲು. 
ನ್ಯಾಯವಾಗಿ ಇದು ಕಾಂಪಾಸಿನ ಜೊತೆಯಲ್ಲೇ ಇರ 
ಬೇಕು. ಎರಡನ ಬೇರೆ ಬೇರೆ ಮಾಡೋದಂದ್ರೆ ....” 
ಕೊಕೋರಿಲೋ ತಲ್ಲಣಿಸಿಹೋದ, ಬೈನಾಕುಲರ್‌ನ 
ಬೆಲೆ ಅವನ ಶಕ್ತಿಗೆ ಮಾರಿದ್ದು , ಇದಕ್ಕೆ ಚೇಮ್ಸ್ 
ಲೆನ್ಸ್‌ಗಳಿರೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ ಅಷ್ಟೆ . ನಾನು 
ನಿ ವಂ ಗಾ ಗಿ ಇದನ್ನ ಇನ್‌ಸ್ಟಾಲ್‌ಮೆಂಟ್ ಮೇಲೆ 
ಕೊಡ್ತೀನಿ. ಒಂದೊರ್ಷದೊಳಗೆ ತೀರಿಸಿದ್ರೆ ಆಯು ” 
ಎಂದ ಅಂಗಡಿಯವ ಅದನ್ನು ಪ್ಯಾಕ್ ಮಾಡತೊಡಗಿದ. 


12 / ಸಾಕ್ಷಿ 

ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 
ರಿಗೆ ಒರಗಿಕೊಂಡೇ ಬ್ರಾಂದಿ ಹೀರಿದ. ಯಾವುದೇ “ದೇವರೇ , ಇಷ್ಟು ಹೊತ್ತೂ ಕುಡೀತಿದ್ದಿಯಾ? ” ಎಂದು 
ಸಕಾರಣ ಹೊಳೆಯಲಿಲ್ಲ. ತನ್ನ ಬದಿಯಲ್ಲೇ ಕೌಂಟರಿನ ಯೋಕಾಕಿರಿಚಿದಳು. ಇನ್ನೂ ಏನೇನು ಬೈಯುವುದ 
ಮೇಲಿದ್ದ ಪಾರ್ಸೆಲು ಅಗತ್ಯವಲ್ಲದ ಒಂದು ಪೀಡೆಯಾಗಿ ರಲ್ಲಿದ್ದ , ಅವನು ತನ್ನ ಕಡೆ ವಿಲಕ್ಷಣವಾಗಿ ನೋಡು 
ಕಾಡಿತು. ಕತ್ತಲಾಗುವವರೆಗೂ ಕಾದು , ಯಾರಿಗೂ ತಿದ್ದುದನ್ನು ಗಮನಿಸಿ, ತುಟಿಕಚ್ಚಿಕೊಂಡು ಮಲಗುವ 
ಕಾಣದಂತೆ ಅದನ್ನು ಮನೆಗೆ ಕೊಂಡೊಯ್ಯಬೇಕೆಂದು ಕೋಣೆಗೆಹೋದಳು. ಅಲ್ಲಿಂದ ಹೊರಬಂದವಳ ಕೈ 
ಕೊಂಡ . ವೇಟರ್ ಗ್ಲಾಸು ಬರಿದಾದ ಹಾಗೆ ಅವನನ್ನು ಯಲ್ಲಿ ಪಾರ್ಸಲ್ ಇತ್ತು . 
ಕೇಳದೆಯೇ ತುಂಬಿಸುತ್ತಿದ್ದರಿಂದ ಯೆಲ್ಲೊ ಕೊಕೊರಿಲೆ 
ಕತ್ತಲಾಗುವ ಹೊತ್ತಿಗೆ ಸಾಕಷ್ಟು ಕುಡಿದಿದ್ದ . 

ಬಾಗಿಲಲ್ಲಿ ನಿಂತೇ ಅವಳು “ ಏನಿದು ? ” ಎಂದುಕೂಗಿ 
ತರಾಡುತ್ತಾ ಮನೆಯ ಕಡೆ ನಡೆದ. 

ದಳು. 
ಅಂಜುಂಜುತ್ತಾ ಹೆಬ್ಬಾಗಿಲ ಒಳಹೊಕ್ಕು ಕೈಸಾಲೆ “ನೀನೇ ಬಿಚ್ಚಿನೋಡು.... ಒಂದು ಕಾಂಪಾಸು , ಒಂದು 
ಯಲ್ಲಿ ನಡೆಯತೊಡಗಿದಾಗ ಕೊಳಕು ವಾಸನೆಯೊಂದು ಬೈನಾಕ್ಯುಲರ್ ಅಷ್ಟೇ ” ಎಂದ ಕೊಕೋರಿಲೋ . 
ಅವನ ವರಿಗಿಗೆ ಬಡಿಯಿತು. ಗೋಡೆಗಳಿಗೆ ಹೊಡೆದಿದ್ದ 
ಹೊಸ ಬಣ್ಣದ ನಾತ ಅವನ ಗಂಟಲನ್ನು ಅವರುಕಿದಂತಾ 

ಅವಳಿಗೆ ಅರ್ಥವಾಗಲಿಲ್ಲ. ಗಂಡನ ಉತ್ತರ ಅವಳಿಗೆ 
ಅಂತು. ತನ್ನ ಮನೆ ಬಾಗಿಲನ್ನು ತಡಕಾಡಿ ಹುಡುಕಿ , 

ಸಾಕಾಗಲಿಲ್ಲ. 
ಪಾರ್ಸೆಲನ್ನು ಬೆನ್ನ ಹಿಂದೆ ಹಿಡಿದುಕೊಂಡು, ಬಾಗಿಲು 

“ ಎಲ್ಲಿಂದ ತಂದೆ ಇದನ್ನ ? ”ಕೊರಿಲೆ ಸುಮ್ಮನೆ 
ನೂಕಿ ಅಡಿಗೆ ಮನೆ ಪ್ರವೇಶಿಸಿದ , ಇಬ್ಬರು ಮಕ್ಕಳ 

ಷದಾರ ಬಿಚವುದರಲ್ಲೇ ಮಗ್ನನಾದ. 
ಆಗಲೇ ನೆಲದ ಮೇಲೆ ಮಲಗಿದ್ದರು. ಹೆಂಡತಿ ಕಾಣಿಸ 
ಲಿಲ್ಲ . ಕೊಕೋರಿ ಮಲಗುವ ಕೋಣೆಗೆ ನುಗ್ಗಿ “ ಎಷ್ಟು ಕೊಟ್ಟೆ ? ” ಎಂಬುದು ಅವಳ ಮುಂದಿನ ಪ್ರಶ್ನೆ . 
ಪಾರ್ಸೆಲನ್ನು ಹಾಸಿಗೆಯಲ್ಲಿದ್ದ ತಲೆದಿಂಬಿನಡಿ ಅಡಗಿ | ಮಾತಿಲ್ಲ. ಅವಳು ಕುರ್ಚಿಯ ಬಳಿಸಾರಿ ಪರ್ಸಿಗಾಗಿ 
ಸಿಟ್ಟ . ಅಲ್ಲಿಂದ ಹೊರಬಂದಾಗ ಯೆಕಾ ಸೋವಿನ ಅವನ ಉಡುಪಿನ ಜೇಬಿನಲ್ಲಿ ಕೈ ಇಟ್ಟಳು. 
ಬಳಿ ಏನೆ ಕೆಲಸದಲ್ಲಿದ್ದಳು. 

( ಅದನ್ನ ಮಂಟೇಡ” ಎಂದ ಕೊಕೋರಿಲೋ , ಹೆಂಡತಿ 
“ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ?” ಎಂದವಳು ಕೇಳಿಸದವಳಂತೆ ಮುಂದುವರಿದಾಗ ಕೋಕೋರಿ 
ಕೇಳಿದಳು. 

ಅವಳ ಕೈ ಹಿಡಿದುಕೊಂಡು ಜೋರಾಗಿ ಪಕ್ಕಕ್ಕೆಳೆದ. 
ಕೆಕೆರಿಲೆ ಕಿವಿಂಕ್ ಅನ್ನಲಿಲ್ಲ. ಖಡ್ಗವನ್ನು 

ಈಗ ಅವಳಿಗೆ ಅವನ ಸಂಬಳ ಏನಾಯಿತೆಂದು ತಿಳಿದು 

ಹೆಯಿತು. 
ಬಾಗಿಲ ಬದಿಯ ಮೂಲೆಯಲ್ಲಿಟ್ಟು , ಮಂಚದಮೇಲೆ 
ಕೂತು ಮಂಡಿಯವರೆಗೆ ಸುತ್ತಿಕೊಂಡಿದ್ದ ತೊಗಲಿನ 

“ನಿನ್ನ ಸಂಬಳ, ಭಡ್ತಿ ಎಲ್ಲ ಇದಕ್ಕೇ ಹೋಯ್ತಲ್ವೆ ? ” 
ಪಟ್ಟಿಯನ್ನು ಬಿಚ್ಚತೊಡಗಿದ. 

ಎಂದಳು ಯಕಾ. ಇಬ್ಬರೂ ಸ್ವಲ್ಪ ಹೊತ್ತು ಮೌನ 
“ ಭಡ್ತಿ ಕೊಟ್ರಾ ಇವತ್ತು ?” 

ವಾಗಿಯೇ ಗುದ್ದಾಡಿದರು . ಕೊನೆಗೆ ಕೊಕೋರಿಲೋ 

ತನ್ನ ಶಕ್ತಿಪಾರಿ ಕೈಬೀಸಿದವನೇ ಮುಷ್ಟಿಯಿಂದ ಅವಳ 
ಕೊಕೊರಿಲೆ ತನ್ನ ಉಡುಪು ಬಿಚ್ಚಿ , ಕುರ್ಚಿಯ 

ಎಡಗಿವಿಯ ಕೆಳಗೆ ಗುದ್ದಿದ. ಅವಳು ಟೇಬಲ್ಲಿಗೆ ಡಿಕ್ಕಿ 
ಹಿಂಬದಿಗೆ ನೇತುಹಾಕಿದ. ತೊಗಲಿನ ಪಟ್ಟಿಯನ್ನು ಸುತ್ತಿ 

ಹೊಡೆದು ಅಂಗತ್ತನಾಗಿ ಬಿದ್ದಳು. ಪರಿಣಾಮವಾಗಿ 
ಖಡ್ಗದ ಪಕ್ಕದಲ್ಲಿಟ್ಟ . “ ಇಲ್ಲ ” ಎಂದವನೇ ಷಗಳ 

ಟೇಬಲ್ಲಿನ ಮೇಲಿದ್ದ ತಟ್ಟೆ ,ಊಟ, ಚಮಚ, ಕಾಂಪಾಸ್ , 
ದಾರ ಬಿಚ್ಚುವುದರಲ್ಲಿ ನಿರತನಾದ . 

ಬೈನಾಕ್ಯುಲರ್ ಎಲ್ಲ ನೆಲಕ್ಕೆ ಬಿದ್ದು ವು. ಕೊಕೋರಿಲೋ 
“ ಯಾಕೆ ? ” ಎಂದು ಹೆಂಡತಿ ಕೇಳಿದ್ದಕ್ಕೆ ಮಾತಿಲ್ಲ. ಆಕೆ 

ಮೈಮೇಲೆ ಬಂದವನಂತೆರೋಷಾವೇಶದಿಂದ ಅವಳನ್ನು 
ಅವನ ಬಳಿಸಾರಿದಾಗ ಬ್ರಾಂದಿಯ ವಾಸನೆ ! 

ಬಡಿಯತೊಡಗಿದ . 


ಸಾಕ್ಷಿ /13 
ಎರಿಕ್ ಕಾಶ್ 
ಬಡಿದ, ಬಡಿದ ... ಸ್ವಲ್ಪ ಹೊತ್ತು ಏನಾಗುತ್ತಿದೆ | ವರ್ಷಗಳಿಂದ ಬದುಕುವಾಡಬೇಕಾಗಿದ್ದರಿಂದಾಗಿ, ನೆನ 
ಯೆಂದೇ ತಿಳಿಯದ ಯೋಕಾ ಕ್ರಮೇಣ ಕೈಗಳನ್ನು ಪಿಗೆ ಬಾರದ ನೂರುಕಾರಣಗಳಿಂದಾಗಿ ಹೆಂಡತಿಯನ್ನು 
ಮುಂದೆ ಚಾಚಿ ಹೊಡೆತಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿ ಬಡಿದೇ ಬಡಿದ ... ಬೆಳಗಾದಾಗ ಅವನು ಬೆಂಚಿನ ಮೇಲೆ 
ಸಿದಳು. ಕೆಕೆರಿಲೋ ಬಾಯಿಗೆ ಬಂದಂತೆಕೂಗಿದ ; ಮಲಗಿದ್ದ , ಅರ್ಧ ಸತ್ತಂತಿದ್ದ ಯೆಕಾ ನೆಲದ 
ಹಿಡಿಶಾಪ ಹಾಕಿದ, ಮಕ್ಕಳು ಎಚ್ಚರಾಗಿ ಕಾಂ ಮೇಲೆ ಪುಡಿ ಪುಡಿಯಾಗಿದ್ದ ಮಡಕೆಕುಡಿಕೆಗಳು, ಗ್ಲಾಸು 
ಗುಡುತ್ತಾ ಗೋಡೆಗೊರಗಿಕೊಂಡು ನಿಂತರು. 

ಗಳು , ತಲೆಕೆಳಗಾದ ಟೇಬಲು ಕುರ್ಚಿಗಳ ನಡುವೆ 

ಬಿದ್ದಿದ್ದಳು. 
ಅವನು ಅವಳನ್ನು ಬಡಿಯುತ್ತಲೇ ಇದ್ದ . ಕೈ ಸುಸ್ತಾ 
ದಾಗ ಕಾಲಿಂದ ಒದ್ದ . ಒಮ್ಮೆ ಕುರ್ಚಿಯನ ಅವಳ ಮರುದಿನ ಅವನು ಕೆಲಸಕ್ಕೆ ಹೋಗಲಿಲ್ಲ. ಅವತ್ತು 
ಮೇಲೆ ಒಗೆದ. ಹೊಟ್ಟೆಯಮೇಲೆ, ಪಕ್ಕೆಲುಬುಗಳ ಭಾನುವಾರ, ಹಿಂದಿನ ದಿನವೆಲ್ಲ ಅವನು ಕೆಲಸದ ಮೇಲೇ 
ಮೇಲೆ ಬಲವಾದ ಒದೆ ಬಿದ್ದ ಮೇಲೆ ಅವಳಿಗೆ ಪರಿಸ್ಥಿತಿ ಇದ್ದನಲ್ಲ , ಮನೆಯಲ್ಲಿ ಎಲ್ಲ ನಿಶ್ಯಬ್ದ . ಇಡೀ ದಿನ 
ತುಂಬ ಗಂಭೀರವಾಗಿದೆಯೆನ್ನಿಸಿತು, ಭಯಭೀತಳಾಗಿ ಮುಚ್ಚಿದ ಬಾಗಿಲು. ವರಿಕ್ಕಳೂ ಕೂಡ ಹೊರಗೆ 
ಅವಳು ತಲೆಕೆಳಗಾದ ಕುರ್ಚಿಯನ್ನು ಎಡವಿ, ಗೋಡೆಗೆ ಸುಳಿಯಲಿಲ್ಲ. ಮೈಯನ್ನು ಬೆಚ್ಚಗಿಡುವ ಬಿಸಿಲಿದ್ದರೂ 
ಡಿಕ್ಕಿ ಹೊಡೆದಳು. ತಕ್ಷಣ ನೆಲಕ್ಕೆ ದೊಪ್ಪನೆ ಬಿದ್ದು , ಕೂಡ ಅಂದು ಮಧ್ಯಾಹ್ನ ಬೆಂಚನ್ನು ಹೊರತರಲಿಲ್ಲ. 
ಸತ್ತವಳ ಹಾಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಕಾಲು | ಹಿಂದಿನ ರಾತ್ರಿ ಏನು ನಡೆದಿರಬಹುದೆಂದು ಬಾಡಿಗೆ 
ಚಾಚಿದಳು . ಕೆಕೊರಿಲೆ ತನ್ನ ಷರಟನ್ನು ಎಳೆದು ದಾರರೆಲ್ಲ ಯೋಚಿಸಿದ್ದು ನಿಜ. ಆದರೆ ಅಂಥ ಜನಗಳ 
ಕೊಂಡವನೇ ಧಡಾರೆಂದು ಬಾಗಿಲೆಳೆದುಕೊಂಡು ಮತ್ತೆ ಅಂಥ ವಿಷಯಗಳಲ್ಲಿ ತಲೆಹಾಕುವುದಕ್ಕಿಂತ ಸುಮ್ಮನಿರು. 
ಬಾರಿಗೆಹೋದ. ಬಾರು ಮುಚ್ಚುವವರೆಗ ಗ್ಲಾಸಿನ ವುದೇ ಮೇಲೆಂದುಕೊಂಡರು . ಆ ಕಟ್ಟಡದಲ್ಲಿ ಅತ್ಯಂತ 
ಮೇಲೆ ಗ್ಲಾಸನ್ನು ಹೀರಿ ಮನೆಗೆ ಹಿಂತಿರುಗಿದಾಗ ಅಡಿಗೆ ಹಳೆಯ ಬಾಡಿಗೆದಾರರಾಗಿದ್ದ ಪ್ರೊಫೆಸರರು ಹೇಳಿದರು: 
ಮನೆಯಲ್ಲಿ ದೀಪವಿತ್ತು . ಕಾ ಟೇಬಲ್ಲಿನ ಬಳಿ “ 

ನೋಡಿ, ಇವನ ಕಡ ಹಾಗೇ ಆದ, ಈಗ ಕಂಡಿ 
ಕೂತು ಅಳುತ್ತಿದ್ದಳು. ಅವನು ಬಾಗಿಲಿನ ಅಗುಳಿ ಲೋಕ ಶುರುಮಾಡಿರೋದ್ರಿಂದ ಇನ್ನು ಮುಂದೆ 
ಜಡಿದವನೇ ಮತ್ತೆ ಅವಳನ್ನು ಬಡಿಯತೊಡಗಿದ. ಪ್ರತಿ ಶನಿವಾರಾನೂ ಹೆಂಡ್ತೀನ ಹೊಡೀತಾನೆ . ಕೆಲ 

ದಿನಗಳಲ್ಲಿ ಇದು ಪ್ರತಿನಿತ್ಯದ ದೃಶ್ಯವಾಗುತ್ತೆ . ” 
ಮಧ್ಯರಾತ್ರಿ ಕಳೆದಿತ್ತು . ಕಟ್ಟಡದ ಬಾಡಿಗೆದಾರರೆಲ್ಲ 
ಹಾಸಿಗೆಯಲ್ಲುರುಳಿಕೊಂಡು ನಿದ್ರಿಸುತ್ತಿದ್ದ ಸಮಯ . ಆದರೆ ಹಾಗಾದದ್ದು ಅಂದೇ ಕೊನೆ. ಒಂದು ಇಡೀ 
ಕೊಕೊರಿಲೆನ ಮನೆಯ ಗೌಜು ವೇಲ್ಮಹಡಿ ವಾರ ಮೆಟ್ಟಿಲರಿ ನೀರು ಕಾಣಲಿಲ್ಲ. ಬಹು ದಿನಗಳವರೆಗೆ 
ಯಲ್ಲಿದ್ದವರನ್ನು ಎಚ್ಚರಗೊಳಿಸಿತು. ಅವರು ಮೇಲಿಂ ಕೆಲಸದ ಯೆಕಾ ಮನೆಯಿಂದ ಹೊರಗೆ ತಲೆಯಿಡಲಿಲ್ಲ. 
ದಲೇ ನೆಲ ಕುಟ್ಟತೊಡಗಿದರು . ಕೆಳಗಡೆ ಯಾರೋ ಕೊನೆಗೊಮ್ಮೆ ಹೆರಬಂದಾಗ ಅವಳ ವಂರಿಖ ವಿಚಿತ್ರ 
ಕೊಲೆಯಾಗುತ್ತಿದ್ದಾರೆನ್ನಿಸಿ ಮೊದಲನೇ ಮಹಡಿಯಲ್ಲಿದ್ದ ವಾಗಿ ಊದಿಕೊಂಡಿತ್ತು . ಕಣ್ಣುಗಳ ಕೆಳಗೆ ಕಂದು 
ಪ್ರೊಫೆಸರರು ಕೆಳಗಿಳಿದು ಬಂದು ಕೊಕೊರಿಲೆ ಬಣ್ಣದ ಉಂಗುರಗಳು, ಕೊಕೊರಿಲೆ ಮಂಕು 
ಮನೆಯ ಬಾಗಿಲನ್ನು ಒಂದೇ ಸಮನೆ ಬಡಿದರು . ಬಡಿದವನಂತೆ ಮೌನವಾಗಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. 
ಯಾರೂ ಗಮನಿಸದಿದ್ದರಿಂದ ಅವರು ಪುನಃ ಮಹಡಿ ಹತ್ರ ಕಾಂಪಾಸ್ ಮತ್ತು ಬೈನಾಕ್ಯುಲರ್‌ಗಳನ್ನು ಅಂಗಡಿಗೇ 
ಬೇಕಾಯಿತು. ಕೆಕೆರಿಲೆ ಮಾತ್ರ ಒಂದೇ ಸಮನೆ ಹಿಂತಿರುಗಿಸುವ ಯೋಚನೆಯರಿ ಬಂದಿತ್ತು . ಆದರೆ 
ಹೆಂಡತಿಯನ್ನು ಬಡಿಯುತ್ತಾ ಹೋದ, ತಾನು ಖರ್ಚು ಆ ರಾತ್ರಿಯ ರಾದ್ದಾಂತದಿಂದಾಗಿ ಅವುಗಳ ಮೇಲೆ 
ಮಾಡಿದ ಹಣದಿಂದಾಗಿ , ತನಗೀಗ ಬೇಡವಾಗಿದ್ದ ಗೀಚುಗೆರೆಗಳು ಮೂಡಿದ್ದರಿಂದ ಆ ಯೋಚನೆಯನ್ನು 
ಕಾಂಪಾಸ್ , ಬೈನಾಕ್ಯುಲರ್‌ಗಳಿಂದಾಗಿ, ಓದಿನಲ್ಲಿ ದಡ್ಡ ಕೈಬಿಡಲಾಯಿತು. ಆ ಹಾಳು ಶನಿವಾರದಂದು ತನ್ನ 
ರಾದ ಮಕ್ಕಳಿಂದಾಗಿ, ಆ ಸಣ್ಣ ಗೂಡಿನಲ್ಲೇ ಅನೇಕ ಸಂಬಳದಲ್ಲಿ ಒಂದು ಬಿಡಿಕಾಸನ್ನೂ ಬಿಡದೆ ಖರ್ಚು 


14 /ಸಾಕ್ಷಿ 
ಮಾಡಿದ್ದರಿಂದ ಅವನು ತನ್ನ ಕೈಕೆಳಗಿನವರಿಂದ ಅನೇಕ 
ನೂರು ದಿನಾರುಗಳಷ್ಟು ಸಾಲ ಪಡೆಯಬೇಕಾಯಿತು. 
ಕೂತು ಲೆಕ್ಕ ಹಾಕಿದಾಗ ತಾನು ಕಂಡ ವಸ್ತುಗಳ 
ಇನ್ಸ್ಟಾಲ್‌. ವೆಂಟನ್ನು ಪಾವತಿ ಮಾಡಲು, ಪಡೆದ 
ಸಾಲ ಹಿಂತಿರುಗಿಸಲು ಎರಡು ವರ್ಷಗಳೇ ಬೇಕಾಗುತ್ತವೆ 
ಯೆನ್ನಿಸಿತು. ಮರು ಭಾನುವಾರ ಹಿತವಾದ ಬಿಸಿಲು 
ಬಂತು . ನಗರದ ಜನ ಮನೆ ಬಿಟ್ಟು ರಸ್ತೆಗಳಲ್ಲಿ ತಿರುಗು 
ತಿದ್ದರು. ಕೊರಿಲೆ ನಿಧಾನವಾಗಿ, ಸಾಂಗವಾಗಿ 
ಡ್ರೆಸ್ಸು ಮಾಡಿಕೊಂಡ ; ಹೂಗಳನ್ನೂ , ಖಡ್ಗವನ್ನೂ 
ಒರೆಸಿ, ಹೊಳಪುಮಾಡಿದ , ಯೋಕಾಕೆಂಪು ಉಡುಗೆ 
ಯನ್ನು ಧರಿಸಿ, ಕೊರಳಲ್ಲಿ ನೆಕ್ಸಸ್ ಹಾಕಿಕೊಂಡಳು; 
ಮಕ್ಕಳ ತಲೆ ಬಾಚಿ ಅವರ ಮೂಗಿನ ಸಿಂಬಳ ಒರೆಸಿ 
ದಳು. ಎಲ್ಲರೂ ಪಕ್ಕದಲ್ಲೇ ಇದ್ದ ಪಾರ್ಕಿಗೆ ತೆರಳಿ, 
ರಸ್ತೆ ಹಾಗೂ ಎದುರು ದಿಕ್ಕಿನಲ್ಲಿದ್ದ ಬೆಟ್ಟ ಸರಿಯಾಗಿ 
ಕಾಣುವಂಥ ಜಾಗದಲ್ಲಿ ರಗ್ಗು ಹಾಸಿ, ಪಿಕ್‌ನಿಕ್‌ಗೆ 
ಬಂದವರ ಹಾಗೆ ಹುಲ್ಲು, ತುರುಚಿ ಗಿಡಗಳ ನಡುವೆ 
ಕೂತರು . ಸ್ವಲ್ಪ ಹೊತ್ತು ಯಾರೂ ಉಸಿರೆತ್ತಲಿಲ್ಲ. 
ಆಮೇಲೆ ಯೆಂಫೋ ಕೆಕೊರಿಲೋ ಅಪೂ . ಗಾಂಭೀರ 
'ದಿಂದ ಒಂದೊಂದು ಮಾತನ ಹಿಂಡಿ ನೋಡುವವನ | 
ಹಾಗೆ, ಕಳೆದ ವಾರದ ಏಟುಗಳ ಗುರುತನ್ನು ಕಣ್ಣುಗಳಡಿ 
ಯಲ್ಲಿ ಇನ ವಿರಿಂಚಿಸುತ್ತಿದ್ದ ಹೆಂಡತಿಯನ್ನು 
ಕೇಳಿದ. 


ಉತ್ತರ ದಕ್ಷಿಣ ದಿಕ್ಕುಗಳನ್ನು ಬಲ್ಲವನು 
ಆ ಮರ ಇದೆಯಲ್ಲ, ಅಲ್ಲಿದೆ. ಈಗ ನಿಂಗೆ ಉತ್ತರ 
ದಿಕ್ಕು ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ! ” 
ಮತ್ತೆ ಮೌನ, ಕೆಲಕ್ಷಣಗಳ ನಂತರ ಕೊಕೋರಿಲೋ 
ದಕ್ಷಿಣ ದಿಕ್ಕು ಎಲ್ಲಿದೆ ಎಂದು ಕೇಳಿ, ಯೋಕಾಗೆ ಕಾಂಪಾ 
ಸಿನ ನಾಲ್ಕು ಪಾಯಿಂಟುಗಳನ್ನ ತೋರಿಸಿದ. ಆಮೇಲೆ 
ಅದನ್ನು ಮುಚ್ಚಿಟ್ಟು , ಬೈನಾಕ್ಯುಲರನ್ನು ತೆಗೆದು 
ಕೊಂಡು, ದೂರದ ಬೆಟ್ಟವನ್ನು ವೀಕ್ಷಿಸತೊಡಗಿದ. 
“ ಹಾ , ಯಾರೋ ಕಾರಿನಲ್ಲಿ ಬೆಟ್ಟ ಏರಿದಾರೆ. ನಿನಗೆ 
ಅವರು ಕಾಣಿಸ್ತಿದಾರಾ ಯೋಕಾ ? ” ಎಂದು ಕೇಳಿದ. 
ಯೋಕಾ ಬೇಸರದಿಂದ ಬಾಯಿ ತೆರೆಯದೆ “ಉಹ ' 
ಎಂದಾಗ, ಕೊಕೋರಿಲೋ ಅವಳು ಕಾಣಲಾಗದ, 
ಆದರೆ ತಾನು ಮಾತ್ರ ನೋಡಬಲ್ಲ, ಸಾಮಾನ್ಯ ಮಾನವ 
ಚಕ್ಷುಗಳಿಗೆ ಅಗೋಚರವಾದ ವಸ್ತುಗಳನ್ನು , ತುಂಬ 
ಹೊತ್ತು ಕೂತದ್ದರಿಂದ ದಣಿದಂತಿದ್ದ ಅವಳಿಗೆ ವಿವರಿಸ 
ತೊಡಗಿದ : “ ಅಲ್ಲಿ! ಆ ಕಿಟಕಿಯಲ್ಲಿ ಒಬ್ಬ ಹೆಂಗಸು, 
ಇನ್ನೊಬ್ಬ ಗಂಡಸು ಕಾಣಿಸ್ತಿದಾರೆ .... ಅಲ್ಲೊಂದು 
ನಾಯಿ.....ಬಯಲಿನಲ್ಲಿ ಓಡ್ತಾ ಇದೆ... ಆ ತೋಟದಲ್ಲಿ 
ಒಬ್ಬ ಗಿಡಗಳನ್ನು ಕತ್ತರಿಸಿದಾನೆ ...” ಅವನು ರಸ್ತೆ 
ಯಲ್ಲಿ ನಡೆಯುತ್ತಿದ್ದವರ ಕಡೆ ಬೆನಾಕ್ಯುಲರನ್ನು ತಿರುಗಿಸಿ 
ದಾಗ ನಡೆದಾಡುವ ಅಸಂಖ್ಯ ಕಾಲುಗಳು ! 


“ಯೋಕಾ, ಈಗ ಉತ್ತರ ದಿಕ್ಕು ಯಾವ ಕಡೆ ಇದೆ 
ಅಂತ ನಿಂಗೊತ್ತಾ ??” 


ಹೀಗೆ ಆವರು ಹೊತ್ತು ಮುಳುಗುವವರೆಗೆ, ರಸ್ತೆ ಖಾಲಿ 
ಯಾಗುವವರೆಗೆಕೂತೇ ಇದ್ದರು. ಆಮೇಲೆಯೋಕಾ 
ರಗ್ಗ ನ್ನು ಕೆಡವಿ ಎತ್ತಿಕೊಂಡಳು. ಅಷ್ಟು ಹೊತ್ತೂ 
ತಾಯಿಯ ಪಕ್ಕದಲ್ಲೇ ಮಾತಿಲ್ಲದೆ ಹೆಚ್ಚಾಗಿ ಕೂತಿದ್ದ 
ಮಕ್ಕಳು ಮೇಲೆದ್ದು ವು. ಕೊಕೋರಿ ಕಾಂಪಾಸ್ 
ಮತ್ತು ಬೈನಾಕ್ಯುಲರ್‌ಗಳನ್ನು ಹೆಗಲಿಗೇರಿಸಿ, ನೆಟ್ಟಗೆ 
ನಿಂತವನೇ ತನ್ನ ದರಿದ್ರ ಗೂಡಿನತ್ತ ಹೆಜ್ಜೆ ಹಾಕಿದ. 
ಮನೆ ಸೇರಿದ ಮೇಲೆ ಅವುಗಳನ್ನು ಗೋಡೆಯ ವೇಳೆಗೆ 
ತೂಗುಹಾಕಿದ . 


ಬೆಚ್ಚಿಬಿದ್ದ ಯೋಕಾಸೂರ್ಯನ ಕಡೆ ತಿರುಗಿ , ಒಂದು 
ದಿಕ್ಕಿನತ್ತ ತನ್ನ ಬೆರಳು ತೋರಿಸಿದಳು . ಕೊಕೊ 
ರಿಲೆ ಜಾಗರೂಕತೆಯಿಂದ ಕಾಂಪಾಸನ್ನು ಹೊರ 
ತೆಗೆದು, ತೊಡೆಯ ಮೇಲಿಟ್ಟುಕೊಂಡು, ಅದರ ಸೂಜಿ| 
ಯನ್ನು ಬಿಡಿಸಿದ. ಅದು ಹಿಂದೆ ಮುಂದೆ ಆಡಿಕೊನೆಗೆ 
ನಿಶ್ಚಲವಾಗಿ ನಿಂತಿತು. ಆಗ ಕೋಕೋರಿಲೋ ಆ 
ಸೂಜಿಯನ್ನು ತಾನೇ ನಿಯಂತ್ರಿಸುತ್ತಿರುವವನ ಹಾಗೆ 
ಕಾಂಪಾಸಿನ ಬಾಗಿ, ಡಯಲ್‌ನ ಮೇಲಿದ್ದ ಚಿಹ್ನೆ 
ಗಳನ್ನು ಓದಿ, ಯಾವುದೇ ಭಾವನೆಯಿಲ್ಲದೆ ಬಾಯಿ 
ಬಿಟ್ಟುಕೊಂಡು ರಸ್ತೆಯನ್ನೇ ದಿಟ್ಟಿಸುತ್ತಿದ್ದ ಹೆಂಡತಿಗೆ 
ಹೇಳಿದ : ( ಅಲ್ಲ, ಆ ಕಡೆ ಇಲ್ಲ. ಇನ್ನೂ ಎಡಗಡೆಗೆ .... 


ಇದೇ ರೀತಿ ಅವರು ಪ್ರತಿ ಭಾನುವಾರವೂ ಹೊರಟು, 
ಪಾರ್ಕಿನಲ್ಲಿ ಹಿತವಾದ ವಾಯುಗುಣ ಇರುವವರೆಗೂ 
ಕೂತುಕೊಂಡಿರುತ್ತಿದ್ದರು. ಬಾಲ್ಕನಿಯಿಂದ ಕಿಟಕಿ 
ಗಳಿಂದ ತಮ್ಮನ್ನೇ ನೋಡುತ್ತಿದ್ದ ಬಾಡಿಗೆದಾರ 
ರನ್ನಾಗಲಿ, ತಮ್ಮನ್ನು ಗೇಲಿಮಾಡು ಆಶ್ಚರ್ಯದಿಂದ 


. ಸಂ . 3² 


ಎರಿಕ್ ಕಾಶ್ 


ಸಾಕ್ಷಿ /15 


ನೋಡುತ್ತಿದ್ದ ರಸ್ತೆಯ ಜನರನ್ನಾಗಲಿ ಅವರು ಠಿಲೆ ತನ್ನ ಬೈನಾಕ್ಯುಲರ್ ಮೂಲಕ ಎದುರು ದಿಕ್ಕಿ 
ಗಮನಿಸುತ್ತಿರಲಿಲ್ಲ. ಕೊಕೋರಿಲೆ ವಿಶ್ವದ ನಿಯಮಂ ನಲ್ಲಿದ್ದ ಬೆಟ್ಟವನ್ನು ಪರಿಶೀಲಿಸುತ್ತಾ , ಅದು ಇಟ್ಟಿಗೆ 
ಗಳೆಲ್ಲ ತನ್ನ ನಿಯಂತ್ರಣದಲ್ಲೇ ಇರುವ ಹಾಗೆ ಕಾಂಪಾ ಕಾರ್ಖಾನೆಯಿಂದಾಗಿ ಹೇಗೆ ಮರೆಯಾಗುತ್ತಿದೆ ಎಂಬು 
ಸನ್ನು ಹಿಡಿದುಕೊಂಡು ಯೋಕಾಳಿಗೆಕ್ರಮವಾಗಿ ಉತ್ತರ, ದನ , ರಸ್ತೆ ಬದಿಯಲ್ಲಿದ್ದ ಹಂದಿಯೊಡ್ಡಿಗಳನ್ನೂ , 
ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳನ್ನು ತಾನೇ ಅವು ದೂಳು ತುಂಬಿಕೊಂಡ ಒಣಮರಗಳನ ನಡಂ 
ಗಳನ್ನು ಅಲ್ಲಿ ನೆಟಬಂದವನ - ಹಾಗೆ ಹೆಮ್ಮೆಯಿಂದ ತಿದ್ದ ; ನಾಯಿ ಹಿಡಿಯುವವರ ಗಾಡಿಯಂ , ಅದರ 
ತೋರಿಸುತ್ತಿದ್ದ . ಪಾರ್ಕಿನಲ್ಲಿ ಅವರು ಕೂಡುತ್ತಿದ್ದ ಹಿಂದೆ ಓಡಿಬರುತ್ತಿದ್ದ ಮಕ್ಕಳ , ಸ್ಮಶಾನಕ್ಕೆ 
ಜಾಗಗಳನ್ನು ಅವಲಂಬಿಸಿ, ಆ ದಿಕ್ಕುಗಳು ಒಂದು ವಾರ ಹೂಗಳನ್ನು ಕೊಂಡೊಯುವ ಜನರ ಕಾಣಿಸು 
ಪಾಪ್ಪಾರ್ ವರದ , ಮರುವಾರ ಇಟ್ಟಿಗೆ ಕಾರ್ಖಾ ತ್ತಿದ್ದರು. ಹೊತ್ತು ಮುಳುಗಿದ ಮೇಲೆ ಅವನು 
ನೆಯ ಹೊಗೆಕೊಳವೆಯತ್ತ ...ನಿ೦ತಿ ರು ತ್ತಿ ದ್ದು ವು. ಮತ್ತೆ ತನ್ನ ದರಿದ್ರ ಗಡಿನತ್ತ ಹೆಜ್ಜೆ ಹಾಕುತ್ತಿದ್ದ 
ನಂತರ ರಣರಂಗದಲ್ಲಿರುವ ಸೈನ್ಯಾಧಿಕಾರಿಯಂತೆಕೆಕೆ ಮರುದಿನ ಕೆಲಸಕ್ಕೆ ಹೊರಡಲು ಸಿದ್ದನಾಗಿ , 


೧ . ಶಪಥ 
ಪ್ರತಿ ಕತ್ತಲೆಗೆ ತಾನು 
ಮೆರೆವ ಮೈ ತೆರೆವ 
ಬೆಳಕನ್ನು ತಿಂದ ಉತ್ಸಾಹ. 
ಪ್ರತಿ ಬೆಳಕಿಗೂ ಅಬ್ಬ 
ಅಂಥ ಕತ್ತಲೆಯನ 
ಸೀಳಿಹೆರಜಿಗಿದ ಮುಗುಳುನಗೆ. 
ಈ ಗಿಡದ ಹೂವೆಲ್ಲ 
ಬಾಡಿ ಬೀಳುತ್ತವಲ್ಲ 
ತನ್ನ ಉಡಿಗೇ ಎಂದು ಮಣ್ಣ ತಾತ್ಸಾರ. 
ಈ ಮಣ್ಣಿನದೆ ಸಾರ 
ಹೀರಿ ಬೆಳೆಯುತ್ತೇನೆ, 
ಅರಳುವೆನು ಪುನಹಾ 
ಮತ್ತೆ ಬದುಕಿಲ್ಲ ವಿನಹಾ 
ಇದು ಗಿಡತೊಟ್ಟ ಶಪಥ . 
ಪಶ್ಚಿವುದ ಗೂಬೆ ಹೇಳುತ್ತೆ 
“ನೋಡುತಿನ್ನುತ್ತೇನೆ 
ನಿನ್ನೊಡಲ ವರಿಯ . ” 
ತಾಳುತ್ತೆ ಪೂರ್ವದ ಹಕ್ಕಿ . 
ಬಂಗಾರ ವರ್ಣದ ಸೂರ್ಯ 
ಪಶ್ಚಿಮದ ಎದೆ ಬಿರಿದು 
ಏಳುತ್ತಾನೆ . ಎದುರಿನ ದಿಕ್ಕು 
ಕೇಳುತ್ತಾನೆ 
ಹೇಗೆ, ನಾನು ಮಾಡಿದ್ದು ಸರಿಯಾ ? 
ಹಾಗೆ. 
ಕವಿತೆಯಾಗದ ಕೆಲವು 
ವಸ್ತುಗಳು ಕೇಳುತ್ತವೆ: 
“ ಏನಯ್ಯಾ ಉದ್ದಂಡದೋರ್ದಂಡ 
ನೀನು ಹುಟ್ಟಿದಂದೆ ಆಯ್ತಲ್ಲ 
ಬ್ರಹ್ಮದಂಡ ? ” 
ಏನೂ ಅನ್ನದು ಜೀವ. 
ಒಂದು ಶುಭ ಮುಂಜಾವು 
ಪೂರ್ವಕ್ಕೆ ಸೂರ್ಯಹೊಳೆದಂತೆ 
ಹಾಡುಗಳ ನುಡಿಸುವುದು 
ನೀನು ಆಡಿದ್ದೆ ಉಳಿದದ್ದು ,ನೆಡುಕಂಡ್ಯ ? 


ಚಿಂತಾಮಣಿ ಕೊಡ್ಲೆಕೆರೆ. 


ಸಾಕ್ಷಿ /17 


೨ . ಪ್ರತಿಮೆ 


ಕಂಬನಿಯ ಕಪ್ಪು ಸಮುದ್ರದ ಆಚೆ ಅಗೋ 
ಉಪ್ಪು ಹರಳುಗಟ್ಟಲಾರಂಭಿಸಿದೆ 
ಪ್ರಾಣಾಯಾಮಕ್ಕೆ ಬಿಗಿ ಹಿಡಿದ ಉಸಿರು 
ಈಚೆ ಕಡೆಯಿಂದ ಹೊರಜಿಗಿದಿದೆ | 
ಸ್ಥಿತಪ್ರಜ್ಞೆ ಕಲ್ಲುಬಂಡೆಯ ಕೊರಕು 
ಹಬಿಡಲು ಎದ್ದಿರುವ ಪುಟಾಣಿ ಜೀವಕ್ಕೆ 
ತಾಯಾಗಿದೆ. 
ಅವಕಾಶದ ಅವಗೃಹೀತ ಖಾಲಿ ಜಾಗಕ್ಕೆ 
ಉಿಯೊಂದು ಮೇಲೇರಿದೆ | 


ವಂಳೆಗಾಲದ ಕೆಸರಿನ ತಂಷಾರ 
ಸಿಂಚನ ಗೈದು ಓ 
ಡಿದ ವಾಹನ 
ಕೆಳಕಾದ ಬಟ್ಟೆಯೊಳಗೆ 
ಕೆಂಪಾಗಿ ಕಂಪಿಸಿದೆ ಜೀವ 


ಛಳಿಯ ಒತ್ತರ ತಾಳಲಾರದ ದಮು 
ಉತ್ತರಾಯಣಕ್ಕೆ ದಿನ ಎಣಿಸಿದೆ | 
ಸ್ವರ್ಗದ ಬಾಗಿಲು ತೆರೆಯುವ ಅವರರ್ತ ಮುಹೂರ್ತಕ್ಕೆ 
ಜೀವ ಜೀವದಲ್ಲಿ ಸ್ವರಸಂಚಾರ ಸ್ವರಸಂ 
ಚಾರ 
ನಾನು ಭೌತವಿಜ್ಞಾನದ ಹುಡುಗ 
ಅಳೆದೇ ಬಿಡುವೆ ಅದರ ಕಂ 
ಪನ ವಿಸ್ಕಾರ, 


ಚಿಂತಾಮಣಿಕೊಡ್ಲೆಕೆರೆ . 


ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸು 

ಡಾ || ಎಂ . ಎಸ್ . ತಿಮ್ಮಪ್ಪ 


ಆರೋಗ್ಯ ಎಂದರೆ ಯಾವುದೇ ರೋಗ- ರುಜನೆ, ಹರಿದು ; ಆದ್ದರಿಂದ ಅವುಗಳ ಸಂಬಂಧವೂ ಗೌಣ. 
ನವುತಾಪಗಳಿಲ್ಲದೆ ಶರೀರದ ಎಲ್ಲಾ ಅಂಗಾಂಗಗಳ ದೈಹಿಕ ಆರೋಗ್ಯದಲ್ಲಿ ಮನಸ್ಸಿನ ಪಾತ್ರವೂ ಅಷ್ಟಾಗಿ 
ವ್ಯಾಪಾರ, ಕ್ರಿಯೆ ಕ್ರಮಬದ್ಧವಾಗಿ ಸಾಮರಸ್ಯದಿಂದ ಇಲ್ಲ. ಇಂತಹ ವಾದವನ್ನು ನಂಬದವರೂ ಕೂಡ. 
ನಡೆಯುತ್ತಿರುವ ಸ್ಥಿತಿ ಎನ್ನಬಹುದು. ಇನ್ನೂ ಸರಳ ಕಾಯಿಲೆ ಬಂದಾಗ ಮನಸ್ಸಿನ ಪ್ರಭಾವದ ಕಡೆ ಗಮನ 
ವಾಗಿ ಆರೋಗ್ಯ ಎಂದರೆ ಸಂಖದಿಂದಿರುವುದು ಎನ್ನ ಹರಿಸುವುದಿಲ್ಲ, ಅವರು ಕಾಯಿಲೆ ನಿವಾರಿಸಲು ಕೈ 
ಬಹುದು. ಇಂತಹ ಆರೋಗ್ಯ ಸ್ಥಿತಿಗೆ ಸಾಮಾನ್ಯವಾಗಿ ಗೊಳ್ಳುವ ಕ್ರಮಗಳೆಲ್ಲಾ ' ದೈಹಿಕ ಕಾಯಿಲೆ ಜೈವಿಕ, 
ಒಳ್ಳೆಯ ಗಾಳಿ, ಆಹಾರ, ವ್ಯಾಯಾಮ , ವಾತಾವರಣ , ಭೌತಿಕ ಅಂಶಗಳಿಂದ ಬರುವುದು, ಅಂತಹ ಕ್ರವು 
ಕೆಲಸ, ದೇಹದಾರ್ಡ್ಯವೇ ಮೊದಲಾದವುಗಳು ಕಾರಣ ಮಾತ್ರ ತೆಗೆದುಕೊಂಡರೆ ಸಾಕು' ಎಂಬಂತಿರುತ್ತದೆ. 
ವೆಂದು ಹೇಳುತ್ತೇವೆ. ಅನಾರೋಗ್ಯ ಅಥವಾ ದೈಹಿಕ ಆದರೆ ಇಂತಹ ವಾದ ಎಷ್ಟೊಂದು ಸಾಧಂ ? 
ಕಾಯಿಲೆ ಆರೋಗ್ಯ ಸ್ಥಿತಿಗೆ ವಿರುದ್ಧವಾಗಿರುವುದು 
ಮತ್ತು ಅಂತಹ ಕಾಯಿಲೆಗಳು ಕ್ರಿಮಿಕೀಟಗಳಿಂದಲೂ , 

ಮನಸ್ಸು -ದೇಹದ ಸಂಬಂಧ ಯಾವಾಗಲೂ ಅತಿ ನಿಕಟ 
ಸೂಕ್ಷ್ಮಾಣುಗಳಿಂದಲೂ , ಜೀವಿಕ ಅಂಶಗಳ ನ್ಯೂನತೆ 

- ವಾಗೆಯೇ ಇರುತ್ತದೆ. ದಿನ ನಿತ್ಯದ ವ್ಯಾಪಾರವನ್ನೇ 

ತೆಗೆದುಕೊಳ್ಳೋಣ. ದುಃಖವಾದಾಗ ಕಣ್ಣೀರಿಡುವುದು 
ಯಿಂದಲ , ಆಘಾತ, ಪ್ರಯಾಸಗಳಿಂದಲೂ ಉಂಟಾಗು 
ತವೆ ಎನ್ನುತ್ತೇವೆ. ಮನಸ್ಸು ಎಂದರೆ ನಮ್ಮ ಆಚಾರ ಮನಸ್ಥಿತಿಯಿಂದ ಉಂಟಾದ ದೈಹಿಕ ಕ್ರಿಯೆಯಲ್ಲವೇ ? 
ವಿಚಾರಗಳು , ಬುದ್ಧಿ ಭಾವನೆಗಳು, ನೋವು- ನಲಿವು, ಹಾಗೆಯೇ ಕೋಪಬಂದಾಗ ಕೆಂಪೇರುವುದು, ಹೃದಯದ 
ಕ್ರಿಯ-ಸಾಮರ್ಥ ಮುಂತಾದವುಗಳನ್ನು ಒಳಗೊಂಡಿರು ಬಡಿತ ಏರುವುದು , ದಿಗಿಲಾದಾಗ ಮೈ ಬೆವರುವುದು 
ತದೆ. ಮನಸ್ಸಿನ ಸ್ವರೂಪ, ಬೆಳವಣಿಗೆ ನಮ್ಮ ಮಾನ - ಇವೆಲ್ಲಾ ದೇಹದ ಮೇಲೆ ಮನಸ್ಸಿನ ಪ್ರಭಾವವನ್ನು 
ವಿಕ , ಸಾಮಾಜಿಕ - ಸಾಂಸ್ಕೃತಿಕ ಸಂದರ್ಭ, ಅವುಗಳೊಡನೆ ಸಾರುತ್ತವೆ. ಹಾಗೆಯೇ ದೇಹ ಸ್ಥಿತಿಯ ಮನೆ 
ಇರುವ ನಮ್ಮ ಸಂಬಂಧ ಹಾಗೂ ಇವುಗಳಿಂದ ನಮ್ಮ ವ್ಯಾಪಾರಗಳನ್ನು ನಿಯಂತ್ರಿಸಬಲ್ಲದು. ದ ಹ ಕ್ಕೆ 
ನಮ್ಮ ಮೂಲಭೂತ ಬಯಕೆಗಳ ಪೂರೈಕೆಗಳನ್ನು ಆಯಾಸ, ಮಂಪರು ಬಂದಾಗ ಯಾವುದೇ ಮಾನಸಿಕ 
ಅವಲಂಬಿಸಿರುತ್ತದೆ. ಈ ಮನಸ್ಸಿಗೂ , ದೈಹಿಕ ಕ್ರಿಯೆಯ ಪ್ರಯಾಸವಾಗುತ್ತದೆ. ವಂತು ದೇಹ 
ಆರೋಗ್ಯಕ್ಕೂ ಸಂಬಂಧವಿದೆಯೇ ? ಇದಕ್ಕೆ ಸಾಮಾನ್ಯ ಸ್ಥಿತಿ ಅತಿ ಉದ್ರಿಕ್ತವಾದಾಗಲ ಅಥವಾ ಅತಿ ಕ್ಷೀಣ 
ವಾದ ಒಂದು ಉತ್ತರ : ಇಲ್ಲ . ಮನಸ್ಸು - ದೇಹ ವಾದಾಗಲೂ ಮಾನಸಿಕ ವ್ಯಾಪಾರದ ಸಫಲತೆ ಕುಂಠಿತ 
ಬೇರೆ ಬೇರೆ; ಅವುಗಳ ಹುಟ್ಟು , ಬೆಳವಣಿಗೆ, ರೂಪ ವಾಗಿಯೋ ಅಥವಾ ಗೊಂದಲಮಯವಾಗಿಯೇ ಇರು 
ಎಲ್ಲವೂ ಬೇರೆ ಬೇರೆ. ಮನಸ್ಸು ಸೂಕ್ಷ್ಮ , ಪರರಿಗಂತೂ ಇದೆ. ಈ ಎರಡು ಅತಿರೇಕ ಸ್ಥಿತಿಗೆ ಹೊರತಾದ, 
ಅಗೋಚರ ; ದೇಹ ಸಲ, ದೃಢ, ಕಾಣುವಂತ ಮಧ್ಯದ ಸ್ಥಿತಿಯಲ್ಲಿ ಮಾತ್ರ ಕಾರ್ಯದ ಉಗಮ , ಸಫಲತೆ 


ಸಾಕ್ಷಿ /13 
ಡಾ|| ಎಂ . ಎಸ್ . ತಿಮ್ಮಪ್ಪ 
ಸಾಧ್ಯ . ಸ್ವಾಭಾವಿಕವಾಗಿ ದಿನನಿತ್ಯದಲ್ಲಿ ದೇಹ, ತುಮುಲ, ಘರ್ಷಣೆಯೋ , ಅಸಮರ್ಪಕ ಕಲಿಕೆಯಿಂದ 
ಮನಸ್ಸು ಪರಸ್ಪರ ಬೆಸೆದುಕೊಂಡೇ ಕಾರ್ಯಮಾಡು . ಆದ ಅಸಂಬದ್ಧ ಹೊಂದಾಣಿಕೆಯೋ ಇಂತಹ ಖಾಯಿಲೆ 
ತವೆ ; ಹಾಗಿದ್ದಾಗಲೇ ಬದುಕು ಪ್ರಪಂಚದೊಡನೆ ಗಳ ಮೂಲ, ಹಲವು ತಜ್ಞರ ಪ್ರಕಾರ ಸದಾ ತಮ್ಮ 
ಹೊಂದಾಣಿಕೆ ಸಾಧ್ಯ . ಭಯವಾದಾಗ ಹೃದಯ ಬಡಿತ ರೋಷ- 

ಕೋಪ ಭಾವನೆಗಳನ್ನು ದಮನಮಾಡುವುದ 
ಏರಿ, ದೇಹ ಉದ್ರಿಕ್ತವಾಗಿದ್ದರೆ ಭಯವನ್ನು ಎದುರಿಸ ರಿಂದ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಲಾರದೆ ಒಳಗೆ 
ಲಿಕ್ಕೂ ಅಥವಾ ಅಂತಹ ಸನ್ನಿವೇಶಗಳಿಂದ ತಪ್ಪಿಸಿ ಅದುಮಿಟ್ಟುಕೊಂಡರೆ ಈ ತರಹ ರಕ್ತ ಒತ್ತಡಕ್ಕೆ ಎಡೆ 
ಕೊಳ್ಳಲಿಕ್ಕೂ ಅಸಾಧ್ಯವಾಗುತ್ತದೆ: ಹೃದಯ ಬಡಿತ ಮಾಡಿಕೊಡುತ್ತದೆ. 
ದಿಂದ ರಕ್ತ ಸಂಚಾರ ಹೆಚ್ಚಾಗಿ, ಆಡ್ರಿನಲ್ ದ್ರವ 

ಮೈಗ್ರೇನ್‌ನಲ್ಲಿ ಅರೆ ತಲೆನೋವು, " ಓಕರಿಕೆ ವಾಂತಿ, 
ಸ್ರವಿಸಿ, ಪಿತ್ತಕೋಶ ಪ್ರಚೋದನೆಯಿಂದ ಸಕ್ಕರೆ ಬಿಡು 

ಕಣ್ಣು ಮಗುಗಳ ತೊಂದರೆಗಳು ತೋರಿಬರುತ್ತವೆ. 
* ಗಡೆಯಾಗಿ ಹೆಚ್ಚು ಶಕ್ತಿ , ಸಾಮರ್ಥ ಆ ಕ್ಷಣಕ್ಕಾದರೂ 

ತಲೆಯಲ್ಲಿರುವ ರಕ್ತ ನಾಳಗಳು ಊದಿಕೊಂಡು, 
ದೊರಕುತ್ತವೆ. ಮನಸ್ಸಿಗೂ , ದೈಹಿಕ ಕ್ರಿಯೆಗೂ 

ಮಿದುಳಿನ ಕುಳಿಯಲ್ಲಿ ಜಲಾಂಶ ಹೆಚ್ಚಾಗಿ, ಅದರಿಂದ 
ಇಷ್ಟೊಂದು ನಿಕಟ ಸಂಪರ್ಕವಿರುವಾಗ ಮನಸ್ಸಿನ 

ವಿಂದುಳಿನಲ್ಲಿ ಉಂಟಾಗುವ ಒತ್ತಡವೇ ಇಂತಹ ತಲೆ 
ಪ್ರಭಾವ ದೈಹಿಕ ಆರೋಗ್ಯದ ಮೇಲೆ ಇರದಿರಲು 

ನೋವಿಗೆ ದಾರಿ , ಇಲ್ಲಿಯ ಯಾವುದೇ ಶಾರೀರಿಕ 
ಹೇಗೆ ಸಾಧ್ಯ ? 

ದೋಷಪ್ರಧಾನವಲ್ಲ . ಇಂತಹ ಖಾಯಿಲೆ ಸಾಮಾನ್ಯ 
ಮನಸ್ಸಿನ ಪ್ರಭಾವ ಸಾಮಾನ್ಯವಾಗಿ ಎಲ್ಲಾ ಕಾಯಿಲೆ 

ವಾಗಿ ಮೇಧಾವಿಗಳು, ಆದರೆ ನಿಷ್ಟುರ ಸ್ವಭಾವದವರಲ್ಲಿ, 
ಗಳಲ್ಲಿ ಕಂಡುಬಂದರೂ , ಮುಖ್ಯವಾಗಿ, ಅಸ್ಪಷ್ಟವಾಗಿ 

ಸದಾ ಪರಿಪೂರ್ಣರಾಗಿರಬೇಕೆನ್ನುವವರಲ್ಲಿ , ಯಾರ 
ಅಂತಹ ಪ್ರಭಾವವನ್ನು ಆಧುನಿಕ ವೈದ್ಯಕೀಯ ಕಂಡು | ಸಾಮಾನ್ಯವಾಗಿ ಸಾಧಿಸಲಾರದಷ್ಟು ಹೆಚ್ಚು ಸಾಧನೆ 
ಹಿಡಿದ ದೈಹಿಕ ಮನೋರೋಗಗಳಲ್ಲಿ (psychophysio ಮಾಡಬಯಸುವವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. 
logical or psychosomatic disorders ) For ಅಲ್ಲದೆ ಇವರೂ ಕೂಡ ತಮ್ಮ ವಿರೋಧಿ ಭಾವಗಳನ್ನು 
ಬಹುದು. ಇವುಗಳಲ್ಲಿ ಮೂಲಭೂತವಾಗಿ ಮಾನಸಿಕ - ವ್ಯಕ್ತಪಡಿಸುವವರಲ್ಲ, ಅಂಥ ಭಾವನೆಗಳು ತಮ್ಮಲ್ಲಿ 
ಕಾರಣಗಳೇ ದೈಹಿಕ ರೋಗವನ್ನು ಉಂಟುಮಾಡಿರು 

- ವೆಯೆಂದೂ ಅರಿತಿರುವುದಿಲ್ಲ. ಅನುಭವದ ಯಾವ 
ತವೆ. ಇಂತಹ ಕಾಯಿಲೆಗಳು ಇತ್ತೀಚೆಗೆ ಹಲವಾರು 

ಹಂತದಲ್ಲಿ ಈ ಕ್ರೋಧದ ದಮನವಾಗುತ್ತದೆ ಎಂಬುದೂ 
ಕಂಡುಬಂದರೂ , ಮುಖ್ಯವಾಗಿ ಈ ನಾಲ್ಕು ಕಾಯಿಲೆ 

ಗಮನಿಸಬೇಕಾದ ಅಂಶ . ಯಾವುದೇ ಅನುಭವದ 
ಹೆಚ್ಚಾಗಿ, ಮನೋವಿಜ್ಞಾನಿಗಳ, ವೈದ್ಯರ ಗಮನ ವಿಧಾನದಲ್ಲಿ ವಸ್ತು - ಸಂಗತಿ- ವ್ಯಕ್ತಿಯ ವಿಚಾರ, ನಂತರ 
ಸೆಳೆದಿವೆ : ಅವೆಂದರೆ, ಮೂಲ ಅತಿ ರಕ್ತ ಒತ್ತಡ 

ಅವು ಮೂಡಿಸುವ ಭಾವ ಹಾಗೂ ತನ್ಮೂಲಕ 
( essential hypertension), ಮೈಗ್ರೇನ್ ತಲೆ 

ಏರ್ಪಡುವ ಕ್ರಿಯೆ ಇವು ಹಾಸುಹೊಕ್ಕಾಗಿರುತ್ತವೆ. 
ನೋವು( migraine headache), ಜಠರದ ಹುಣ 

ವಿಚಾರದ ಹಂತದಲ್ಲೇ ಕ್ರೋಧ ಉಂಟಾಗಿ ಅಲ್ಲೇ 
( peptic ulcer ) ಮತ್ತು ಶ್ವಾಸಾಂಗ ಉಬ್ಬಸ| 

ಅದುಮಿ ಹೋಗುತ್ತಿದ್ದರೆ ತಲೆನೋವೂ, ವಿಚಾರ 
( bronchial asthma) . 

ರೋಷಭಾವ ಸ್ಪುರಿಸಿ, ಅನುಭವಿಸಿ ಆದರೆ ಅದು ಹೊರ 

ಗೆಡಹದೆ ಅಲ್ಲೇ ಅದುಮಿ ಹೋದರೆ ರಕ್ತ ಒತ್ತಡವೂ , 
ವಲ ರಕ್ತಒತ್ತಡದಲ್ಲಿ ರೋಗಿಗೆ ದೀರ್ಘ ಕಾಲ ವಿಚಾರ ಭಾವನೆಯಾಗಿ ಅನುಭವಿಸುವ ಕ್ರಿಯೆಗೆ ಪರಿ 
ದಿಂದ ಅತಿ ಹೆಚ್ಚಾದ ರಕ್ತ ಒತ್ತಡವಿರುತ್ತದೆ. ಇದು ವರ್ತಿತವಾಗದ ಸಂದರ್ಭದಲ್ಲಿ ಅದುಮಿ ಹೋದರೆ, 
ರಕ್ತನಾಳಗಳ ಸಂಕುಚಿತದಿಂದಲೂ ಮತ್ತು ರಕ್ತ ಒತ್ತಡ ಕ್ರಿಯೆಯಾಗಿ ಪರ್ಯವಸಾನವಾಗದಿದ್ದಾಗ ಸಂಧಿವಾತ 
ವನ್ನು ಮಿದುಳಿಗೆ ತಿಳಿಸುವ ನರಗಳ ಕ್ರಿಯಾಹೀನತೆ oneres ( rheumatic arthritis) 
ಯಿಂದಲೂ ಆಗಿರುತ್ತದೆ. ಆದರೆ ಹೀಗಾಗಲು ದೈಹಿಕ 

evosen 

ಬಹುದು. ಅನುಭವ ಕ್ರಿಯೆಯಲ್ಲಿ ಪರ್ಯವಸಾನ 
ವಾದ ಕಾರಣಗಳಾವುವೂ ಕಂಡುಬಂದಿಲ್ಲ . ಮಾನಸಿಕ ವಾದಾಗಲೇ ಆರೋಗ್ಯ. 


20 /ಸಾಕ್ಷಿ 

ನಿಮ್ಮ ಆರೋಗ್ಯ - ನಿಮ್ಮ ಮನಸ್ಸು 
ಜಠರದ ಹುಣ್ಣು ಕೆಲವು ಬಾರಿ ರಕ್ತಸ್ರಾವಕ್ಕೂ ಎಡೆ ಈ ರೀತಿ ಮಾನಸಿಕ - ದೈಹಿಕ ಕ್ರಿಯೆಗಳ ಪರಸ್ಪರ 
ಕೊಡುತ್ತದೆ. ಇದು ಬಹಳ ಕಾಲದಿಂದ ಅತಿಯಾಗಿ ಸಂಪರ್ಕದಿಂದ ಉಂಟಾಗುವ ಖಾಯಿಲೆಗೆ ಶ್ರೀಮತಿ 
ಸ್ರವಿಸುತ್ತಿರುವ ಜೀರ್ಣಕಾರಿ ಜಠರರಸ ಗ್ರಂಥಿಗಳಿಂದ ವಂದನಾ ಒಂದು ಉತ್ತಮ ನಿದರ್ಶನ : 
ಉಂಟಾಗುತ್ತದೆ. ಸಾಮಾನ್ಯವಾಗಿ ಆಹಾರ ಜಠರಕ್ಕೆ 
ಸೇರಿದಾಗ ಗ್ರಂಥಿ ಸ್ರವಿಸಿ ಆಹಾರ ಜೀರ್ಣವಾಗಲು 

ವಂದನಾ ಅತಿ- ಚೂಟಿಯಾದ ಬುದ್ದಿವಂತ ಹುಡುಗಿ , 
ಸಹಾಯ ಮಾಡುತ್ತದೆ. ಆದರೆ ಈ ಖಾಯಿಲೆಯವರಲ್ಲಿ 

ಐದು ಮಕ್ಕಳ ಸಂಸಾರದಲ್ಲಿ ಇವಳು ಮಧ್ಯದವಳು . 
ಆಹಾರ ಜಠರದಲ್ಲಿ ಇರಲಿ, ಇಲ್ಲದಿರಲಿ ಗ್ರಂಥಿ ಮಾತ್ರ 

ಬಾಲ್ಯದಲ್ಲಿ ಆರೋಗ್ಯವಾಗಿಯೇ ಇದ್ದಳು. ಶೈಶವದಲ್ಲಿ 
ಸ್ರವಿಸುತ್ತಲೇ ಇರುತ್ತದೆ. ಈ ಅತಿಸ್ರಾವ ಆಹಾರ 

ಹಲವು ಹನ್ನೊಂದು ಕೆಲಸ ಹಚ್ಚಿಕೊಂಡು ಕಾಲಕ್ಕೆ 
ವಿಲ್ಲದಿದ್ದಾಗ ಜಠರದ ಗೋಡೆಯನ್ನೇ ತಿಂದು ಜೀರ್ಣ 

ಸರಿಯಾಗಿ ಮುಗಿಸುವ ಅವಸರದಲ್ಲೇ ಸದಾ ತೊಡಗಿರು 
ಮಾಡಿಬಿಡುತ್ತದೆ : ಇಂತಹ ಖಾಯಿಲೆ ಕೆಲವೊಂದು 

ತಿದ್ದಳು. ಅವಳ ಮೊಟ್ಟ ಮೊದಲ ಮನೋದೈಹಿಕ 
ವಿಶಿಷ್ಟ ಮಾನಸಿಕ ಲಕ್ಷಣವಿರುವವರಲ್ಲಿ ಹೆಚ್ಚಾಗಿ 

ಖಾಯಿಲೆ ಬಂದಾಗ ಆಕೆಗೆ 15 ವರ್ಷ . ಆಗ ತಾನೆ 
ಕಂಡುಬರುತ್ತದೆಂದೂ ಹಲವರ ಮತ. ಇವರು 

ಅವಳ ತಂದೆ ತೀರಿಕೊಂಡಿದ್ದರು. ಸಂಸಾರ ಛಿದ್ರ , 
ತೋರಿಕೆಗೆ ಸ್ವಾವಲಂಬನ, ಸ್ವಪ್ರತಿಷ್ಠಿತರಂತೆ ಕಂಡರೂ 

ಬಡತನ ; ಅಲ್ಲದೆ ತಾಯಿ ಸಾವಿನ ದವಡೆಯಲ್ಲಿದ್ದರು. 

ಪೇಟೆಗೆ ಹೋಗುತ್ತಿದ್ದಾಗ ವಂದನಾ ದಾರಿಯಲ್ಲಿ ತಲೆ 
ಆಂತರ್ಯದಲ್ಲಿ ಪ್ರಬಲವಾದ ಪರಾಶ್ರಯದ ಅಗತ್ಯ 
ಹೊಂದಿರುವವರಾಗಿರುತ್ತಾರೆ. ದೀರ್ಘ ಕಾಲದಿಂದ 

ಸುತ್ತು ಬಂದಂ, ಮೈಯಲ್ಲೆಲ್ಲಾ ಬೆಲಕ್ಕೆ ಉರಿಬಂದು 
ಹುದುಗಿಟ್ಟ ದಿಗಿಲು, ಅಭದ್ರತೆಗಳನ್ನೂ 

ಕೆಲವು ನಿಮಿಷಗಳ ನಂತರ ಪ್ರಜ್ಞೆ ತಪ್ಪಿ ಬಿದ್ದಳು. 
ಇವರಲ್ಲಿ 

ಹತ್ತಿರವಿದ್ದ ಕ್ಲಿನಿಕ್‌ನಲ್ಲಿ ಸೌಮ್ಯ ಸಾಂತ್ವನ ಔಷಧ 
ಕಾಣಬಹುದು. 

ಗಳಿಂದಲ , ಹಾಸಿಗೆ - ವಿಶ್ರಾಂತಿಯಿಂದಲೂ ಇರಿಸಿ 

ಚಿಕಿತ್ಸೆ ಮಾಡಲಾಯಿತು. ನಂತರ 2 - 3 ತಿಂಗಳವರೆಗೂ 
ಉಬ್ಬಸರೋಗದಲ್ಲಿ ಶ್ವಾಸಾಂಗದ ವ್ಯಾಸ ಸಂಕುಚಿತ 

ಹಲವು ಬಾರಿ ದಿಗಿಲಿನಿಂದ ಮತ್ತು ಉಸಿರಾಡಲು 
ವಾಗಿ ಉಸಿರಾಟಕ್ಕೆ ತೊಂದರೆ, ಗುರುಗುಟ್ಟುವ ಸದ್ದಿನ 

ಸಾಧ್ಯವಿಲ್ಲವೆಂಬ ಅಥವಾ ತಾನು ಸಾಯುತ್ತಿದ್ದೇನೆ 
ಉಸಿರಾಟ, ಗಾಳಿಗಾಗಿ ಮೇಲುಸಿರು, ಉಸಿರು ಕಟ್ಟಿ 

ಎಂಬ ಭಾವನೆಗಳಿಂದ ನರಳುತ್ತಿದ್ದಳು. 
ದಂತಾಗುವುದು , ಇವೇ ಮೊದಲಾದ ಚಿಹ್ನೆಗಳಿರು 
ತವೆ. ಇಂಥವರು ಮಾತ್ರ ವಾತ್ಸಲ್ಯಕ್ಕಾಗಿ ತೀವ್ರ ಮುಂದೆ, ಅವಳು 27 ನೇ ವರ್ಷದವರೆವಿಗೂ ಆರಾಮ 
ವಾಗಿರುವ ತಮ್ಮ ಹಂಬಲವನ್ನು ಅದುಮಿಟ್ಟಿರುತ್ತಾರೆ. ವಾಗಿಯೇ ಇದ್ದಳು. ಎಂದೋ ಒಮ್ಮೊಮ್ಮೆ ಖಿನ್ನ 
ಆ ಅಳು ಉಬ್ಬಸವಾಗಿ ಹೊರಬಂದಂತೆ ಕಾಣುತ್ತದೆ. - ಮನಃಸ್ಥಿತಿ ಆವರಿಸುತ್ತಿತ್ತು - ಅಷ್ಟೆ . 27ನೇ ವಯಸ್ಸಿ 
ಎಲ್ಲಿ ಜನ ತಮ್ಮ ಕೈಬಿಡುತ್ತಾರೆ , ತಿರಸ್ಕರಿಸು ನಲ್ಲಿ ಅವಳ ಮೈಗ್ರೇನ್‌ ಪ್ರಾರಂಭವಾಗಿ ವಿಪರೀತ 
ತಾರೋ ಎನ್ನುವ ಭಯವೂ ಇವರನ್ನು ಕಾಡುತ್ತಿರು ಮಿಡಿಯುವ ತಲೆನೋವುಮತ್ತು ಓಕರಿಕೆಯಿಂದ ನರಳಿ 

ದಳು, ಹೊರ ಊರಿನಲ್ಲಿ ಇರಲು ವ್ಯವಸ್ಥೆ ಮಾಡಿ 

ಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ತಲೆನೋವು ಕಾಣಿಸಿ 
ಈ ಎಲ್ಲ ಕಾಯಿಲೆಗಳಲ್ಲಿ ಒಂದು ಕಡೆ ಮಾನಸ ಬೆಳ ಕೊಂಡಿತು. ವರ್ಷವಿಡೀ ತಲೆನೋವುಹೆಚ್ಚಾಗಿ, ಪದೇ 

ಪದೇ ಬರುತ್ತಲೇ ಇತ್ತು . ಆಗ ಆಕೆ ತನ್ನ ದೀರ್ಘ 
ವಣಿಗೆಯಲ್ಲಿ ವ್ಯಕ್ತಿ ವಿಕಾಸದಲ್ಲಿ ಬರುವ ಸಂಕಷ್ಟಗಳು 
ಕಾರಣವಾದರೆ ಇನ್ನೊಂದು ಕಡೆ ಹುಟ್ಟಿನಿಂದ ಬಂದ ಕಾಲದ ಬಿರುಸಿನಪ್ರೇಮ ಪ್ರಕರಣವೊಂದನ್ನು ಮುರಿಯು 
ಶಾರೀರಿಕ ದುರ್ಬಲತೆಯು ಸೇರಿಕೊಳ್ಳುತ್ತದೆ. ದೀರ್ಘ ವುದರಲ್ಲಿಯ , ಅತಿ ಒತ್ತಡದ ಸಂಪಾದಕೀಯರ ಕೆಲಸ 
ವಾದ ಮಾನಸಿಕ ಒತ್ತಡದ, ಘರ್ಷಣೆಯ ಅನುಭವದಿಂದ ದಲ್ಲಿ ನಿರತಳಾಗಿದ್ದಳು. ತಲೆನೋವುಮೊದಮೊ ದಲ 
ಹುದುಗಿದ್ದ ಶಾರೀರಿಕ ದೌರ್ಬಲ್ಯ ಹೊರಹೊಮ್ಮಿ ಆ ವಾರಾಂತ್ಯದಲ್ಲಿ ಮಾತ್ರ ಬರುತ್ತಿದ್ದುದು ನಂತರ ಶುಕ್ರ 
ಜಾಗದಲ್ಲಿ ರೋಗಕಾಣಿಸಿಕೊಳ್ಳುತ್ತದೆ. 

ವಾರ, ಗುರುವಾರಗಳಲ್ಲೇ ಬರಲಾರಂಭಿಸಿತು. ಸಾಮಾನ್ಯ 


ತದೆ. 


ಸಾಕ್ಷಿ/ 21 


ಡಾ|| ಎಂ . ಎಸ್ . ತಿಮ್ಮಪ್ಪ 
ವಾಗಿ ಬಳಸುವ ರಕ್ತನಾಳ ಸಂಕುಚನ ಔಷಧಗಳಿಂದ ಚಿಕಿತ್ಸೆ ಚರ್ಮ -ಬೆಕ್ಕೆಗಳನ್ನ ಹೃದಯ ಬಡಿತದ ಉದ್ವೇಗ 
ಮಾಡಿದಾಗ ಹಲವೊಮ್ಮೆ ನೋವು ಮೊಟಕಾಗುತ್ತಿತ್ತೇ ವೈಪರೀತ್ಯವನ್ನೂ ಮತ್ತು ಅತಿ ರಕ್ತ ಒತ್ತಡವನ್ನೂ 
ವಿನಾ ನೋವು ಬರುವುದನ್ನು ತಡೆಯಲಾಗಲಿಲ್ಲ. ಆ ಅನುಭವಿಸಿದಳು. ಹೃದಯದ ಅತಿ ಬಡಿತ ಅವಳ ಪರೀಕ್ಷೆ 
ಕೆಲಸ ಬಿಟ್ಟು ಬೇರೆ ನಗರದಲ್ಲಿ ವಾಸಿಸತೊಡಗಿದಾಗ ಸಮಯದಲ್ಲಿ, ಅವಳು ಕೆಲಸಕ್ಕಾಗಿ ಇಂಟರ್ ವ್ಯೂಗೆ 
ತಲೆನೋವು ಕಡಿಮೆಯಾಯಿತು. ಇಲ್ಲಿ ಆಕೆಗೆ ಕೆಲಸ ಹೋದಾಗ ಅತಿಯಾಗಿತ್ತು . ತಂದೆ- ತಾಯಿಗಳೂ 
ಸಿಗುವುದೇ ಕಷ್ಟವಾಯಿತು. ಅಲ್ಲಿ ಹೆಂಗಸರಿಗೆ ಉತ್ತಮ ಹೃದಯಾಘಾತದಿಂದಲೇ ಸತ್ತಿದ್ದರಿಂದ ಇವಳಿಗೆ ಅತಿ 
ಕೆಲಸ ಕೊಡುತ್ತಿರಲಿಲ್ಲ. ಕಡಿಮೆ ದರ್ಜೆ ಕೆಲಸಕ್ಕೆ ಯಾಗಿಯೇ ಗಾಬರಿಯಾಗಿತ್ತು ; ಆದರೆ ಪರೀಕ್ಷಿಸಿದಾಗ 
ಆಕೆಯ ಅರ್ಹತೆ ಅತಿ ಹೆಚ್ಚಿನದು ಎನ್ನುತ್ತಿದ್ದರು. ಹೃದಯವೇನೋ ಸರಿಯಾಗಿತ್ತು - ಅತಿರಕ್ತ ಒತ್ತಡ 
ಆಗಾಗ ಖಿನ್ನಳಾಗಿ , ಸುಸ್ತಾದಂತೆ ಇರುತ್ತಿದ್ದಳು. ಮಾತ್ರ ಇದ್ದಿತು. ಶಿಕ್ಷಣ ಮುಗಿದಾಗ ಅವಳ ಈ 
ಕೆಲಸವಿಲ್ಲದೆ 6 ತಿಂಗಳು ಕಳೆದ ನಂತರ, ವಾರಕ್ಕೆ 100 | ಎಲ್ಲಾ ಚಿಹ್ನೆಗಳೂ ವಾಸಿಯಾದವು. ಇದು ವಂದನಾಳ 
ಘಂಟೆ ಕಾರ್ಯವಿರುವ ಎರಡು ಕೆಲಸ ತೆಗೆದುಕೊಂಡಳು. ಬವಣೆ, ಅವಳ ವ್ಯಕ್ತಿತ್ವ ಮತ್ತು ಜನರೊಡನೆಯ 
ಒಂದರಲ್ಲಿ ಆಗಾಗ ಯಜಮಾನನಲ್ಲಿ ವಾಗ್ಯುದ್ಧ ನಡೆಸ ಸಂಬಂಧ, ಕೆಲಸ ಹಾಗೂ ಸಾಮಾಜಿಕ ಸಂದರ್ಭ ಎಲ್ಲವೂ 
ಬೇಕಾಗುತ್ತಿತ್ತು . ಆತನಿಗೆ ಹೆಂಗಸರು ಕೆಲಸ ಮಾಡು ಒಡಗೂಡಿ ಅವಳ ಮನೋದೈಹಿಕ ರೋಗಗಳಿಗೆ ಕಾರಣ 
ವುದರಲ್ಲೇ ನಂಬಿಕೆಯಿರಲಿಲ್ಲ. ಒಮ್ಮೊಮ್ಮೆ ತಲೆನೋವು ವಾದವು. 
ಕಾಣಿಸಿಕೊಳ್ಳುತ್ತಿತ್ತು . ಆದರೆ ಅದಕ್ಕಿಂತಲೂ ಮಿಗಿ 

ಇತ್ತೀಚೆಗೆ ಪ್ರಾಣಿಗಳ ಮೇಲೆ ನಡೆಸಿದ ನೀಲ್ ಮಿಲ್ಲರ್‌ನ 
ಲಾಗಿ ತುಂಬಾ ಸುಸ್ತಾಗುತ್ತಿದ್ದಳು. ಆತಿ ಕೆಲಸದಿಂದ 

ಪ್ರಯೋಗಗಳಿಂದ ದೈಹಿಕ ಆರೋಗ್ಯದಲ್ಲಿ ಮನಸ್ಸಿನ 
ಈ ಸುಸ್ತು ಎಂದುಕೊಂಡು ಯಾವ ವೈದ್ಯರನ್ನೂ ಕಾಣ 

ಪಾತ್ರದ ಮತ್ತೊಂದು ಆಯಾಮ ಕಾಣಬಹುದು. 
ಲಿಲ್ಲ. ಒಮ್ಮೆ ಕೆಲಸದಲ್ಲಿದ್ದಾಗ ಪ್ರಜ್ಞೆ ತಪ್ಪಿತು. ಪರೀಕ್ಷಿಸಿ 

( ವನಸ್ಸು ಎಲ್ಲಾ ಶಾರೀರಿಕ ಕ್ರಿಯೆಗಳನ್ನೂ ನಿಯಂತ್ರಿಸ 
ದಾಗ ಜಠರದ ಹುಣ್ಣಿನಿಂದ ರಕ್ತಸ್ರಾವವಾಗುವುದು 

ಬಲ್ಲದು' ಎಂಬುದೇ ಈತನ ಸಂಶೋಧನೆಯ ಸಾರಾಂಶ 
ಕಂಡುಬಂತು . ಈ ಸ್ರಾವ ಕೆಲವು ತಿಂಗಳಿಂದಲೇ 

( ತಂತ್ರ , ಹಠಯೋಗನೆನಪಾಗುವುದಲ್ಲವೆ ?) . ಉದಾ 
ಇದ್ದಿರಬೇಕು. ಅವಳ ಆ ಸುಸ್ತು ಅತಿ ಪ್ರಯಾಸದ 

ಹರಣೆಗೆ ಹೃದಯ ಬಡಿತವನ್ನೇ ತೆಗೆದುಕೊಳ್ಳೋಣ. 
ಕೆಲಸ ಮತ್ತು ರಕ್ತ ಹೀನತೆಯಿಂದ ಆಗಿತ್ತು . 12 ದಿನ 
ಆಸ್ಪತ್ರೆ ; 6 ಪಿಂಟ್ಸ್ ರಕ್ತ ತೆಗೆದುಕೊಳ್ಳಬೇಕಾಯಿತು. 

ಇದು ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾದದ್ದಷ್ಟೆ , 
ನಿದ್ರೆ ಗುಳಿಗೆ , ಸಾದಾ ಆಹಾರ, ಅಂಟಾಸಿಡ್ಸ್ ಕೊಡಂ 

ಮಿಲ್ಲರ್‌ನ ಪ್ರಯೋಗದಲ್ಲಿ ಒಂದು ಗುಂಪಿನ ಇಲಿಗೆ 
ವುದರ ಜೊತೆಗೆ ವೈದ್ಯರು ಆ ಅತಿಪ್ರಯಾಸದ ಕೆಲಸ 

ಹೃದಯ ಮಿಡಿತ ಹೆಚ್ಚಾದಾಗ ಆ ಇಲಿಗೆ ಪ್ರಬಲನೆ 
ಬಿಡಲೇ ಬೇಕೆಂದೂ ಹೇಳಿದರು . 

( ಪ್ರತಿಫಲ) ಕೊಡುತ್ತಾನೆ. ಮಿದುಳಿನ ಒಂದು ಭಾಗ 

ಪ್ರಚೋದಿಸಿದರೆ ಅದು ಇಲಿಗೆ ತುಂಬಾ ಅಪೇಕ್ಷಣೀಯಂ 
ಕೆಲಸವೇನೆ ಬದಲಾಯಿಸಿದಳು ; ಆದರೆ ಜಠರ . ವಾಗಿರುತ್ತದೆಂದೂ , ಅಂತಹ ಪ್ರಚೋದನೆಯಾದಾಗ 
ಹಣ್ಣಿನ ದಿನಗಳಲ್ಲಿ ಮಾಯವಾಗಿದ್ದ ತಲೆನೋವು - ಇಲಿ ಸದಾ ಅದನ್ನೇ ಅರಸುತ್ತಿರುತ್ತದೆಂದೂ ಆಗಲೇ 
ಪುನಃ ಆಗಾಗ ಕಾಣಿಸಿಕೊಳ್ಳತೊಡಗಿತು ; ಅದೂ ಅವಳ ಕಂಡುಹಿಡಿದಿದ್ದರಿಂದ , ಮಿದುಳಿನ ಆ ಪ್ರಚೋದನೆ 
ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚಾಗಿ ತೋರಿಬರು ಯನ್ನೇ ಪ್ರಬಲನೆಗಾಗಿ ತೆಗೆದುಕೊಂಡ , ಅಂದರೆ 
ತಿತ್ತು . ಎರಡು ವರ್ಷ ಪಾಠ ಹೇಳುವ ಕೆಲಸ ಮಾಡಿದ ಹೃದಯ ವಿಂಡಿತ ಹೆಚ್ಚಾದಾಗಲೆಲ್ಲಾ ಇಲಿಯಂ 
ನಂತರ ಪಿಹೆಚ್ . ಡಿ . ಮಾಡಲು ನಿರ್ಧರಿಸಿದಳು, ಮಿದುಳನ್ನು ಪ್ರಚೋದಿಸಿ ಅದಕ್ಕೆ ಖುಷಿ” ಕೊಡ 
ಈ ಉನ್ನತ ಶಿಕ್ಷಣದ ಒತ್ತಡದಿಂದ ಈ ಉದ್ವೇಗದ, ಲಾಯಿತು. ಕ್ರಮೇಣ ಅತಿ ಹೃದಯ ಬಡಿತದ ಪರಿ 
ಶ್ರೇಷ್ಠ ಸಾಧನೆಯ ಹಂಬಲದ ವಂದನಾ ಇನ್ನೊಂದು ಣಾಮ ಅತಿ ಖಂಷಿ ಎನ್ನುವ ಸಂಬಂಧ ಬೇರೂರಿ ಇಲಿ 
ಮನೋದೈಹಿಕ ರೋಗ ಅಂಟಿಸಿಕೊಂಡಳು. ಈ ಯಲ್ಲಿ ಸದಾ ಅತಿ ಬಡಿತವೇ ಹೃದಯದ ಸ್ವಭಾವ 
ಶಿಕ್ಷಣದ ನಾಲ್ಕು ವರ್ಷಗಳಿಂದ ವಿಪರೀತ ತುರಿಕೆಯು ವಾಗಿಬಿಟ್ಟಿತು. ಇದರ ಪರಿಣಾಮ ಅತಿ ರಕ್ತಒತ್ತಡ 


22 / ಸಾಕ್ಷಿ 

ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸು 
ವಲ್ಲದೆ ಇನ್ನೇನು ? ಹಾಗೆಯೇ ಇಲಿಯ ಹೃದಯ ಬಡಿತ ನಲ್ಲಿ ಅಲ್ಪ ಯಾವಾಗ ಬರುತ್ತಿದೆ, ಯಾವಾಗ ಬರುತ್ತಿಲ್ಲ 
ಅತಿ ಕಡಿಮೆಯಾದಾಗ ಹಿಂದೆ ಹೇಳಿದ ರೀತಿಯಲ್ಲೇ ಎಂಬುದನ್ನು ತೋರಿಸಿಕೊಡಲಾಗುವುದು . ಆಗ ಆಲ್ಫಾ 
ಅದನ್ನು ಪ್ರೋತ್ಸಾಹಿಸಿದರು. ಕ್ರಮೇಣ ಇಲಿಗಳ ಅಲೆ ಬಂದಾಗಲೆಲ್ಲಾ ತನ್ನೊಳಗೆ ಶಾಂತ ಸ್ಥಿತಿ ಇರು 
ಹೃದಯ ಬಡಿತ ಎಷ್ಟೊಂದು ಕಡಿಮೆಯಾಯಿತೆಂದರೆ ವುದರ ಅರಿವೂ , ಆಲ್ಫಾ ಇಲ್ಲದಿದ್ದಾಗ ಇರುವ ಉದ್ಯೋಗ 
ಅವುಯೋಗಿಗಳಂತೆ ಶಾಂತ ಸ್ಥಿತಿಯಲ್ಲಿರುತ್ತಿದ್ದವು. ಇದ ಚಿತ್ರದ ಅರಿವೂ ಉಂಟಾಗುತ್ತದೆ. ಕ್ರಮೇಣ, ಆಲ್ಫಾ 
ರಿಂದ ಹೃದಯ ಬಡಿತದ ಗತಿ ಮಾನಸಿಕ ಸ್ಥಿತಿಯಿಂದ ಅಲೆ ಬಂದಾಗ ಹಿತಕರವಾದ ಅನುಭವವೂ ಆಗಿದ್ದ 
ನಿಯಂತ್ರಿತವಾಗಬಲ್ಲದು ಎಂಬುದು ಸ್ಪಷ್ಟವಾಗುತ್ತದೆ. ರಿಂದ ಆಲ್ಫಾ ಅಲೆಗಳೇ ಹೆಚ್ಚು ಹೆಚ್ಚಾಗಿಮೂಡಿಬರಲು 
ಮಗು ತನ್ನ ವಾತಾವರಣದಲ್ಲಿ ತನ್ನ ಹೃದಯ ವಿಂಡಿತ ಆ ಅರಿವು ಸಹಾಯ ಮಾಡುತ್ತದೆ; ಆಗ ಖಾಯಿ 
ಹೆಚ್ಚು ಮಾಡಿಕೊಂಡಾಗಲೇ ( ಅಂದರೆ ಅತ್ತು - ಕಿರಿಚಿ ಲೆಯ ವಾಸಿಯಾದಂತೆ. ಇಂತಹುದೇ ವಿಧಾನ 
ಕೊಂಡಾಗಲೆ ,ಕೋಪ-ರಂಪಾಟದಿಂದಲೆ ) ಆತನಿಗೆ ಗಳನ್ನು ಹೃದಯ ಬಡಿತ, ಸ್ನಾಯು ಸೆಳೆತ ಇತ್ಯಾದಿ 
ಬೇಕಾದದ್ದು ಸಿಗುತ್ತದೆ ಎಂತಾದರೆ ಕ್ರಮೇಣ ಆತನ ಶಾರೀರಕ ಕ್ರಿಯೆಗಳಿಗೂ ಅನ್ವಯಿಸಿ ಅವುಗಳನ್ನು 
ಹೃದಯ ವಿಡಿತದ ಗತಿ ಸದಾ ಹೆಚ್ಚಾಗಿಯೇ ಇರ ಆರೋಗ್ಯದ ದಿಸೆಗೆ ನಿಯಂತ್ರಿಸಬಹುದು. ರೋಗಿ 
ತೊಡಗುತ್ತದೆ. ಇವನು ಮುಂದೆ ಹೃದ್ರೋಗಿಯಾದರೆ ಯಲ್ಲದವರೂ biofeedback ಉಪಯೋಗಿಸಿಕೊಂಡು 
ಯಾವ ಅಚ್ಚರಿಯೂ ಆಗಲಾರದಷ್ಟೆ . 

ತಮ್ಮೆಲ್ಲ ಶಾರೀರಕ ಕ್ರಿಯೆಗಳನ್ನು ಇನ್ನೂ ಉತ್ತಮ 

ಸ್ಥಿತಿಗೆ ಕೊಂಡೊಯು ಸಮ ಸ್ಥಿತಿಯ ದೇಹ, ಸಮರಸದ 
ಮಿಲ್ಲರ್‌ನ ಇಂತಹವೇ ಹಲವು ಪ್ರಯೋಗಗಳ ಆಧಾರದ 

ಮ ನ ಸ್ಪು , ಬಾಳ್ವೆ ರೂ ಪಿಸಿಕೊಳ್ಳಬಹುದು. 
ಮೇಲೆ biofeedback ಎಂಬ ಚಿಕಿತ್ಸಾ ಕ್ರಮ ರೂಪು 

ಅದಕ್ಕೇ ಒಮ್ಮೊಮ್ಮೆ ಅಮೆರಿಕನ್ನರು biofeedback 
ಗೊಂಡಿದೆ. ಉದಾಹರಣೆಗೆ, ತಲೆನೋವಿರುವವರಲ್ಲಿ 

ನ್ನು ಎಲೆಕ್ಟ್ರಾನಿಕ್ ಯೋಗ, ದಿಢೀರ್‌ ಯೋಗ ಎಂದು 
ಮಿದುಳಿನ ಆಲ್ಫಾ ಅಲೆಗಳು ಕಡಿಮೆಯಾಗಿರುತ್ತವೆ 

ಕರೆಯುವುದು . ಅದೇನೇ ಇರಲಿ ಮನಸ್ಸು ದೇಹಗಳ 
ಎಂದು ಕಂಡುಬಂದಿದೆ. ಈ ಆಲ್ಫಾ ಅಲೆ ಯಾವಾಗಲೂ 

ಪರಸ್ಪರ ಅನ್ಯೂನ್ಯತೆ, ಅದನ್ನು ಕುದುರಿಸಿಕೊಂಡು 
ದೇಹ- ಮನಸ್ಸು ಎಚ್ಚರವಾಗಿದ್ದು ಶಾಂತ ಹಾಗೂ 

ಸ್ವಾಸ್ಥ್ಯ ಹಾಗೂ ಸಫಲತೆ ಪಡೆಯಬಹುದು ಎಂಬುದು 
ಸಡಿಲ ಸ್ಥಿತಿಯಲ್ಲಿದ್ದಾಗ ಹೆಚ್ಚಾಗಿರುತ್ತದೆ. ಮಿದುಳಿಗೆ 

- ಇಂತಹ ಪ್ರಯೋಗಳಿಂದ ಸ್ಪಷ್ಟವಾಗಿದೆ. 
ಅಂಟಿಸಿದ E . E . G , ಯಿಂದ ರೋಗಿಗೆ ಆತನ ವಿಂದುಳಿ 


ವ ( 


ಮಾಡ್ಯೂ ಆರ್ನಾಲ್ಡ್ನ 
ಸಂಸ್ಕೃತಿ ಮತ್ತು ಅರಾಜಕತೆಯಿಂದ 


ಮಾಧುರ್ಯ ಮತ್ತು ಬೆಳಕು 
- ಅನು : ಎ . ಆರ್ . ನಾಗಭೂಷಣ 


ಸಂಸ್ಕೃತಿಯ ಬಗ್ಗೆ ಲಘುವಾಗಿ ಮಾತನಾಡುವವರು 
ಕುತೂಹಲವೇ ಇದರ ಪ್ರೇರಣೆ ಎನ್ನುತ್ತಾರೆ; ಕೆಲ 
ವೊಮ್ಮೆ ಪ್ರತ್ಯೇಕತೆ ಮತ್ತು ನಿರರ್ಥಕತೆ ಎಂದೂ ಅನ್ನು 
ತಾರೆ. ಹರಕುವರುಕಂ ಗ್ರೀಕ್ ಮತ್ತು ಲ್ಯಾಟಿನ್‌ಗಳ 
ಆಧಾರದ ಮೇಲೆ ಮೆರೆಯುವ ಸಂಸ್ಕೃತಿ ಹುಟ್ಟುವುದು 
ಕುತೂಹಲದಿಂದ ; ಇದನ್ನು ಅಜ್ಞಾನ ಅಥವಾ ಒಣ 
ಜಂಬದಿಂದ ಮಾತ್ರ ಹೊಗಳಲಾಗುತ್ತಿದೆ. ಯಾವ 
ಗಂಭೀರ ವ್ಯಕ್ತಿಯೂ ಇದನ್ನು ಸಂಸ್ಕೃತಿ ಎನ್ನಲಾರ, 
ಗಂಭೀರ ವ್ಯಕ್ತಿಗಳು ಮಾಡುವ ಸಂಸ್ಕೃತಿಯ ಭಿನ್ನವಾದ 
ಮೌಲ್ಯಮಾಪನದ ನೆಲೆಯನ್ನು ಒಂದು ದ್ವಂದ್ವಾತ್ಮಕ 
ವಾದ ಪ್ರೇರಣೆಯಲ್ಲಿ ಕಾಣಬಹುದು. ಇಂತಹ ಪ್ರೇರಣೆ 
ಯನ್ನು ಕುತೂಹಲ ' ಎಂಬ ಪದ ಒದಗಿಸುತ್ತದೆ. 


ಸ್ವಭಾವವನ್ನು ಉತ್ತಮಪಡಿಸಿಕೊಳ್ಳುವ ಮತ್ತು ಹೆಚ್ಚು 
ಬುದ್ದಿವಂತರಾಗುವ ಆಸೆ. ” ಸಂಸ್ಕೃತಿಯ ನಿರ್ಮಾಣಕ್ಕೆ 
ಕಾರಣವಾದ ನಿಜವಾದ ವೈಜ್ಞಾನಿಕ ಆಸಕ್ತಿಗಳಿಗೆ ಈ 
ಪ್ರೇರಣೆಯೇ ಮೂಲ. 
ಸಂಸ್ಕೃತಿಯನ್ನು ಪರಿಭಾವಿಸುವ ದೃಷ್ಟಿ ಇನ್ನೊಂದಿದೆ. 
ಇಲ್ಲಿ ವೈಜ್ಞಾನಿಕ ಹಂಬಲದಿಂದ ವಸ್ತುಗಳನ್ನು ಅವು ಇರುವ 
ಹಾಗೆಯೇ ನೋಡುವ ಆಸಕ್ತಿಯಷ್ಟೇ ನೆಲೆಯಾಗಿರುವು 
ದಿಲ್ಲ. ನೆರೆಹೊರೆಯವರ ಮೇಲಿನ ಪ್ರೀತಿ, ಕ್ರಿಯೆಯಲ್ಲಿ 
ತೊಡಗಿಸುವ ಪ್ರೇರಕ ಶಕ್ತಿಗಳು, ಸಹಾಯ , ಪ್ರಯೋಜನ, 
ಮಾನವ ಸಹಜ ತಪ್ಪುಗಳನ್ನು ತೆಗೆದುಹಾಕುವುದು , 
ಗೊಂದಲಗಳ ನಿವಾರಣೆ, ಸಂಕಟ ಪರಿಹಾರ, ಸದ್ಯದ 
ಪ್ರಪಂಚವನ್ನು ಉತ್ತಮಪಡಿಸುವ ಹಂಬಲ. ಸಾಮಾಜಿಕ 
ಎನ್ನ ಬಹುದಾದ ಈ ಪ್ರೇರಣೆಗಳು - ಇವು ಸಂಸ್ಕೃತಿಯ 
ನೆಲೆಗಟ್ಟು ಮತ್ತು ಮುಖ್ಯವಾದ ಭಾಗ. ಆದ್ದರಿಂದ 
ಸಂಸ್ಕೃತಿಯ ಮಲ ಕುತೂಹಲದಲ್ಲಿಲ್ಲ ; ಬದಲಾಗಿ , 
ಪರಿಪೂರ್ಣತೆಯ ಪ್ರೀತಿಯಲ್ಲಿದೆ. ಹಾಗೆ ನೋಡಿದರೆ, 
ಇದು ಪರಿಪೂರ್ಣತೆಯ ಅಭ್ಯಾಸವೇ ಸರಿ . ಇದು ಚಲಿಸಂ 
ವುದು ಕೇವಲ ಜ್ಞಾನಾರ್ಜನೆಯು ಆಸಕ್ತಿಯಿಂದಲ್ಲ, 
ಒಳ್ಳೆಯದನ್ನು ಮಾಡಬಯಸುವ ನೈತಿಕ ಮತ್ತು 
ಸಾಮಾಜಿಕ ಆಸಕ್ತಿಗಳಿಂದ . 


ಇಂಗ್ಲಿಷ್ ಜನರಿಗೆ ಕುತೂಹಲ ಕೇವಲ ಕುಲ್ಲಕವಾದ 
ಮತ್ತು ಆನ್ನತಿಗೆ ಸಾಧಕವಲ್ಲದ ಕ್ರಿಯೆಯಾಗಿ | 
ಕಾಣಿಸುತ್ತದೆ. ಈ ಪದಕ್ಕೆ ಒಳ್ಳೆಯ ಮತ್ತು 
ಕೆಟ್ಟ ಅರ್ಥಗಳಿರುವುದನ್ನು ನಾವು ಗಮನಿಸುವುದಿಲ್ಲ. 
ವೈಚಾರಿಕ ವಿಷಯಗಳ ಬಗ್ಗೆ ಮಾತ್ರ ಇರುವ ಕಂತೂ 
ಹಲ ಅಪ್ರಯೋಜನಕಾರಿ ಮತ್ತು ಒಂದು ಖಾಯಿಲೆ. 
ಆದರೆ, ಮಾನಸಿಕ ವಿಷಯಗಳನ್ನು ಅವುಗಳಿಗಾಗಿಯೇ 
ಮತ್ತು ಅವನ್ನು ಇರುವ ಹಾಗೆಯೇ ನೋಡುವ ಆಸಕ್ತಿ 
ಸಹಜವಾದದ್ದು ಹಾಗೂ ಹೊಗಳಿಕೆಗೆ ಅರ್ಹವಾದದ್ದು , 
ವಸ್ತುಗಳನ್ನು ಅವು ಇರುವ ಹಾಗೆಯೇ ನೋಡುವ 
ಆಸಕ್ತಿ ಮನಸ್ಸಿನ ಸಮತೋಲನವನ್ನೂ ನಿಯಂತ್ರಣ 
ವನ ಸಚಿಸುತ್ತದೆ, 


ಮೊದಲನೆಯ ದೃಷ್ಟಿಕೋನಕ್ಕೆ ಮಾಂಟೆಕ್ಕನ ಮಾತನ್ನು 
ಆದರ್ಶಸಕ್ತಿಯನ್ನಾಗಿ ಇಟ್ಟುಕೊಂಡ ಹಾಗೆ ಎರಡ 
ನೆಯ ದೃಷ್ಟಿಕೋನಕ್ಕೆ ಬಿಷಪ್ ವಿನ್ನರ ಮಾತನ್ನು 
ಆದರ್ಶಸಕ್ತಿಯನ್ನಾಗಿ ಇಟ್ಟುಕೊಳ್ಳ ಬಹುದು : 
“ ಚಿಂತನೆ ಮತ್ತು ದೈವಸಂಕಲ್ಪಗಳನ್ನು ಉಳಿಸಿಕೊಳ್ಳು 
ವುದು . ” 


ಮಾಂಟೆಕ್ಕೂ ಹೇಳುತ್ತಾನೆ : “ ನಮ್ಮನ್ನು ಅಭ್ಯಾಸಕ್ಕೆ 
ಹಚ್ಚಬೇಕಾದ ಮೊದಲ ಪ್ರೇರಣೆ ಎಂದರೆ ನಮ್ಮ 


24 / ಸಾಕ್ಷಿ 


ಮಾಧುರ್ಯ ಮತ್ತು ಬೆಳಕು 
ಮತ್ತು ಪ್ರಯೋಜನಕರ ಗುಣಗಳು ಕಾಣಿಸು 


ಒಳ್ಳೆಯದನ್ನು ಮಾಡಬೇಕೆಂಬ ಆಸಕ್ತಿ ಚಿಂತನೆ 
ಮತ್ತು ದೈವಸಂಕಲ್ಪಗಳನ್ನು ತಿಳಿದುಕೊಳ್ಳುವ ಆತುರ | 
ವಾಗಿ ಪರಿಣಮಿಸಬಹುದು. ಏಕೆಂದರೆ , ಇಲ್ಲಿ ಆಲೋಚನೆ 
ಗಿಂತ ಕ್ರಿಯೆಯೇ ಮುಖ್ಯವಾಗಿರುತ್ತದೆ. ತನ್ನ ತತ್ವ 
ಗಳನ್ನೇ ಕ್ರಿಯೆಗೆ ಆಧಾರವಾಗಿಟ್ಟುಕೊಳ್ಳುವುದರಿಂದ 
ಅಸಮಗ್ರತೆ ಮತ್ತು ಅಪಕ್ವತೆಗಳು ಕಾಣಬಹುದು. 
ಆದರೆ , ಸಂಸ್ಕೃತಿಯನ್ನು ವಿಶಿಷ್ಟಗೊಳಿಸುವ ಅಂಶ 
ಗಳೆಂದರೆ , ಇದು ವೈಜ್ಞಾನಿಕ ಆಸಕ್ತಿಗಳೊಡನೆ ಒಳ್ಳೆಯ 
ದನ್ನು ಮಾಡಬಯಸುವ ಆಸಕ್ತಿಯನ್ನು ಸೇರಿಸಿಕೊಂಡಿರು 
ತದೆ ಎಂಬುದು ; ಚಿಂತನೆ ಮತ್ತು ದೈವಸಂಕಲ್ಪಗಳನ್ನು 
ಅಪೇಕ್ಷಿಸುತ್ತದೆ ಎಂಬುದು ; ಚಿಂತನೆ ಮತ್ತು ದೈವ 
ಸಂಕಲ್ಪಗಳ ಆಧಾರದ ಮೇಲೆ ನಿಲ್ಲದ ಯಾವುದೇ ಕ್ರಿಯೆ 
ಯಾಗಲೀ ಪದ್ದತಿಯಾಗಲೀ ಗಟ್ಟಿಯಾಗಿರುವುದಿಲ್ಲ 
ಎಂದು ತಿಳಿದಿರುತ್ತದೆ ಎಂಬುದು. 


ಈ ರೀತಿಯ ಸಂಸ್ಕೃತಿ ಕೇವಲ ವೈಜ್ಞಾನಿಕ ಆಸಕ್ತಿ 
ಗಳ ಆಧಾರದ ಮೇಲೆ ನಿಂತ ಸಂಸ್ಕೃತಿಗಿಂತ ಹೆಚ್ಚು 
ಸ್ವಾರಸ್ಯವಾದದ್ದು ಮತ್ತು ವ್ಯಾಪಕವಾದದ್ದು . ಆದರೆ 
ಇದು ಪ್ರಕಾಶಮಾನವಾಗಲು ನಂಬಿಕೆ ಮತ್ತು ಶ್ರಮ 
ಬೇಕು. ಇಷ್ಟು ದಿನಕೂಪಮಂಡೂಕಗಳಾಗಿದ್ದ ನಮಗೆ 
ಈಗ ಹೊಸ ಬೆಳಕು ಕಾಣಿಸುತ್ತಿದೆ. ಇಲ್ಲಿಯವರೆಗೆ ಇದ್ದ 
ಅನೇಕ ಮಿತಿಗಳು ಈಗ ಹಿಂದೆ ಸರಿಯುತ್ತಿವೆ. ಈಗಿನ 
ಅಪಾಯವೆಂದರೆ , ಜನರು ಮೊಂಡುತನದಿಂದ ಹೊಸತೆಲ್ಲ 
ವನ್ನು ತಿರಸ್ಕರಿಸುತ್ತಾರೆಂಬುದಲ್ಲ, ಹೊಸತೆಲ್ಲವನ್ನು 
ವಿಚಾರವಾಡದೆ ಸುಮ್ಮನೆ ಸ್ವೀಕರಿಸಿಬಿಟ್ಟರೆ ಎಂಬುದು . 
ಚಿಂತನೆ ಮತ್ತು ದೈವಸಂಕಲ್ಪಗಳನ್ನು ಉಳಿಸಿಕೊಳ್ಳ 
ಬಯಸುವ, ಪರಿಪೂರ್ಣತೆಯನ್ನು ನಂಬಿ ಅದನ್ನು 
ಅಭ್ಯಾಸಮಾಡುವ, ಹೊಸತನ್ನು ತಿರಸ್ಕರಿಸದ 
ಸಂಸ್ಕೃತಿ ಈ ಹೊತ್ತಿನಲ್ಲಿ ಕಾರ್ಯೋನ್ಮುಖವಾಗ 
ಬೇಕಾಗಿದೆ. 


ಮಾನವ ಜನಾಂಗ ತನ್ನನ್ನು ತಾನೇ ತಿದ್ದಿಕೊಳ್ಳಲು 
ನಡೆಸಿರುವ ಪ್ರಯತ್ನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು 
ಧರ್ಮ, ಮಾನವ ಅನುಭವಗಳ ಆಳವಾದ ಧ್ವನಿ ಇದು. 
ಪರಿಪೂರ್ಣತೆ ಎಂದರೇನು ಎಂದು ತಿಳಿದು ಅದನ್ನು 
ಉಳಿಸಿಕೊಳ್ಳುವ ಧರ್ಮದ ಗುರಿ ಸಂಸ್ಕೃತಿಯ ಗುರಿಯ 
ಆಗಿದೆ. ಪರಿಪೂರ್ಣತೆ ಯಾವುದರಲ್ಲಿ ಅಡಕವಾಗಿದೆ 
ಎಂಬುದನ್ನು ಅರಿಯುವುದರಲ್ಲಿ ಧರ್ಮದ ತಿಳುವಳಿಕೆ 
ಸಂಸ್ಕೃತಿಯೊಡನೆ ಸಾಮ್ಯ ಹೊಂದಿದೆ. ಈ ಪ್ರಶ್ನೆಗೆ 
ಖಚಿತವಾದ ಉತ್ತರವನ್ನು ಸಂಸ್ಕೃತಿಯು ಕಲೆ, ವಿಜ್ಞಾನ, 
ಕಾವ್ಯ , ತತ್ವಶಾಸ್ತ್ರ , ಚರಿತ್ರೆ , ಧರ್ಮ ಇವುಗಳಮೂಲಕ 
ಪಡೆಯುತ್ತದೆ. ಧರ್ಮ ಹೇಳುತ್ತದೆ : ದೇವರ ರಾಜ್ಯ 
“ ನಿನ್ನಲ್ಲಿ ಇದೆ. ಇದೇ ರೀತಿ ಸಂಸ್ಕೃತಿಯ ಪರಿಪೂರ್ಣತ 
ಯನ್ನು ಆಂತರಿಕ ಸ್ಥಿತಿಯಲ್ಲಿ, ಮಾನವ ಜನಾಂಗದ 
ಬೆಳವಣಿಗೆಯಲ್ಲಿ ಇಡುತ್ತದೆ ; ಮನುಷ್ಯನ ಘನತೆ, 
ಶ್ರೀಮಂತಿಕೆ ಮತ್ತು ಸಂತೋಷಗಳನ್ನು ಉಂಟುಮಾಡುವ 
ಚಿಂತನೆ ಮತ್ತು ಭಾವನೆಗಳ ಸುಸಂಗತ ವಿಕಾಸದಲ್ಲಿ 
ಇಡುತ್ತದೆ. ಹಿಂದೊಮ್ಮೆ ನಾನು ಹೇಳಿದ್ದೆ : ಮಾನವ 
ಜನಾಂಗದ ಚೇತನ ತನ್ನ ಆದರ್ಶವನ್ನು ಕಂಡುಕೊಳು 
ವುದು ನಿರಂತರವಾಗಿ ವರ್ಧಿಸುವುದರಲ್ಲಿ, ತನ್ನ ಶಕ್ತಿಗಳ 
ನಿರಂತರ ವಿಕಾಸದಲ್ಲಿ , ಸೌಂದರ್ಯ ಹಾಗೂ ವಿವೇಕ 
ಗಳ ನಿರಂತರ ಬೆಳವಣಿಗೆಯಲ್ಲಿ. ಈ ಆದರ್ಶವನ್ನು 
ತಲುಪಲು ಸಂಸ್ಕೃತಿ ನೆರವಾಗುತ್ತದೆ. ಮತ್ತು , ಇದೇ 
ಸಂಸ್ಕೃತಿಯ ನಿಜವಾದ ಮಹತ್ವ , ಪರಿಪೂರ್ಣತೆಯ 
ವಿಶಿಷ್ಟತೆ ಬೆಳೆಯುವುದರಲ್ಲಿ ' ಮತ್ತು ' ಆಗುವುದರಲ್ಲಿ ? 
ಇದೆ, 'ಪಡೆಯುವುದರಲ್ಲಿ' ಮತ್ತು ' ನಿಶ್ಚಲತೆಯಲ್ಲಿ? 
ಅಲ್ಲ. ಇಲ್ಲ ಸಂಸ್ಕೃತಿ ಧರ್ಮದೊಡನೆ ತಾಳೆಯಾಗು 
ಇದೆ. 


ಸಂಸ್ಕೃತಿಯ ಈ ದೃಷ್ಟಿಯನ್ನು ಕಂಡುಕೊಂಡೊಡನೆ , ಎಲ್ಲ ಮನುಷ್ಯರು ಒಂದು ಅಖಂಡ ಸಮಾಜದ ಸದಸ್ಯ 
ವಸ್ತುಗಳನ್ನು ಅವು ಇರುವ ಹಾಗೆ ನೋಡುವುದಷ್ಟೇ ರಾದ್ದರಿಂದ, ಯಾರೊಬ್ಬನೂ ಇತರರ ಬಗ್ಗೆ ನಿರ್ಲಕ್ಷ್ಯ 
ಸಂಸ್ಕೃತಿಯಲ್ಲವೆಂದು ತಿಳಿದೊಡನೆ, ದೈವಸಂಕಲ್ಪವನ್ನು ದಿಂದಿದ್ದು ತಾನೊಬ್ಬನೇ ಸುಖಿಯಾಗಿರುವುದು ಅಸಾಧ್ಯ 
ಅರಿತೊಡನೆ, ಸಂಸ್ಕೃತಿ ಎಂದರೆ ಇದನ್ನು ನೋಡಿಕಲಿಯು ವಾದ್ದರಿಂದ, ಮಾನವ ಕುಲದ ವಿಕಾಸ ಎಂದರೆ ಸಾತ್ವಿಕ 
ವುದಷ್ಟೇ ಅಲ್ಲದೆ ಉಳಿಸಿಕೊಳ್ಳುವ ಪ್ರಯತ್ನ ಕೂಡ ವಿಕಾಸ ಎಂದರ್ಥ. ಮನುಷ್ಯ ಒಂಟಿಯಾಗಿದ್ದಾಗ ಪರಿ 
ಎಂದು ಭಾವಿಸಿದೊಡನೆ ಸಂಸ್ಕೃತಿಯ ನೈತಿಕ, ಸಾಮಾಜಿಕ ಪೂರ್ಣತೆ ಸಾಧ್ಯವಿಲ್ಲ. ತನ್ನೊಟ್ಟಿಗೆ ಇತರರನ್ನೂ ಪರಿ 


ಸಾಕ್ಷಿ / 25 
ಎ . ಆರ್ . ನಾಗಭೂಷಣ 
ಪೂರ್ಣತೆಯ ದಿಕ್ಕಿನಲ್ಲಿ ಕರೆದೊಯ್ಯದಿದ್ದರೆ ಆತನ , ಮನಸ್ಸಿಗೆ ಬಂದದ್ದನ್ನು ಆಡುವುದು ಸಂಸ್ಕೃತಿ ಎನ್ನಿಸುವು 
ಬೆಳವಣಿಗೆಯೇ ಕುಂಠಿತವಾಗುತ್ತದೆ. ಬಿಷಪ್ ವಿಲ್ಸನ್ ದಿಲ್ಲ. ಹೇಳುವ ಮಾತುಗಳಲ್ಲಿ ಯೋಗ್ಯತೆ ಇದ್ದರೆ, ಆ 
ಹೇಳಿದ ಹಾಗೆ “ದೇವರ ರಾಜ್ಯವನ್ನು ಉನ್ನತಿಗೇರಿಸುವು ಮಾತುಗಳಲ್ಲಿ ಕೆಟ್ಟದ್ದಕ್ಕಿಂತ ಒಳ್ಳೆಯದು ಹೆಚ್ಚಿದ್ದರೆ 
ದೆಂದರೆ ತನ್ನ ಸಂತೋಷವನ್ನೇ ವೃದ್ಧಿಸಿಕೊಳ್ಳುವುದು. ” ಮಾತ್ರ ಸಂಸ್ಕೃತಿ ಎನ್ನಿಸುತ್ತದೆ. ಹಾಗೆಯೇ , ಒಬ್ಬ 
ಇಲ್ಲ ಪುನಃ ಸಂಸ್ಕೃತಿ ಮತ್ತು ಧರ್ಮಗಳು ಒಂದನ್ನೇ ಅಸಂಸ್ಕೃತ ಜೀವಿ ತನ್ನನ್ನು ತಾನೇ ರೂಪಿಸಿಕೊಳ್ಳಲು 
ಹೇಳುತ್ತವೆ. 

ಬಳಸುವ ನಿಯಮಗಳನ್ನು ಸಂಸ್ಕೃತಿ ಮಾಡುವುದಿಲ್ಲ ; 

ಬದಲಾಗಿ, ಸೌಂದರ್ಯ, ಲಾವಣ್ಯ ಮತ್ತು ಆಗುವಿಕೆ' 
ಅಂತಿಮವಾಗಿ ಹೇಳುವುದಾದರೆ, ಮಾನವ ಸ್ವಭಾವದ 

ಗಳ ಹತ್ತಿರ ಅವನನ್ನು ಕರೆದೊಯ್ಯುತ್ತದೆ. 
ಸೌಂದರ್ಯ ಮತ್ತು ಮೌಲ್ಯವನ್ನು ರೂಪಿಸುವ ಎಲ್ಲ 
ಶಕ್ತಿಗಳ ಸಂಸಂಗತ ವಿಕಾಸವೇ ಪರಿಪೂರ್ಣತೆ. ಇಲ್ಲಿ | 

ಕಲ್ಲಿದ್ದಿಲಿನ ಮೇಲೆಯೇ ಇಂಗ್ಲೆಂಡಿನ ಭವ್ಯತೆ ನಿಂತಿರು 
ಸಂಸ್ಕೃತಿ ಧರ್ಮಕ್ಕಿಂತ ಮುಂದೆಹೋಗುತ್ತದೆ. 

ವುದು ಎಂದು ಅನೇಕರು ಹೇಳುತ್ತಾರೆ. ಆದರೆ ಭವ್ಯತೆ 

ಎಂದರೇನು ? ಭವ್ಯತೆ ಎಂದರೆ ಪ್ರೇಮ, ಆಸಕ್ತಿ , 
ಪರಿಪೂರ್ಣತೆ ಆಗುವುದರಲ್ಲಿದೆಯೇ ಹೊರತರಿ ಮೆಚ್ಚುಗೆಗಳನ್ನು ಅಂಕುರಗೊಳಿಸುವ ಪಾರಮಾರ್ಥಿಕ 
ಪಡೆದುಕೊಳ್ಳುವುದರಲ್ಲಿ ಇಲ್ಲ ; ಮನಸ್ಸು ಹಾಗೂ ಸ್ಥಿತಿ. ಮುಂದೆ ಒಂದು ದಿನ ಇಂಗ್ಲೆಂಡ್ ನಾಶವಾದರೆ , 
ಚೇತನಗಳ ಆಂತರಿಕ ಸ್ಥಿತಿಯೇ ಹೊರತು ಪರಿಸ್ಥಿತಿಗಳ - ಇವೆರಡರಲ್ಲಿ ಯಾವುದು ಪ್ರೇಮ, ಆಸಕ್ತಿ , ಮೆಚ್ಚುಗೆ 
ಬಾಹ್ಯಕೂಟವಲ್ಲ. ಪರಿಪೂರ್ಣತೆಯ ಅಭ್ಯಾಸವೇ ಗಳನ್ನು ಅಂಕುರಿಸುತ್ತದೆ . ಕಳೆದ ಇಪ್ಪತ್ತು ವರ್ಷಗಳ 
ಸಂಸ್ಕೃತಿಯಾದ್ದರಿಂದ ಇದು ಖಂಡಿತ ಅಪ್ರಯೋಜಕ ಇಂಗ್ಲಂಡೋ ಅಥವಾ ಕಲ್ಲಿದ್ದಲನ್ನು ಕಾಣದ ಆದರೆ 
ಅಲ್ಲ. ಜೊತೆಗೆ, ಮಾನವ ಕುಲಕ್ಕಾಗಿ ಒಂದು ಮುಖ್ಯ ಪಾರಮಾರ್ಥಿಕ ಪ್ರ ಯ ತ ಗ ಳ ನ್ನು ಮಾಡಿದ 
ವಾದ ಕೆಲಸವನ್ನು ಇದು ಮಾಡುತ್ತದೆ. ಗ್ರೀಕ್ ಮತ್ತು ಇಂಗ್ಲಂಡೋ ? 
ರೋಮನ್ ನಾಗರಿಕತೆಗಳಿಗಿಂತ ಹೆಚ್ಚು ಯಾಂತ್ರಿಕ 
ಮತ್ತು ಬಾಹ್ಯವಾದ ನಮ್ಮ ಸಮಾಜಕ್ಕೆ ಇದು ತೀರಾ 

ಇಂಗ್ಲಂಡಿನ ಹತ್ತು ಜನರಲ್ಲಿ ಒಂಬತ್ತು ಜನ ದೇಶದ 
ಮುಖ್ಯವಾದದ್ದು . ಯಾಂತ್ರಿಕ ಗುಣಗಳನ್ನು ಎಲ್ಲೆಡೆ 

ಭವ್ಯತೆ ಅದರ ಆಸ್ತಿಯಿಂದ ನಿರ್ಧರಿತವಾಗುತ್ತದೆ ಎಂದು 
ಹರಡುತ್ತಿರುವ ನಾಗರಿಕತೆ ಇಂಗ್ಲೆಂಡಿನಲ್ಲಿ ಹೆಚ್ಚಾಗಿ 

ತಿಳಿದಿದ್ದಾರೆ. ಆದರೆ ಆಸ್ತಿಯ ಒಂದು ಯಂತ್ರ 
ಕಾಣುತ್ತಿರುವುದರಿಂದ, ಇಲ್ಲಿ ಸಂಸ್ಕೃತಿ ಇನ್ನಷ್ಟು ಮುಖ್ಯ 

ಎನ್ನುವುದನ್ನು ಸಂಸ್ಕೃತಿ ನಮಗೆಕಲಿಸುತ್ತದೆ. ಮನಸ್ಸಿನ 
ವಾಗುತ್ತದೆ. 

ಶುದ್ದೀಕರಣ ನಡೆಯದಿದ್ದರೆ ಪ್ರಪಂಚದ ವರ್ತಮಾನ 

ಮತ್ತು ಭವಿಷ್ಯಗಳೆರಡೂ ಪ್ರಾಪಂಚಿಕರಾದ ಜನರಿಗೆ 
ಮನಸ್ಸು ಮತ್ತು ಚೇತನಗಳ ಆಂತರಿಕ ಸ್ಥಿತಿಯಾದ | ಸೇರಿಹೋಗುತ್ತವೆ. ನಮ್ಮ ಭವ್ಯತೆ ಮತ್ತು ಕಲ್ಯಾಣ 
ಸಂಸ್ಕೃತಿಯು ಯಾಂತ್ರಿಕ ಹಾಗೂ ಭೌತಿಕ ನಾಗರಿಕತೆ ಶ್ರೀಮಂತಿಕೆಯ ಆಧಾರದ ಮೇಲೆನಿಂತಿರುತ್ತವೆ ಎಂದು 
ಗಳಿಗೆ ವಿರುದ್ಧವಾದದ್ದು . ಮಾನವ ಕುಲದ ಸಾರ್ವತ್ರಿಕ ನಂಬುವವರನ್ನೂ , ಶ್ರೀಮಂತರಾಗುವುದಕ್ಕೆ ಇಡೀ 
ವಿಕಾಸವಾದ ಪರಿಪೂರ್ಣತೆಯು ತೀವ್ರವಾದ ವ್ಯಕ್ತಿ ಜೀವನವನ್ನೇ ತೇಯುವವರನ್ನೂ ಪ್ರಾಪಂಚಿಕ ಜನರೆನ್ನ 
ವಾದಕ್ಕೆ , ವ್ಯಕ್ತಿತ್ವಕ್ಕೆ ಇರುವ ಮಿತಿಗಳನ್ನು ದ್ವೇಷಿಸುವು ಬಹುದು. ಒಂದು ಶ್ರೀಮಂತ ಹಾಗೂ ಕೈಗಾರಿಕಾ 
ದಕ್ಕೆ ವಿರುದ್ಧವಾದದ್ದು ; ಒಂದು ವಸ್ತುವಿನ ಒಂದು ಜನಾಂಗದ ಚಿಂತನೆಗಳ ಬಗೆಗಿನ ಸಂಸ್ಕೃತಿಯ ಅಸಮಾ 
ಮುಖಕ್ಕಿಂತ ಹೆಚ್ಚು ನೋಡಲಾಗದ ನಮ್ಮ ಧಾನ ಬಹಳ ಬೆಲೆ ಬಾಳುವಂಥದ್ದು . ಇದು ವರ್ತಮಾನ 
ಅಸಾಮರ್ಥ್ಯಕ್ಕೆ ವಿರುದ್ಧವಾದದ್ದು . 

ವನ್ನು ಕಾಪಾಡುವುದಕ್ಕಾಗದಿದ್ದರೂ ಭವಿಷ್ಯವು ಹಾಳಾಗ 
ಯಂತ್ರದಲ್ಲಿ ಇರುವ ನಂಬಿಕೆ ನಮ್ಮ ಸುತ್ತ ಆವರಿಸಿರುವ 

ದಂತೆನೋಡಿಕೊಳ್ಳುತ್ತದೆ. 
ಅಮಾಯವಾಗಿದೆ. ಈಚೀಚೆಗೆ ಬಹಳಷ್ಟು ಮಂದಿ ಜನಸಂಖ್ಯೆ ಮತ್ತು ದೈಹಿಕ ಆರೋಗ್ಯಗಳೂ ಯಂತ್ರ 
ಯಂತ್ರವನ್ನು ಶ್ರೇಷ್ಠವೆಂದು ತಿಳಿಯುತ್ತಿದ್ದಾರೆ. ಗಳೇ . ಅದರೆ ನಮ್ಮ ಸುತ್ತಲಿರುವ ಎಷ್ಟೊಂದು ಜನಕ್ಕೆ 


26 / ಸಾಕ್ಷಿ 


ಮಾಧುರ್ಯ ಮತ್ತು ಬೆಳಕು 
ಇವುಗಳಾಚೆ ನೋಡಲು ಸಾಧ್ಯವಾಗುವುದೇ ಇಲ್ಲ ! ಸ್ವಭಾವದ ಪರಿಪೂರ್ಣತೆಗಳ ಕಲ್ಪನೆ ಬಹಳ ಅಮೂಲ್ಯ 
ಬಹಳಷ್ಟು ಜನ ಹಿಂದೆ ಇದ್ದ ದೊಡ್ಡ ಕುಟುಂಬಗಳ ವಾದದ್ದು . 
ಬಗ್ಗೆ ಗಂಭೀರವಾದ ಧ್ವನಿಯಲ್ಲಿ ಮಾತನಾಡುತ್ತಾರೆ 
ಸುಂದರವಾದ, ಮೌಲಿಕವಾದ, ಉತ್ತಮವಾದ ಏನೋ 

ಗ್ರೀಕರ ಶ್ರೇಷ್ಠ ಕಲೆ ಮತ್ತು ಕಾವ್ಯಗಳಲ್ಲಿ, ಧರ್ಮ 
ಅದರಲ್ಲಿದ್ದಂತೆ . 

ಮತ್ತು ಕಾವ್ಯ ಒಂದಾಗಿವೆ. ಸೌಂದರ್ಯ ಮತ್ತು 

ಪರಿಪೂರ್ಣತೆಯ ಕಲ್ಪನೆ ಇರುವ ಇದಕ್ಕೆ ಧಾರ್ಮಿಕ 
ಆದರೆ, ಆಸ್ತಿ ಮತ್ತು ಜನಸಂಖ್ಯೆಗಳನ್ನು ಯಂತ್ರಗಳು ಶಕ್ತಿಯೂ ಇದೆ. 
ಎಂದ ಹಾಗೆ ದೈಹಿಕ ಆರೋಗ್ಯ ಮತ್ತು ಕಸುವುಗಳನ್ನು 
ಯಂತ್ರಗಳು ಎನ್ನಲಾಗದು ; ಅವಕ್ಕೆ ನೈಜವಾದ ಹೆಚ್ಚಿನ 

ನಮ್ಮಲ್ಲಿರುವ ಪಶುತ್ವವನ್ನು ದಮನಮಾಡುವುದರಿಂದ 
ಮಹತ್ವವಿದೆ. ಅವುಗಳಿಗೆ, ಆಸ್ತಿ ಮತ್ತು ಜನಸಂಖ್ಯೆಗಳಿ 

ನೆಲೆಸುವ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನು 
ಗಿಂತ, ಒಂದು ಪಕ್ವವಾದ ಪಾರಮಾರ್ಥಿಕ ಸ್ಥಿತಿಯೊಡನೆ 

ಭಗ್ನ ಗೊಳಿಸುವುದೇ ಹಲವರ ಕೆಲಸವಾಗಿದೆ. ಈ ಶಾಂತಿ 
ಆಪ್ತವಾದ ಸಂಬಂಧವಿದೆ. ಆ ಸಂಬಂಧವನ್ನು ತಪ್ಪಿಸಿ 

ಮತ್ತು ನೆಮ್ಮದಿ ಕೇವಲ ನೈತಿಕ ಪರಿಪೂರ್ಣತೆಯಿಂದ 
ನೋಡಿದೊಡನೆಯೇ ಅವುಗಳ ಮಾವಲಿ ಯಂತ್ರ 

ಬರುವುದಿಲ್ಲ . ಇದು ಬರುವುದು ಪಾರಮಾರ್ಥಿಕ ಪರಿ 
ಗಳ ಹಾಗೆ ಕಾಣುತ್ತವೆ. ಪರಿಪೂರ್ಣತೆಯ ಬಗ್ಗೆ ಕಲ್ಪನೆ 

ಪೂರ್ಣತೆಯಿಂದ, ಆದರೆ ಕೆಲವರು ತಾವು ಅರ್ಧಂಬರ್ಧ 
ಇರುವ ಪ್ರತಿಯೊಬ್ಬರೂ ದೈಹಿಕ ಕಸುವು ಮತ್ತು 

ಪರಿಪೂರ್ಣತೆಯನ್ನು ಗಳಿಸಿದ್ದರೂ ಸಂಪೂರ್ಣ ಪರಿ 
ಕ್ರಿಯೆಗಳಿಗಿಂತ ಪಾರಮಾರ್ಥಿಕತೆ ಮೇಲ್ಮಟ್ಟದ್ದು ಎಂದು 

ಪೂರ್ಣತೆಗೆ ಅನ್ವಯಿಸುವ ಭಾಷೆಯನ್ನು ಬಳಸುತ್ತಾರೆ. 
ಭಾವಿಸುತ್ತಾರೆ, ಸಂಸ್ಕೃತಿಯ ದೃಷ್ಟಿಕೋನಎಪಿಸ್ಟೆಟಸ್‌ನ 

ಈ ತರಹದ ಭಾಷೆಯನ್ನು ಧರ್ಮ ಒದಗಿಸುತ್ತದೆ. 
ಮಾತುಗಳಲ್ಲಿ ಹೀಗೆ ವ್ಯಕ್ತವಾಗುತ್ತದೆ : “ಹದವಾಗದ 

ಧರ್ಮ ಒದಗಿಸುವ ಭಾಷೆಯನ್ನು ಅನೇಕರು ಕೇವಲ 
ಸ್ವಭಾವವೆಂದರೆ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳ 

ಪಾರಿಭಾಷಿಕ ಶಬ್ದ ಗಳನ್ನಾಗಿ ಮಾಡಿರುವುದರಿಂದ 
ಬಗ್ಗೆ ತಲೆಕೆಡಿಸಿಕೊಳ್ಳುವುದು . ವ್ಯಾಯಾಮ , ತಿನ್ನು 

ಧರ್ಮವೇ ಅವರ ಧಾರ್ಮಿಕ ಸಂಸ್ಥೆಗಳ ವಿಂತಿಗಳ ಬಗ್ಗೆ 
ವುದು, ಕುಡಿಯುವುದು, ನಡೆಯುವುದು , ಸವಾರಿಮಾಡು ಮಾಡಿರುವ ಟೀಕೆ ಅವರಿಗೆ ತಿಳಿಯುವುದಿಲ್ಲ. ಹೀಗೆ 
ವುದು . ಈ ವಿಷಯಗಳ ಬಗ್ಗೆ ರಂಪ ಎಬ್ಬಿಸುವುದು. ಅವರು ತಮ್ಮನ್ನು ತಾವೇ ಮೋಸಗೊಳಿಸಿಕೊಳ್ಳುತ್ತಾರೆ. 
ಆದರೆ ನಿಜವಾದ ಕಾಳಜಿ ಚೇತನ ಮತ್ತು ನೀತಿಬಲದ 

ಶಿಷ್ಟಗೊಳಿಸದ ಭಾಷೆಯಿಂದ ಸಂಸ್ಕೃತಿ ಮಾಡುವ 
ಬಗ್ಗೆ ಇರಬೇಕು. ಚೊಕ್ಕವಾಗಿ ಹದವಾದ ಸ್ವಭಾವ 

ವಿಮರ್ಶೆಯ ಮಾಲಕ ಮಾತ್ರವೇ ಅವರನ್ನು ಮುಟ್ಟಲು 
ವೆಂದರೆ ಸೌಂದರ್ಯ ಮತ್ತು ಬುದ್ದಿ ಶಕ್ತಿಗಳೆರಡೂ ಇರುವ 
ಪರಿಪೂರ್ಣತೆ, ಎರಡು ಅತ್ಯುತ್ತಮ ಗುಣಗಳನ್ನೂ 
ಸೇರಿಸುವ ಪರಿಪೂರ್ಣತೆ. ” ಇವೆರಡನ್ನು ಸ್ವಿಫ್ಟ್ ನಮ್ಮಲ್ಲಿರುವ ಪಶುತ್ವವನ್ನು ದಮನ ಮಾಡುವುದರಲ್ಲಿ 
ಮಾಧುರ್ಯ ಮತ್ತು ಬೆಳಕು ಎಂದು ಕರೆದಿದ್ದಾನೆ. ಸಂಸ್ಕೃತಿ ಮತ್ತು ಕಾವ್ಯಗಳ ನೇತಾರರು ಮತ್ತೆ ಮತ್ತೆ 

ವಿಫಲರಾಗಿದ್ದಾರೆ. ನಮಗೆ ತೀರಾ ಅವಶ್ಯವಾದ ನೈತಿಕತೆ 
ಮಾಧುರ್ಯ ಮತ್ತು ಬೆಳಕು ಎರಡನ್ನೂ ಉಳ್ಳ ಸಂಸ್ಕೃತಿ ಯಲ್ಲಿ ಅವರು ಸೋತುಹೋಗಿದ್ದಾರೆ. ಆದರೂ 
ಕಾವ್ಯ ಇದ್ದ ಹಾಗೆ. ನಮ್ಮ ರಕ್ಷಣೆಗಾಗಿ ಸ್ವಾತಂತ್ರ್ಯ , 

ಸೌಂದರ್ಯ, ಮಾಧುರ್ಯ ಮತ್ತು ಬೆಳಕು, ಪರಿಪೂರ್ಣ 
ಜನಸಂಖ್ಯೆ ಮತ್ತು ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ನಾವು ಮಾನವ ಸ್ವಭಾವಗಳ ಬಗ್ಗೆ ಅವರ ಆದರ್ಶ ಇಂದಿಗೂ 
ಧಾರ್ಮಿಕ ಸಂಸ್ಥೆಗಳ ಮೊರೆಹೋಗುತ್ತೇವೆ. ಹೆಚ್ಚು 

ಪರಿಪೂರ್ಣತೆಯ ನಿಜವಾದ ಆದರ್ಶವೇ ಆಗಿದೆ. 
ವಿಸ್ತಾರವಾದ, ಹೆಚ್ಚು ಜನರೊಡನೆ ಸಂಪರ್ಕ ಉಳ್ಳ 
ಧರ್ಮ ಮಾನವ ಸ್ವಭಾವದ ಅಭಿವ್ಯಕ್ತಿಯಾದ ಕಾವ್ಯ ಧಾರ್ಮಿಕ ಸಂಸ್ಥೆಗಳು ಹೇಳುವ ಪರಿಪೂರ್ಣತೆಯ ಮೇಲೆ 
ಕ್ಕಿಂತ ಹೆಚ್ಚು ಮುಖ್ಯವಾದದ್ದು. ಆದರೆ , ಎಷ್ಟೇ ವಿ ಅವಲಂಬಿತವಾಗುವುದೆಂದರೆ ಸ್ವಾತಂತ್ರ್ಯ , ಮಾಂಸಲ 
ಗಳಿದರೂ ಕಾವ್ಯಕ್ಕಿರುವ ಸೌಂದರ್ಯ ಮತ್ತು ಮಾನವ ಕ್ರಿಶ್ಚಿಯನ್ ಧರ್ಮ, ಜನಸಂಖ್ಯೆ , ಕಲ್ಲಿದ್ದಲು ಮತ್ತು 


ಸಾಧ್ಯ . 


ಸಾಕ್ಷಿ /27 
ಎ . ಆರ್ . ನಾಗಭೂಷಣ 
ಆಸ್ತಿಗಳ ಮೇಲೆ ಅವಲಂಬಿತವಾದಂತೆ. ಇದು ಕೇವಲ ಇದನ್ನು ಜಾಕೋಬಿನಿಸಂ ಎಂದು ಕರೆಯಬಹುದು. 
ಯಂತ್ರಗಳಲ್ಲಿ ಇಟ್ಟ ನಂಬಿಕೆಯಾಗಿ ಫಲಪ್ರದವಾಗುವು ಆರ್ಷೇಯತೆಯ ಬಗ್ಗೆ ಕ್ರೋಧ, ಅಮೂರ್ತ ಪದ್ಧತಿ 
ದಿಲ್ಲ. ಇದನ್ನು ಸಂಸ್ಕೃತಿ ಎದುರಿಸುತ್ತದೆ. 

ಗಳನ್ನು ವ್ಯಾಪಕವಾಗಿ ಅನ್ವಯಿಸುವುದು, ಭವಿಷ್ಯದ 

ವೈಚಾರಿಕ ಸಮಾಜದ ಬಗ್ಗೆ ಸಿದ್ದಾಂತಗಳನ್ನು ಸಿದ್ದಪಡಿಸಿ 
ಪರಿಪೂರ್ಣತೆಯನ್ನು ಏಕಚಿತ್ತದಿಂದ ಪ್ರೀತಿಸುವುದನ್ನೂ , 

ಕೊಳ್ಳುವುದು. ಇವೆಲ್ಲಾ ಜಾಕೋಬಿನಿಸಂನ ರೀತಿನೀತಿ 
ಚಿಂತನೆ ಮತ್ತು ದೈವಸಂಕಲ್ಪಗಳನ್ನು ಉಳಿಸಿಕೊಳ್ಳುವು 

ಗಳು. ಇದರ ಎರಡು ಮುಖ್ಯ ಲಕ್ಷಣಗಳಾದ ಉಗ್ರತೆ 
ದನ್ನೂ , ದುರಭಿಮಾನವನ್ನು ತ್ಯಜಿಸುವುದನ್ನೂ ಸಂಸ್ಕೃತಿ ಮತ್ತು ಅಮೂರ್ತತೆ ಸಂಸ್ಕೃತಿಗೆ ವಿರೋಧವಾದುವು. 
ಬಯಸುತ್ತದೆ. ಇದನ್ನು ಯಂತ್ರಗಳ ಬಗ್ಗೆ ಇರುವ 
ದೃಷ್ಟಿಕೋನದ ಮೂಲಕ ಪ್ರಕಟಿಸುತ್ತದೆ. ಆದರೆ 

ನಮ್ಮ ಗಮನವನ್ನು ಸಂಸ್ಕೃತಿ ಮಾನವ ವ್ಯವಹಾರ 
ದುರಭಿಮಾನಿಗಳು ಇದನ್ನು ವಿರೋಧಿಸುತ್ತಾರೆ. ಗಳ ಸಹಜ ಪ್ರವಾಹದೆಡೆಗೆ ಎಳೆಯುತ್ತದೆ; ಯಾವುದೇ 

ಒಬ್ಬ ವ್ಯಕ್ತಿಯಲ್ಲಿ ನಮ್ಮ ಎಲ್ಲಾ ನಂಬಿಕೆಗಳನ್ನು ಇಡ 
ಭವಿಷ್ಯದ ಯೋಗಕ್ಷೇಮದ ದೃಷ್ಟಿಯಿಂದ ಹಲವರು 

ದಂತೆ ಎಚ್ಚರಿಸುತ್ತದೆ. ವ್ಯಕ್ತಿಯ ಒಳ್ಳೆಯ ಮುಖ 
ಕೈಗಾರಿಕಾ ಪದ್ಧತಿ ಮತ್ತು ಆಸ್ತಿಗಳ ಅವಶ್ಯಕತೆಯನ್ನು 
ಒತ್ತಿ ಹೇಳುತ್ತಾರೆ, ಇದನ್ನು ಸಂಸ್ಕೃತಿ ಒಪ್ಪುವುದಾದರೂ 

ವನ್ನಷ್ಟೇ ಅಲ್ಲದೆ ಮಿತಿಗಳನ ತೋರಿಸುತ್ತದೆ. 
ಇದಕ್ಕೆ ಮಧ್ಯಮವರ್ಗದವರು ಬಲಿಯಾಗುತ್ತಾರೆ ಎನ್ನು 

- ಜಾಕೋಬಿನಿಸಂನ ನೇತಾರರು “ ವಿಮರ್ಶಕ ಅಥವಾ 
ತದೆ. ಇದೇ ರೀತಿ, ಭವಿಷ್ಯದಲ್ಲಿ ದುಡಿಯಲು ಸದೃಢ 

ಪ್ರಾಧ್ಯಾಪಕರನ್ನು ಬಿಟ್ಟು ಉಳಿದವರಿಗೆ ಸಂಸ್ಕೃತಿಯಿಂದ 
ರಾದವರನ್ನು ಬೆಳಸುವ ಆಟಗಳನ್ನು ಸಂಸ್ಕೃತಿ ವಿರೋಧಿಸು 

ಏನು ಪ್ರಯೋಜನ ? ” ಎಂದು ಕೇಳುತ್ತಾರೆ. ಖಂಡಿತ 
ವುದಿಲ್ಲವಾದರೂ ಇದಕ್ಕೆ ತರುಣರು ಬಲಿಯಾಗುತ್ತಾರೆ 

ಎಲ್ಲರಿಗೂ ಪ್ರಯೋಜನ ಇದೆ. ಏಕೆಂದರೆ, ಪರಿಪೂರ್ಣತೆ 
ಎನ್ನುತ್ತದೆ. 

ಇರುವುದು ಮಾಧುರ್ಯ ಹಾಗೂ ಬೆಳಕುಗಳಲ್ಲಿ ಎಂದೂ , 
ಆಕ್ಸ್ ಫರ್ಡ್ ಎಷ್ಟೇ ತಪ್ಪುಗಳನ್ನು ಮಾಡಿದ್ದರೂ 

ಅಸೂಯೆ ಹಾಗೂ ತಿಕ್ಕಾಟಗಳು ಇರುವೆಡೆ ಗೊಂದಲ 
ಒಂದು ಸತ್ಯವನ್ನು ನಮಗೆ ಕಲಿಸಿಕೊಟ್ಟಿದೆ: ಸೌಂದರ್ಯ 

ಹಾಗೂ ಮೌಡ್ಯತೆ ಇರುತ್ತದೆ ಎಂದೂ ಸಂಸ್ಕೃತಿ 
ಮತ್ತು ಮಾಧುರ್ಯಗಳು ಮಾನವ ಪರಿಪೂರ್ಣತೆಯ 

ತೋರಿಸಿಕೊಡುತ್ತದೆ. 
ಗುಣಗಳು ಎಂಬುದೇ ಈ ಸತ್ಯ . 

ಪರಿಪೂರ್ಣತೆಯ ಬೆನ್ನು ಹತ್ತುವುದೆಂದರೆ ಮಾಧುರ್ಯ 
ಮಧ್ಯಮವರ್ಗದ ಉದಾರವಾದವನ್ನು ಹಿಂದೆ ಹಾಕಿ ನವ 

ಮತ್ತು ಬೆಳಕುಗಳ ಬೆನ್ನು ಹತ್ತುವುದು, ಮಾಧುರ್ಯ 
ಪ್ರಜಾಪ್ರಭುತ್ವವಾದಿ ಶಕ್ತಿ ಈಚೆಗೆ ಹುಟ್ಟಿದೆ. ಆದರೆ 

ಕ್ಕಾಗಿ ಶ್ರಮಿಸುವವನುಕೊನೆಗೆ ಬೆಳಕಿಗೂ ಶ್ರಮಿಸುತ್ತಾನೆ, 
ಇದೂ ಸಹ ತಾನು ನಿನ್ನಿಸಿದ ರೈಲುಹಳಿಗಳ ಸಂಖ್ಯೆಯ 

ಬೆಳಕಿಗೆ ಶ್ರಮಿಸುವವನು ಕೊನೆಗೆ ಮಾಧುರ್ಯಕ್ಕೂ 
ಮೇಲೆ ಅಥವಾ ಗುಡಾರಗಳ ಗಾತ್ರದ ಮೇಲೆಮನುಷ್ಯ 

ಶ್ರಮಿಸುತ್ತಾನೆ. ಆದರೆ , ಮಾಧುರ್ಯ ಮತ್ತು ಬೆಳಕು 
ತನ್ನ ಯೋಗ್ಯತೆಯನ್ನು ಅಳೆದುಕೊಳ್ಳಬೇಕೆಂದು ಕಲಿಸು 

ಎರಡಕ್ಕೂ ಒಟ್ಟಾಗಿ ಶ್ರಮಿಸುವವನು ಚಿಂತನೆ ಮತ್ತು 
ತದೆಯೇ ಹೊರತು ಮಾಧುರ್ಯ ಮತ್ತು ಬೆಳಕುಗಳ 

ದೈವಸಂಕಲ್ಪಗಳನ್ನು ಉಳಿಸುವುದಕ್ಕಾಗಿ ಶ್ರಮಿಸುತ್ತಾನೆ. 
ಪ್ರಗತಿಯ ಮೇಲಲ್ಲ. ಆದರೆ ಸಂಸ್ಕೃತಿ ಬಯಸುವ ಪರಿ 

ಯಂತ್ರಕ್ಕಾಗಿ, ದ್ವೇಷಕ್ಕಾಗಿ ಶ್ರಮಿಸುವವನು ಕೇವಲ 
ಪೂರ್ಣತೆ ಪಾರಮಾರ್ಥಿಕ ಕ್ರಿಯೆಗಳ ವೃದ್ಧಿಯಲ್ಲಿ, 

ಗೊಂದಲಕ್ಕಾಗಿ ಶ್ರಮಿಸುತ್ತಾನೆ. ಸಂಸ್ಕೃತಿ ಯಂತ್ರ 
ಮಾಧುರ್ಯ- ಬೆಳಕುಗಳ ವೃದ್ಧಿಯಲ್ಲಿ, ಚೈತನ್ಯದ 

ದಿಂದಾಚೆ ನೋಡುತ್ತದೆ ; ಸಂಸ್ಕೃತಿ ದ್ವೇಷವನ್ನು 
ವೃದ್ಧಿಯಲ್ಲಿ, ಸಹಾನುಭೂತಿಯ ವೃದ್ದಿ ಯಲ್ಲಿ ಇದೆ. 

ದ್ವೇಷಿಸುತ್ತದೆ; ಸಂಸ್ಕೃತಿಗೆ ಮಾಧುರ್ಯ ಮತ್ತು 

ಬೆಳಕುಗಳ ಬಗ್ಗೆ ಅದಮ್ಯವಾದ ಒಲವಿದೆ, ಅದನ್ನು 
ನವ ಪ್ರಜಾಪ್ರಭುತ್ವವಾದಿ ಶಕ್ತಿಯನ್ನು ಕೆಲವರು ಉಳಿಸಿಕೊಳ್ಳುವ ಬಗ್ಗೆ ಇನ್ನೂ ಬಲವಾದ ಒಲವಿದೆ. 
ತಮ್ಮದೇ ಆದ ರೀತಿಯಲ್ಲಿ ಅನುಸರಿಸುತ್ತಿದ್ದಾರೆ. ಎಲ್ಲರೂ ಪರಿಪೂರ್ಣರಾಗುವ ತನಕ ಸಂಸ್ಕೃತಿಗೆ ಸಮಾ 


28 / ಸಾಕ್ಷಿ 


ಮಾಧುರ್ಯ ಮತ್ತು ಬೆಳಕು 


ತೊಡೆದುಹಾಕಲು, ಶ್ರೇಷ್ಠತೆಯನ್ನು ಎಲ್ಲೆಡೆ ಹರಡಲು, 
ಎಲ್ಲರೂ ಮಾಧುರ್ಯ ಹಾಗೂ ಬೆಳಕುಗಳ ವಾತಾವರಣ 
ದಲ್ಲಿ ಬದುಕುವಂತೆ ಮಾಡಲು, ಮುಕ್ತವಾಗಿ ಆಲೋಚಿಸು 
ವಂತೆ ಮಾಡಲು ಸಂಸ್ಕೃತಿ ಉದ್ದೇಶಿಸುತ್ತದೆ. 


ಧಾನವಿಲ್ಲ. ಅಪಕ್ವರಾದ ಜನರನ್ನು ಬಿಟ್ಟು ಕೇವಲ 
ಕೆಲವರು ಮಾತ್ರ ಮಾಧುರ್ಯ ಮತ್ತು ಬೆಳಕುಗಳನ್ನು 
ಗಳಿಸಿಕೊಂಡರೆ ಇದು ಅಪರಿಪೂರ್ಣ ವಿಸ್ತಾರವಾದ 
ಆಧಾರವಿದ್ದು ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು 
ಮಾಧುರ್ಯ ಮತ್ತು ಬೆಳಕು ಮುಟ್ಟಬೇಕು. ರಾಷ್ಟ್ರದಲ್ಲಿ 
ಚೈತನ್ಯ ಮತ್ತು ಚಿಂತನೆಗಳ ಕಾಂತಿ ಇದ್ದಾಗ, ಇಡೀ 
ಸಮಾಜದ ತುಂಬ ಚಿಂತನೆಗಳು ಹರಡಿದ್ದಾಗ, ಸೌಂದರ್ಯ 
ಹಾಗೂ ಬುದ್ಧಿ ಮತ್ತೆಗಳನ್ನು ಗ್ರಹಿಸಿದ ಜೀವಂತ . 
ಸಮಾಜವಿದ್ದಾಗ ಮಾನವಕುಲದಲ್ಲಿ ಸಂತೋಷದ 
ಗಳಿಗೆಗಳಿರುತ್ತವೆ, ಜನಜೀವನದಲ್ಲಿ ವಿಶೇಷ ಘಟನೆಗಳಿರು 
ಇವೆ, ಸಾಹಿತ್ಯ ಮತ್ತು ಕಲೆಗಳನ್ನೊಳಗೊಂಡಂತೆ ಎಲ್ಲ 
ಸೃಜನಶೀಲ ಶಕ್ತಿಗೆ ಸುಸಮಯವಿರುತ್ತದೆ. ಆದರೆ ಅದು 
ನಿಜವಾದ ಚಿಂತನೆ, ನಿಜವಾದ ಸೌಂದರ್ಯ , ನಿಜವಾದ 
ಮಾಧುರ್ಯ ಮತ್ತು ನಿಜವಾದ ಬೆಳಕಾಗಿರಬೇಕು, 
ಅನೇಕರು ತಮ್ಮದೇ ಆದ ರೀತಿಯಲ್ಲಿ ಜನಸಮುದಾಯದ 
ಬೌದ್ದಿಕ ಮಟ್ಟವನ್ನು ಎತ್ತರಿಸಲು ಪ್ರಯತ್ನಿಸುತ್ತಿದ್ದಾರೆ. 
ಜನಪ್ರಿಯ ಸಾಹಿತ್ಯ , ರಾಜಕೀಯ ಹಾಗೂ ಧಾರ್ಮಿಕ 
ಸಂಸ್ಥೆಗಳು ಇದಕ್ಕೆ ಉದಾಹರಣೆಗಳು. ಆದರೆ ಸಂಸ್ಕೃತಿ 
ಬೇರೆಯ ರೀತಿಯಲ್ಲಿ ಕೆಲಸಮಾಡುತ್ತದೆ. ಕೆಳಗಿನ 
ವರ್ಗದ ಮಟ್ಟಕ್ಕೆ ಇಳಿದು ಇದು ಕಲಿಸುವುದಿಲ್ಲ ; 
ಪೂರ್ವನಿಶ್ಚಿತ ತೀರ್ಪು ಹಾಗೂ ಶಬ್ದಗಳಿಂದ ಜನರನ್ನು 
ತನ್ನೆಡೆಗೆ ಸೆಳೆಯಲು ಪ್ರಯತ್ನಿಸುವುದಿಲ್ಲ. ವರ್ಗಗಳನ್ನು 


ಇನ್ನೊಂದು ಸಾಮಾಜಿಕ ವಿಚಾರ : ಸಂಸ್ಕೃತಿಯ 
ನೇತಾರರು ಸಮಾನತೆಯ ಪ್ರವರ್ತಕರು. ಇವರು ತಮ್ಮ 
ಕಾಲದಶ್ರೇಷ್ಠ ಮಟ್ಟದ ಜ್ಞಾನವನ್ನೂ ವಿಚಾರವನ್ನೂ 
ಹರಡುವುದರಲ್ಲಿ, ಉಳಿಸಿಕೊಳ್ಳುವುದರಲ್ಲಿ ಉತ್ಸಾಹ 
ವನ್ನು ಹೊಂದಿರುವವರು ; ಜ್ಞಾನದಲ್ಲಿರುವ ಒರಟು, 
ಅಸಂಸ್ಕೃತ, ಕಠಿಣ , ಅಮೂರ್ತ ವಿಷಯಗಳನ್ನು ತೆಗೆದು 
ಹಾಕಿ, ಮಾನವೀಯಗೊಳಿಸಿ, ಕಲಿತವರ ಗರಿಂಪಿ 
ನಿಂದಾಚೆಯ ಅದನ್ನು ಪರಿಣಾಮಕಾರಿಯನ್ನಾಗಿ 
ಮಾಡಿ, ಮಾಧುರ್ಯ ಹಾಗೂ ಬೆಳಕುಗಳ ನಿಜವಾದ 
ಮೂಲವಾಗುವಂತೆ ಶ್ರಮಿಸುವವರು, ಅಬೆಲಾರ್ಡ್, 
ಲೆಸ್ಸಿಂಗ್ , ಹರ್ಡರ್ ಮುಂತಾದವರು ಇಂತಹ ವ್ಯಕ್ತಿ 
ಗಳು. ಇವರು ಜ್ಞಾನವನ್ನು ಮಾನವೀಯಗೊಳಿಸಿ 
ದವರು ; ಜೀವನ ಮತ್ತು ಬುದ್ದಿ ಶಕ್ತಿಗಳ ಆಧಾರವನ್ನು 
ವಿಸ್ತಾರಗೊಳಿಸಿದವರು ; ಮಾಧುರ್ಯ ಹಾಗೂ ಬೆಳಕು 
ಗಳನ್ನು ಹರಡಲು ಮತ್ತು ಚಿಂತನೆ ಹಾಗೂ ದೈವಸಂಕಲ್ಪ 

ಸಲು ಶ್ರಮಿಸಿದವರು . 


ಸೃಜನಾತ್ಮಕ ಸಂಗೀತ 
ಟ, ನಿ, ಮುತ್ತಾಚಾರ 


ದಾಕ್ಷಿಣಾತ್ಯ ಸಂಗೀತಕ್ಕೆ ಕರ್ನಾಟಕವೇ ತೌರು ಮನೆ, ಕಲೆಗಳಿಗೂ ಸಂಗೀತ ಕಲೆಗೂ ಇರುವ ವಿಶಿಷ್ಟ ವ್ಯತ್ಯಾಸ 
ಆದರೂ ಶಾಸ್ತ್ರೀಯ ಸಂಗೀತ ಕನ್ನಡ ಭಾಷೆಯಲ್ಲಿ ವೆಂದರೆ ಅದರ ನಾದ ಸಂವೇದನೆ ( emotional aspect) . 
ಸೃಜನಾತ್ಮಕವಾಗಿ ಬೆಳೆದುಬರಲಿಲ್ಲವೆಂಬುದು ಒಂದು ಸಂಗೀತಕಲೆ ಅಲೌಕಿಕ ಭಾವಾತ್ಮಕ ಪ್ರಪಂಚದ್ದು . 
ಕೊರತೆ, ತೆಲುಗು ತಮಿಳು ಸಂಸ್ಕೃತಗಳಲ್ಲಿ ಹೇರಳವಾದ (abstractworld ) . 
ರಚನೆಗಳಿದ್ದು ಕರ್ನಾಟಕದಲ್ಲಿ ಅವು ವೇದಿಕೆಯ ಮೇಲೆ 
ನರ್ತಿಸುತ್ತಿರುವುದು ಎಲ್ಲರಿಗೂ ತಿಳಿದಿದೆ. ಕನ್ನಡ ನಾಡಿನ 

ಸಂಗೀತವನ್ನು ಆತ್ಮಭಾಷೆ ಎಂದೂ ವಿಶ್ವ ಭಾಷೆಯೆಂದೂ 

ಹೇಳುವುದರ ಅರ್ಥ ಸಂಗೀತಕ್ಕೆ ಮಾನವ ಕೃತ ಭಾಷೆಗಳ 
ಅನೇಕ ಸಾಂಸ್ಕೃತಿಕ ಕಾರಕ್ರಮಗಳಲ್ಲಿ ಹೊರಗಿನಿಂದ ಬಂದ 

ಮಾಧ್ಯಮವೇ ಬೇಡವೆಂಬುದು. ಆದರೆ ಸಂಗೀತಕ್ಕೆ 
ಶಾಸ್ತ್ರೀಯ ಸಂಗೀತ ವಿದ್ವಾಂಸರುಗಳೇ ಹೆಚ್ಚಾಗಿ 
ವಿಜೃಂಭಿಸುತ್ತಾರೆ. ಸ್ಥಳೀಯ ವಿದ್ವಾಂಸರಿಗೆ ಅವಕಾಶ 

ಭಾವನೆಯನ್ನು ಹಮ್ಮಿಸಲು ಒಂದು ಸುಂದರ ಮಾಧ್ಯಮ 
ಗಳರಿ ಕಡಿಮೆಯಾಗಿ ಅವರ ಸೃಜನಶೀಲ ಕಲಾಪ್ರವೃತ್ತಿ 

ಬೇಕೇ ಬೇಕು. ಅ . ಇ. ಉ - ಅಂ - ಈ ಕನಿಷ್ಠ ( minimum ) 

ಅಕ್ಷರಗಳಾದರೂ ಬೇಕು. ಸ್ವಲ್ಪ ಮುಂದುವರಿ 
ಮರುಭೂಮಿಯೊಳಗಣ ನದಿಯಂತೆ ನಂದಿ ಹೋಗು 
ತಿದೆ. ಜೀವನಕ್ಕಾಗಿ ಒಂದು ವೃತ್ತಿಯನ್ನು ಅವಲಂಬಿಸಿ 

ದರೆ ತನನಂ ತಾನಂ ದದರಿನಾ ಇತ್ಯಾದಿಗಳು ಆಲಾಪನೆಗೆ 
ಕೊಂಡು ಸಂಗೀತವನ್ನು ಉಪವೃತ್ತಿಯಾಗಿ ಮಾಡಿ 

ಅಗತ್ಯ . ಹೀಗೆಯೇ ಯೋಚಿಸುತ್ತಾ ಹೋದರೆ 
ಕೊಂಡು ಕಾಲತಳ್ಳುವುದೇ ಇಂದಿನ ವಿದ್ವಾಂಸರಶೋಚ 

ನಾದದಿಂಪಿನ ಸೊಗಸನ್ನು ಹೆಚ್ಚಿಸಲು ಸ್ವಲ್ಪಮಟ್ಟಿನ 
ನೀಯ ಸ್ಥಿತಿ. ಇಂಥ ದಾರುಣ ಪರಿಸ್ಥಿತಿಯಲ್ಲ 

ಸಾಹಿತ್ಯವೂ ಅನಿವಾದ್ಯವಾಗುತ್ತದೆ. ಈ ಮಾತು ಹಾಡು 
ಅಲ್ಲೊಬ್ಬ ಇಲ್ಲೊಬ್ಬ ವಿದ್ವಾಂಸರು ಕಲೆಗಾಗಿ ತಮ್ಮ 

ಗಾರಿಕೆಯ ದೃಷ್ಟಿಯಿಂದ ಸಮಂಜಸವಾಗಿ ತೋರು 
ಬಾಳನ್ನು ಮುಡಿಪಾಗಿಟ್ಟು ತಮ್ಮ ಸೃಜನಶೀಲತೆಯನ್ನು 

ತದೆ. ಆದರೆ ವೀಣೆ, ಪಿಟೀಲು, ಕೊಳಲು ಮುಂತಾದ 
ಬೆಳಸಿಕೊಂಡಿದ್ದರೂ ಅದು ಬೆಳಕಿಗೆ ಬರುವಂಥ ವಾತಾ 

ವಾದ್ಯಗಳಲ್ಲಿ ಯಾವ ಸಾಹಿತ್ಯಾಕ್ಷರವೂ ಕಾಣುವುದಿಲ್ಲ . 
ವರಣ ನಮ್ಮ ನಾಡಿನಲ್ಲಿಲ್ಲ. 

ಆಲಾಪನೆಯಲ್ಲಿ ಆ , ಇ , ಉ , ಅಂ ತನನಾ ಮುಂತಾದುವು 

ಯಾವುವೂ ಇಲ್ಲ. ಆದರೂ ವಾದನ ಕಿವಿಗೆ ಮನೆಹರ 
ಸೃಜನಾತ್ಮಕ ಸಂಗೀತವೆಂದರೇನೆಂಬ ಪ್ರಶ್ನೆಗೆ ವಿವರಣೆ ವಾಗಿಯೂ ಹೃದಯಕ್ಕೆ ಆಹ್ಲಾದಕರವಾಗಿಯೂ ಇರು 
ಅಗತ್ಯ . ಸೃಜಿಸುವುದೆಂದರೆ ಸೃಷ್ಟಿಸುವುದೆಂದರ್ಥ. ವುದಲ್ಲಾ ! ವಿಶ್ವದ ಯಾವ ಮನವನನ್ನೂ ಇದು 
ಕಲಾತ್ಮಕವಾದ ಸೃಷ್ಟಿ ಮಾಡುವವನು ಸೃಜನಶೀಲ, ತನ್ನತ್ತ ಸೆಳೆಯುವುದಲ್ಲಾ ! ಏನಿದರ ಮಹಿಮೆ ! ಈ 
ಸೃಜನಶೀಲತೆ ಚಿತ್ರ , ಸಂಗೀತ, ನೃತ್ಯ , ಶಿಲ್ಪ , ಸಾಹಿತ್ಯ ದೃಷ್ಟಿಯಿಂದಲೇ ಸಂಗೀತ ಆತ್ಮ ಭಾಷೆ ಹಾಗೂ ವಿಶ್ವ 
ಮುಂತಾದವುಗಳಲ್ಲಿ ಪ್ರಕಟಗೊಂಡು ತಣಿಸಬಲ್ಲಂದು. - ಭಾಷೆ. ಕಣ್ಣಿದ್ದರೆ ಶಿಲ್ಪ , ಚಿತ್ರ , ಸಾಹಿತ್ಯಕೃತಿ, ಅಭಿ 
ಸಂಗೀತದಲ್ಲಿ ಸೃಜನಶೀಲತೆ ನವನವೋನ್ಮಷಣಶಾಲಿನಿ ನಯ ಮುಂತಾದುವನ್ನು ನೋಡಿ ಸಂತೋಷ ಪಡ 
ಯಾದ ಪ್ರತಿಭೆಯಿಂದ ಹೊರಹೊಮ್ಮುತ್ತದೆ. ಇತರ ಬಹುದು, ಸಂಗೀತ ಕಣ್ಣಿಲ್ಲದವರಿಗೂ ಸಂತೋಷಕಾರಿ , 


30 / ಸಾಕ್ಷಿ 

ಸೃಜನಾತ್ಮಕ ಸಂಗೀತ 
ಕಣ್ಣಿಲ್ಲದವನೂ ಕಲಿಯಬಹುದಾದ ಕಲೆ. ಇಲ್ಲಿ ಕುರು ಸೆರೆ ಹಿಡಿದು ರಾಗಸಂಯೋಜನೆ ಮಾಡಿ ಗ್ರಂಥರೂಪ 
ಡರೂ ಸೃಜನಶೀಲ ಕಲಾವಿದರಾಗಲು ಸಾಧ್ಯ . 

ದಲ್ಲಿ ಪ್ರಕಟಿಸಿದಾಗ ಅದನ್ನು ಅಭ್ಯಾಸಮಾಡಿ ಹಾಡುವ 
ಸಂಗೀತದಲ್ಲಿ ಶ್ರುತಿ ಮತ್ತು ಗತಿಗಳಿಗೆ ಪ್ರಾಧಾನ್ಯ , 

ಕಲಾವಿದ ಆ ಸಂಗತಿಗಳ ಜೊತೆಗೆ ತನ್ನ ಸಂಗತಿಗಳನ್ನೂ 
(ಶ್ರುತಿರ್ಮಾತಾ ಲಯಃ ಪಿತಾ ' ಎಂದಿದೆ ಸಂಗೀತ ಶಾಸ್ತ್ರ , 

ಕಲ್ಪಿಸಿ ಹಾಡಿ ಶೋತೃಗಳನ್ನು ರಂಜಿಸಬಲ್ಲ. ಇದೆಲ್ಲಾ 
ಶ್ರುತಿಗೆ ಹೊಂದಿಸಿ ಹಾಡುವುದರಲ್ಲಿ ಪರಿಣತಿ ಇಲ್ಲದೆ " 

ರಾಗಸೃಷ್ಟಿಗೆ ಮಿತಿಯಿಲ್ಲವೆಂಬ ವಿಚಾರವನ್ನೇ ಸಾರುತ್ತದೆ. 

ಇಂಥ ಸಂದರ್ಭಗಳಲ್ಲಿ ಕಲಾವಿದ ತನ್ನ ಸೃಜನಶೀಲತೆ 
ಹಾಗೂ ಗತಿಗೆ ಹೊಂದಿಸಿ ತಾಳಹಾಕುವುದರಲ್ಲಿ ಪರಿಶ್ರಮ 

ಯನ್ನು ಪ್ರಕಟಿಸಬಲ್ಲ. ಆದ್ದರಿಂದ ರಾಗ ಸೃಜನ 
ವಿಲ್ಲದೆ ಸಂಗೀತ ರುಚಿಕರವಾಗುವುದಿಲ್ಲ. ಶ್ರುತಿಗತಿಗಳು | 
ಸಂಗೀತಕ್ಕೆ ತಾಯಿ ತಂದೆಗಳು ಎಂದು ಹೇಳಿರುವುದರಲ್ಲಿ | 

ಶೀಲರ ವ್ಯಕ್ತಿತ್ವದ ಮಟ್ಟಕ್ಕೆ ತಕ್ಕಂತೆ ಮಾಡಿಅಭಿವ್ಯಕ್ತ 

ವಾಗಬಲ್ಲದು. 
ದೊಡ್ಡ ಅರ್ಥವಿದೆ. ನಾದವು ರಂಜನೀಯವಾಗಿ ತಾಳ 
ಗತಿಯಲ್ಲಿ ಲಯಿಸಿದಾಗಲೇ ಸೃಜನಾತ್ಮಕ ಕಲೆಯ ರಾಗವು ಆಲಾಪನೆಯಲ್ಲಿ ತಾನಗಳಲ್ಲಿ ಸಾಹಿತ್ಯ ವಿನ್ಯಾಸ 
ಆವಿರ್ಭಾವವಾಗುತ್ತದೆ. ಮನಸ್ಸು ರಾಗಾನುಭವದ ದಲ್ಲಿ ಸ್ವರಕಲ್ಪನೆಯಲ್ಲಿ ವ್ಯಕ್ತಗೊಂಡು ಶೋತೃಚಿತ್ರ 
ಆಗರವಾದಾಗ ನಿರರ್ಗಳವಾದ ನಾದಪ್ರವಾಹ ಸೃಷ್ಟಿ ವನ್ನು ಸೂರೆಗೊಳ್ಳುತ್ತದೆ. ಆಲಾಪನೆಯಲ್ಲಿ ಅದು 
ಯಾಗುತ್ತದೆ. 

ಪ್ರವಾಹರೂಪಿ; ತಾನಗಳಲ್ಲಿ ಸ್ವಲ್ಪ ಮಟ್ಟಿನ ಲಯರೂಪಿ; 

ಸಾಹಿತ್ಯ ವಿನ್ಯಾಸದಲ್ಲಿ ಅದು ಮನಧರ್ಮರೂಪಿ. 
ರಾಗಸೃಷ್ಟಿ 

ಸ್ವರವಿನ್ಯಾಸದಲ್ಲಿ ಸ್ವರೂಪಿಯಾಗಿ ಅದು ಹಲವಾರು 
ಪಾಶ್ಚಾತ್ಯ ಸಂಗೀತದಲ್ಲಿ ರಾಗವೆಂಬುದೇ ಇಲ್ಲ. ಭಾರ ಅವತಾರಗಳನ್ನೆತ್ತುತ್ತದೆ. ಈ ಎಲ್ಲ ವೈವಿಧ್ಯದಲ್ಲ 
ತೀಯ ಸಂಗೀತಕ್ಕೆ ರಾಗವೇ ಕಳಶ , ಭಾರತದಲ್ಲಿ ಮಾತ್ರ ರಾಗದ ಪ್ರಧಾನ ಭಾವರಸದ ಏಕತೆಯನ್ನು ಉಳಿಸಿ 
ರಾಗದ ಉಗಮ , ನಾದ ಸಂಸ್ಕಾರ ನಾದಾಭ್ಯಾಸದಿಂದ ಕೊಂಡು ಬರುವುದೇ ಸೃಜನಶೀಲಕಲಾವಿದನ ವೈಖರಿ . 
ಲಭ್ಯ , ಸಂಗೀತಾರಾಧನೆಯ ಫಲವೇ ರಾಗ, ಕೇಳುವವರ ಸೃಜನ ಶೀಲತೆಯ ಗುಟ್ಟು ಅಡಗಿರುವುದು ಇಲ್ಲಿಯೇ . . 
ಮನಸ್ಸಿಗೆ ನೇರವಾಗಿ ಆನಂದವನ್ನುಂಟುಮಾಡುವ ಧ್ವನಿ 
ವಿಶೇಷವೇ ರಾಗ, ಸ್ವರವರ್ಣಗಳ ಸೇರುವಿಕೆಯಿಂದ ಸೃಜನಶೀಲ ವ್ಯಕ್ತಿತ್ವವುಳ್ಳ ಗಾಯಕ ಗಾಯಕಿಯರು 
ಇಂಥ ರಂಜಕ ರಾಗ ಉತ್ಪತ್ತಿಯಾಗುತ್ತದೆಂದು ಸಂಗೀತ ಮಾತ್ರ ಸಂಗೀತಕಲೆಯ ಸ್ವರೂಪವನ್ನು ಅರ್ಥೈಸಿ 
ಶಾಸ್ತ್ರ ಸಾರುತ್ತದೆ. ಮನಸ್ಸಿನ ಭಾವಗಳು ತೀವ್ರತರ | ಕೊಂಡು ತಮ್ಮ ಕಂಠಶ್ರೀಯಲ್ಲಿ ಅದನ್ನು ಹೊಮ್ಮಿಸಿ 
ವಾಗಿ ಹೊರಹೊಮು ವುದೇ ರಾಗ, ಅದೊಂದು ರಸಾನು ಸಂಗೀತ ಕಾಠ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ 
ಭವದರ್ಶಕ ಸಂಗೀತ ಚಿತ್ರಣ. ನೂರು ಜನ ಕಲಾವಿದರು 

ಬಲ್ಲರು. ಉಳಿದವರು ಕಲಿತಷ್ಟನ್ನೇ ಗಿಳಿ ಪಾಠದಂತೆ 
ಹಾಡುವ ಒಂದೇ ಕಲ್ಯಾಣಿ ರಾಗ ಮೂರು ವಿಭಿನ್ನ ರೀತಿ " ಮಾಡಿ ಭವಿಷ್ಯವನ್ನು ಕಳೆದುಕೊಳ್ಳುವರು. 
ಯಲ್ಲಿದ್ದು ಒಬ್ಬರು ಹಾಡಿದಂತೆ ಇನ್ನೊಬ್ಬರದಿರುವು 

ವಾದ್ಯಗಳನ್ನು ನುಡಿಸುವ ಕಲಾವಿದರು ಹೆಚ್ಚಿನ ಮಟ್ಟದ 
ದಿಲ್ಲ. ಕಾರಣ ಕಲ್ಯಾಣಿ ರಾಗ ಅನಂತಭಾವಗಳ ಸಾಗರ. 

ಸೃಜನಶೀಲರೆಂದರೆ ಗಾಯಕ ಗಾಯಕಿಯರು ಅಸೂಯೆ 
ಸಾಗರವೊಂದೇ ಆದರೂ ಅದರ ಅಲೆಗಳು ಅಸಂಖ್ಯ 

ಪಡಬಾರದು. ಅನೇಕ ಗಾಯಕರು ವಾದ್ಯವಾದನ 
ವಲ್ಲವೆ ? ಅಂತೆಯೇ ರಾಗಕ್ಕೆ ಕೊನೆಮೊದಲಿಲ್ಲ . - 

ಪಟಂಗಳೂ ಆಗಿ ಸಂಗೀತ ಕಲೆಯ ಉತ್ತುಂಗ ಶಿಖರ 
ಸಾಹಿತ್ಯ ಮತ್ತು ತಾಳದಲ್ಲಿ ಅದ್ದಿ ಬಂದ ರಾಗ ಗೀತೆ ವನ್ನೇರಿರುತ್ತಾರೆ. ಕಂಠಶ್ರೀ ಇಲ್ಲದ ಕೆಲವರು ಮಾತ್ರ 
ಯಾಗುತ್ತದೆ ಅಥವಾ ಹಾಡಾಗುತ್ತದೆ. ಹಾಡು ರಾಗ ವಾದನದ ವರಿಲಕ ತಮ್ಮನ್ನು ತಾವು ಸೃಜಿಸಿಕೊಳ್ಳು 
ತಾಳಗಳ ಮಿತಿಯಲ್ಲಿದ್ದರೂ ಕಲಾವಿದನ ಕಂಠದಲ್ಲಿ ಅದು ತಾರೆ. ವಾದನ ಹಾಡಿಕೆಗಿಂತ ಕಷ್ಟಸಾಧ್ಯ ವಿಷಯ 
ಮತ್ತೆ ಅನಂತಭಾವಗಳಲ್ಲಿ ಹೊಮ್ಮಬಹುದು. ಒಬ್ಬ ವೆಂದರೆ ಎಲ್ಲರೂ ಒಪ್ಪುವ ಮಾತು. ಮಾನವ ಕಂಠ 
ವಾಗ್ಗೇಯಕಾರ ತನ್ನ ಕೃತಿಯಲ್ಲಿ ಇಂತಿಷ್ಟು ಭಾವಗಳನ್ನು ದಲ್ಲಿ ಹೊರಸೂಸುವಂತೆಯೇ ವಾದ್ಯಗಳಲ್ಲಿ ಹೊಮ್ಮಿ 


ಸಾಕ್ಷಿ /31 
ಟಿ ವಿ, ಮುತ್ತಾ ಚಾರ 
ಸುವ ವಾದನಕಾರ ನಿಜಕ್ಕೂ ಒಳ್ಳೆಯ ಸೃಜನಶೀಲ, ಶಾಸ್ತ್ರಿಗಳ ಕೃತಿಗಳು ಜನಾದರಣೀಯವಾಗಿ ಪ್ರಚಾರಕ್ಕೆ 
ಆತನ ಬೆರಳುಗಳ ಮೋಡಿ ಅದ್ಭುತ. ಪಕ್ಕವಾದ್ಯ ಬರುತ್ತಿದ್ದುವು. ತಮಿಳುನಾಡಿನ ವಿದ್ವಾಂಸರು ತೆಲುಗು 
ನುಡಿಸುವಾಗ ಅವನು ಪರಕಾಯ ಪ್ರವೇಶಮಾಡಿ ಬರುವ ವಿದ್ವಾಂಸರು ತೆಲುಗು ಕೃತಿಗಳನ್ನು ಹಾಡಿ ರಾಜವರಾದೆ 
ವಂಥ ಪವಾಡ ಪುರುಷ , ಹಾಡುವವರ ವಂ ಯನ್ನು ಪಡೆಯುತ್ತಿದ್ದರು. ತೆಲುಗಿನ ವರ್ಣಗಳರಿ, 
ಧರ್ಮಕ್ಕೆ ಸರಿಯಾಗಿ ಸ್ಪಂದಿಸುವಂಥ ರಸಹೃದಯ ಪದಜಾವಳಿಗಳು ದೇವದಾಸಿಯರ ನರ್ತನಗಳ ಮೂಲಕ , 
ಅವನದು. ಅವನ ಸೃಜನಶೀಲತೆಗೆ ಇದಕ್ಕಿಂತ ವಿದ್ವಾಂಸರ ಮಾಲಕ ಪ್ರಚಾರವಾಗಿ ಸಂಗೀತವೆಂದರೆ 
ಶ್ರೀಮಂತ ಉದಾಹರಣೆ ದುರ್ಲಭ . 

ತೆಲುಗಿನ ಕೃತಿಗಳೇ ಸೈ ಎನ್ನು ವಂತಾಯಿತು. ಅಂದಿನ 

ವಿದ್ವಾಂಸರು ಕನ್ನಡ ನುಡಿ ಕನ್ನಡ ಸಾಹಿತ್ಯಗಳ ಬಗ್ಗೆ 
ಇದಿಷ್ಟೂ ಸಂಗೀತಕಲಾವಿದರ ವಾದನಕಾರರ ಮಾತಾ 

ಆಸಕ್ತಿ ಹೊಂದಿರಲಿಲ್ಲ. ಸಾಹಿತ್ಯಾಭ್ಯಾಸವಿಲ್ಲದೆ 
ಯಿತು. ಇನ್ನು ನಮ್ಮ ನಾಡಿನ ವಾಗ್ಗೇಯಕಾರರ 

ಸಂಗೀತ ರಚನೆ ಸಾಧ್ಯವಾಗುತ್ತಿರಲಿಲ್ಲ . ಒಂದು ವೇಳೆ 
ವಿಚಾರವಾಗಿ ನಾಲ್ಕು ಮಾತುಗಳು . 

ಕನ್ನಡದಲ್ಲಿ ಬರೆದರೂ ಆ ರಚನೆಗಳ ಬಗ್ಗೆ ತಾತ್ಸಾರ. 
ಮೈಸೂರು ವಾಗ್ಗೇಯಕಾರರು 

ಆ ರಚನೆಗಳು ಮಹಾರಾಜರ ಕಿವಿಗೆ ಬೀಳಬೇಕೆಂದರೆ 
ವಾಕ್ ಮತ್ತು ಗೇಯ ಇವೆರಡು ಸೇರಿದ್ದು ವಾಗ್ಗೇಯಂ. 

ಮಧ್ಯದವರ ಅವಾಂತರ , 
ಮಾತು ಧಾತರಿ ಇವೆರಡನ್ನು ಸೇರಿಸಿ ಹಾಡು ಕಟ್ಟುವವ 
ವಾಗ್ಗೇಯಕಾರ. ತ್ಯಾಗರಾಜರು, ಮುದ್ದು ಸ್ವಾಮಿ ಆಸ್ಥಾನ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರು 
ದೀಕಿತರು , ಶ್ಯಾಮಾಶಾಸ್ತ್ರಿಗಳು ಸಂಗೀತ ಲೋಕದ ಹಲವಾರು ಕೃತಿಗಳನ್ನು ಬರೆದರಾದರೂ ಅವೆಲ್ಲಾ 
ಸುಪ್ರಸಿದ ವಾಗ್ಗೇಯಕಾರರು, ಕರ್ನಾಟಕ ಸಂಗೀತದ ಅಂದಿನ ಕಾಲದ ಸಂಸ್ಕೃತಾಭಿಮಾನದ ಕಾರಣದಿಂದಾಗಿ 
ಶ್ರೀಮಂತಿಕೆ ವೈಭವದ ಶಿಖರವೇರಿದ್ದು ಇವರಿಂದಲೇ , ಸಂಸ್ಕೃತಭೂಯಿಷ್ಠವಾದ ಶಬ್ದಗಳಿಂದ ಕೂಡಿದ್ದು 
ಇಂದಿಗೂ ಇವರ ಕ ತಿಗಳನ್ನು ಹಾಡದೆ ಕಛೇರಿಶೋಭಿ : ಕನ್ನಡ ಮಾತುಗಳು ಅಲ್ಲಿ ಗೌಣವಾಗಿಯೇ ಉಳಿದವು. 
ಸಂವುದಿಲ್ಲವೇನೋ ಎನ್ನುವಷ್ಟು ಜನಪ್ರಿಯ ಇವರ 

ಅಲ್ಲದೆ ಈ ಭಾಗವತರು ಹರಿಕಥೆಗಳನ್ನೂ ಮಾಡುತ್ತಿದ್ದು 
ಕೃತಿಗಳು . 

ದರಿಂದ ಅನಿವಾರವಾಗಿ ತಮ್ಮ ಹಾಡುಗಳಲ್ಲಿ 

ಒಂದೊಂದು ಕನ್ನಡ ಮಾತನ್ನು ಬಳಸುತ್ತಿದ್ದರೆಂದು 
ಕನ್ನಡದಲ್ಲಿ ಅದೇಕೋ ವಾಗ್ಗೇಯಕಾರರ ಸಂಖ್ಯೆ 

ಕೀರ್ತಿಶೇಷ ಕೀರ್ತನ ಸುಧಾಂಶು ಸಂಬಂಧ ಭಾಗವತರು 
ಅಷ್ಟಾಗಿ ಬೆಳೆಯಲಿಲ್ಲ. ಮೈಸೂರು ಮಹಾರಾಜರು 

ಹೇಳುತ್ತಿದ್ದರು. ಆ ಕಾಲದ ಆಸ್ಥಾನ ವಿದ್ವಾಂಸರಿಗೆ 
ಕನ್ನಡಕೃತಿಗಳನ್ನು ಶಾಸ್ತ್ರೀಯ ಪದ್ಧತಿಯಲ್ಲಿ ರಚಿಸು 

ಮುಖ್ಯವಾಗಿ ರಾಜರನ್ನು ತಲೆತಗಿಸುವುದೇ ಗುರಿ 
ವಂತೆ ವಿದ್ವಾಂಸರನ್ನು ಪ್ರೇರೇಪಿಸಿದರೆಂದೂ ವಿದ್ವಾಂಸ 

ಯಾಗಿದ್ದ ಕಾರಣ ಕನ್ನಡಶೋತೃಗಳನ್ನು ತಣಿಸುವ 
ರಾರೂ ಪ್ರಯತ್ನ ಮಾಡಲಿಲ್ಲವೆಂದೂ ಕೆಲವು ವೃದ್ದ 

ಕಾರ್ ಗೌಣವಾಗಿತ್ತು . ಉದಾಹರಣೆಗೆ ಕೀರ್ತಿಶೇಷ 
ವಿದ್ವಾಂಸರು ಹೇಳುತ್ತಿದ್ದುದುಂಟು. ತ್ಯಾಗರಾಜರ 
ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದೂ 

ರಾದ ವಾಸುದೇವಾಚಾರರು. 

ಆಯಿತು. 
ಆದರೆ ಅವು ಅದೇಕೋ ಜನಪ್ರಿಯವಾಗಲಿಲ್ಲ . ಅದೇಕೋ 
ಎನ್ನುವುದೇನು ? ಸ್ವಾಭಾವಿಕವಾಗಿ ಅರಳಿದ ಗುಲಾಬಿ 

ವಾಸುದೇವಾಚಾರರು ಶ್ರೀ ಕೃಷ್ಣರಾಜ ಒಡೆಯರ ಕಾಲ 
ಹೂವಿಗಿರುವ ಸುವಾಸನೆ ಕಾಗದದ ಹೂವಿಗಿರುವುದೆ ? 

ದಲ್ಲಿ ಆಸ್ಥಾನ ಸಂಗೀತ ವಿದ್ವಾಂಸರಾಗಿಯೂ ವಾಗ್ಗೆಯ 
ವಿದ್ವಾಂಸರು ಕನ್ನಡದಲ್ಲಿ ಅದೇಕೆ ಕೃತಿ ರಚನೆಮಾಡ 

ಕಾರರಾಗಿಯೂ ಪ್ರಸಿದ್ದಿ ಪಡೆಯುತ್ತ ಬಂದರು . ಇವರು 
ಲಿಲ್ಲ ? ಇದೆಂದುಸೋಜಿಗದ ವಿಚಾರ. 

ಕನ್ನಡಿಗರಾಗಿದ್ದರೂ ಕನ್ನಡದಲ್ಲಿ ಕೃತಿರಚನೆ ಮಾಡದೆ 

ತೆಲುಗಿನಲ್ಲಿಯೇ ಬರೆದರು. ಇವರಿಗೆ ಕನ್ನಡದ ಮೇಲೆ 
ನಾವು ಯೋಚಿಸಿ ಹೇಳಬಹುದಾದರೆ ನಮ್ಮ ಮಹಾ ಮಮತೆ ಇರಲಿಲ್ಲವೆನ್ನೋಣವೆ ಅಥವಾ ಕನ್ನಡದಲ್ಲಿ ಬರೆ. 
ರಾಜರ ಕಾಲದಲ್ಲಿ ತ್ಯಾಗಯ್ಯನವರ ದೀಕ್ಷಿತರ ಶ್ಯಾಮಾ ದರೆ ಇತರ ವಿದ್ವಾಂಸರು ಮಗು ಮುರಿಯುವರೆಂಬ 


32 / ಸಾಕ್ಷಿ 


ಸೃಜನಾತ್ಮಕ ಸಂಗೀತ 
ಮಾಡದೆಯೇ ಅನುಭವದಿಂದ ಕೆಲವು ಮಾತುಗಳನ್ನು 
ಜೋಡಿಸಿ ಬರೆಯುತ್ತಾರೆ. ಇಂತಹ ರಚನೆಗಳಲ್ಲಿ ಅವರು 
ತಮ್ಮ ಸಂಗೀತಾಭಿರುಚಿಯ ಮಟ್ಟವನ್ನು ತೋರಿಸಿರು 
ತಾರೆಯೇ ವಿನಾ ಅವರ ಸಾಹಿತ್ಯದಲ್ಲಿ ಸೃಜನಶೀಲತೆ 
ಕಂಡುಬರುವುದಿಲ್ಲ. 


ಭಾವನೆಯ ಅಥವಾ ಕನ್ನಡ ಸಂಗೀತ ಪ್ರವಾಹ ಹರಿ 
ಯುವುದಕ್ಕೆ ಒಳ್ಳೆಯ ಮಾಧ್ಯಮವಲ್ಲವೆಂಬ ತಾತ್ಸಾರವೆ ? 
ಏನೆಂದು ಹೇಳೋಣ? ಉನ್ನತ ಸ್ಥಾನಮಾನಗಳನ್ನು 
ಹೊಂದಿದ್ದ ಶ್ರೀ ಆಚಾರರು ಕನ್ನಡದಲ್ಲಿ ಬರೆದಿದ್ದರೆ 
ಕನ್ನಡಿಗರ ಹೃದಯದಲ್ಲಿ ಅವರು ಶಾಶ್ವತ ಸ್ಥಾನವನ್ನು 
ಗಳಿಸುತ್ತಿದ್ದರು. ಹೀಗೆಯೇ ಮೈಸೂರು ಸದಾಶಿವ 
ರಾಯರೂ ಸಂಸ್ಕೃತ ಮತ್ತು ತೆಲುಗಿನಲ್ಲಿಯೇ ತಮ್ಮ 
ಪ್ರೌಢಿಮೆಯನ್ನು ತೋರಿಸಿ ಕನ್ನಡದ ಕಂಪನ್ನು ಆಘ್ರಾಣಿ | 
ಸದೆ ಹೋದಂದು ಕನ್ನಡಿಗರ ದುರ್ದೈವ. 
ಭಾರತ ನಾಡು ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ಭಾಷಾ 
ವಾರು ರಾಜ್ಯಗಳು ಅಸ್ತಿತ್ವಕ್ಕೆ ಬಂದು ಆಯಾಯಾ 
ರಾಜ್ಯಗಳು ತಮ್ಮ ತಮ್ಮ ಭಾಷಾಭಿವೃದ್ಧಿಗಾಗಿ ಅನೇಕ 
ಕಾಠ್ಯಕ್ರಮಗಳನ್ನು ಹಾಕಿಕೊಳ್ಳಲು ಮೊದಲುಮಾಡಿ 
ದವು, ಕವಿಗಳ , ನಾಟಕಕಾರರೂ , ಚಲನಚಿತ್ರೋದ್ಯಮಿ 
ಗಳೂ , ನಟನಟಿಯರೂ ಭಾಷೆಯನ್ನು ಬೆಳಸುವಲ್ಲಿ 
ಪ್ರೋತ್ಸಾಹ ಪಡೆಯುತ್ತ ಬಂದರು . ತಮಿಳುನಾಡಿನಲ್ಲಿ 
ಎಂದಿಗಿಂತ ಹೆಚ್ಚು ಭಾಷಾಭಿಮಾನವನ್ನು ಬೆಳಸಿಕೊಂಡು 
ಜನ ತಮ್ಮ ಭಾಷೆಯ ಬಗ್ಗೆ ತುಂಬು ಶ್ರದ್ಧೆಯುಳ್ಳವರಾಗಿ 
ದ್ದಾರೆ. ಬಹುತೇಕ ಸಂಗೀತ ಕಛೇರಿಗಳಲ್ಲಿ ತಮಿಳು ' 
ಕೃತಿಗಳನ್ನೇ ಹಾಡುತ್ತಾರೆ. ದುರ್ದೈವ, ಕನ್ನಡಿಗರಿಗೆ 
ಆ ಮಟ್ಟದ ಭಾಷಾಭಿಮಾನವಿಲ್ಲವೇ ಇಲ್ಲ . ಸಂಗೀತ 
ಕೇಳಬೇಕೆಂದರೆ ತಮಿಳುನಾಡಿನಿಂದಲೇ ವಿದ್ವಾಂಸರು ಬರ 
ಬೇಕು. ಸ್ಥಳೀಯ ಕನ್ನಡಿಗ ವಿದ್ವಾಂಸರಿಗೆ ಆ ಮಟ್ಟದ 
ಸಂಭಾವನೆ ಇಲ್ಲವೆ ಇಲ್ಲ. ಕನ್ನಡ ಕೃತಿಗಳನ್ನು ಬರೆದರೆ 
ಅವನ್ನು ಹಾಡುವವರೂ ಇಲ್ಲ, ಹಾಡಿದರೆಕೇಳುವವರೂ 
ಇಲ್ಲ. ಇಂದಿನ ಕನ್ನಡ ವಾಗ್ಗೇಯಕಾರ ಇಂಥವರ ಮಧ್ಯ 
ದಲ್ಲಿ ಹೇಗೆ ಹುಟ್ಟಿ ಬರುವನು ? ಹೇಗೆ ಕನ್ನಡ ಸೇವೆ 
ಮಾಡಬಲ್ಲನು ? 


ವಾಗ್ಗೇಯಕಾರನಿಗಿರಬೇಕಾದ ಲಕ್ಷಣಗಳನ್ನು ಶಾಸ್ತ್ರ 
ಕಾರರು ವಿವರಿಸಿದ್ದಾರೆ. ವಾಗ್ಗೇಯಕಾರನಿಗೆ ಧಾತು 
ಮಾತುಗಳೆರಡನ್ನೂ ನಿರ್ಮಿಸುವ ಪ್ರತಿಭೆ ಇರಬೇಕು. 
ರಚನೆಗಳಲ್ಲಿ ಔಚಿತ್ಯ ಪ್ರಜ್ಞೆ , ಸಮಾನ ಪ್ರಾಧಾನ್ಯವನ್ನು 
ನೀಡುವವನು ಉತ್ತಮ ವಾಗ್ಗೇಯಕಾರ , ಅಧಿಕಧಾತು 
ಮಂದಮಾತುಗಳನ್ನು ರಚಿಸುವವನು ಮಧ್ಯಮ 
ವಾಗ್ಗೇಯಕಾರ, ರಮ್ಯವಾದ ಮಾತು ಮಂದವಾದ 
ಧಾತುಗಳನ್ನು ಉಪಯೋಗಿಸುವವನು ಅಧಮ . ಏಕ 
ಕಾಲದಲ್ಲಿ ಪ್ರತಿಭಾಯುಕ್ತವಾಗಿ ಧಾತುಮಾತುಗಳೆರಡೂ 
ಸ್ಟುರಿಸಿ ರಚಿಸಿದಾಗ ಅಂತಹ ರಚನೆ ಅತ್ಯುತ್ತಮವಾಗಿರು 
ತದೆ. ಮೊದಲು ಸಾಹಿತ್ಯ ನಿರ್ಮಾಣಮಾಡಿ ತದನಂತರ 
ಧಾತುವನ್ನು ನಿರ್ಮಿಸುವುದನ್ನು ಶಾಸ್ತ್ರ ಮಧ್ಯಮವೆಂದು 
ಪರಿಗಣಿಸುತ್ತದೆ. ಬೇರೆಯವರ ಧಾತುವನ್ನು ತೆಗೆದು 
ಕೊಂಡು ತನ್ನ ಮಾತುವನ್ನು ಅಳವಡಿಸುವವನು ಅಧಮ 
ವಾಗ್ಗೇಯಕಾರ, ವಾಗ್ಗೇಯಕಾರನಿಗೆ ವ್ಯಾಕರಣ, ಛಂದ 
ಶ್ಯಾಸ್ತ್ರ ತಿಳಿದಿರಬೇಕು, ಶಾಸ್ತ್ರ ಪರಿಣತಿ ಬೇಕು, ವಿವಿಧ 
ಭಾಷಾಭಿಜ್ಞತೆ ಇರಬೇಕು, ಶಬ್ದ ದಾರಿದ್ರವಿರಬಾರದು. 
ಗಮಕಗಳ ಪ್ರಯೋಗದಲ್ಲಿ ಕೌಶಲ್ಯವಿರಬೇಕು. ಕೃತಿ 
ಚೌರ ಮಾಡಬಾರದು. ವಾಲ್ಪಟುತ್ವವಿರಬೇಕು. “ ಸಾದ್ರ್ರ 
ತ್ವಮುಚಿತಜ್ಞತಾ”, ಆದ್ರ್ರತೆ , ಉಚಿತಜ್ಞತೆ ವಾಗ್ಗೆಯ 
ಕಾರನಿಗೆ ಆವಶ್ಯಕ - ಹೀಗೆ ಸಂಗೀತಶಾಸ್ತ್ರ ವಾಗ್ಗೆಯ 
ಕಾರನಿಗಿರಬೇಕಾದ ಲಕ್ಷಣಗಳನ್ನು ಉಲ್ಲೇಖಿಸಿದೆ. 
ಆದ್ದರಿಂದ ಉತ್ತಮ ವಾಗ್ಗೇಯಕಾರನ ಆವಿರ್ಭಾವ 
ಜನಾಂಗದ ಪುಣೋದಯವೂ ಹೌದು. 


ಇಂದಿನ ವಾಗ್ಗೇಯಕಾರರ ಕರ್ತವ್ಯ ಮತ್ತು ಸಮಸ್ಯೆ 
ಈಚೆಗೆ ಅಲ್ಲಲ್ಲಿ ವಾಗ್ಗೇಯಕಾರರು ಕೆಲವಾರು ಪ್ರಯೋಗ 
ಗಳನ್ನು ನಡೆಸಿ ಕೃತಿ ರಚನೆ ಮಾಡಿದ್ದಾರೆ. ಕೆಲವರಲ್ಲಿ 
ಇನ್ನೂ ತೆಲುಗಿನ ವ್ಯಾಮೋಹಹೋಗಿಲ್ಲ. ಕೆಲವರು 
ಕನ್ನಡದಲ್ಲಿ ಶ್ರೀ ರಾ ಫ ವೇ ೦ ದ್ರ ಸ್ವಾಮಿಗಳನ್ನು 
ಕುರಿತೋ ದೇವತಾಸ್ತುತಿರೂಪವಾಗಿಯೋ ಬರೆದು 
ತೃಪ್ತಿಪಡುತ್ತಾರೆ. ಕೆಲವರಂತೂ ಸಾಹಿತ್ಯಾಭ್ಯಾಸ 


ಕನ್ನಡದಲ್ಲಿ ಸಂಪ್ರದಾಯ ಸಂಗೀತ ಸೃಷ್ಟಿಯಾಗ 
ಬೇಕಾದ್ದು ಅತ್ಯಾವಶ್ಯಕ. ತೆಲುಗು ತಮಿಳುಗಳ ದಾಳಿ 
ಯಡಗಲೇ ಬೇಕು. ಆತ್ಮಪ್ರತ್ಯಯ ಉತ್ಸಾಹ ಶ್ರದ್ದೆ 
ಗಳಿಂದ ಕಾರತತ್ಪರರಾಗಿ ಕೆಲಸ ಮಾಡುವ ವಾಗ್ಗೆಯ 
ಕಾರರಿಗೆ ಜನತೆ ಹಾಗೂ ಸರ್ಕಾರ ತನ್ನ ಉದಾರ ಹಸ್ತ 


ಸಾಕ್ಷಿ / 33 . 


ಟ. ವಿ. ಮುತ್ತಾಚಾರ 


ವನ್ನು ಚಾಚುವುದಾದರೆ ಕನ್ನಡಕೃತಿಗಳ ಗಾಯನವನ್ನು 
ಕೇಳಿ ಆನಂದಿಸುವ ದಿನಗಳು ದೂರವಿಲ್ಲ . 


ಆದರೆ ಇಂದಿನ ವಾಗ್ಗೇಯಕಾರ ಚರ್ವಿತ ಚರ್ವಣದ 
ಮಾರ್ಗದಲ್ಲಿಯೇ ಸಾಗುವುದರಿಂದ ಸಫಲನಾಗಲಾರ. 


ಸಂಗೀತಕ್ಕೂ ಸಾಹಿತ್ಯಕ ಸಂಪರ್ಕ ಕಲ್ಪಿಸಿಕೊಂಡಾಗ 
ವಾಗ್ಗೇಯಕಾರ ಉತ್ತಮ ರಚನೆಗಳನ್ನು ನೀಡಬಲ್ಲ. 
ಸಂಗೀತ ಸಾಹಿತ್ಯಗಳು ಸರಸ್ವತಿಯ ಸ್ತನದ್ವಯಗಳೆಂದು 
ಒಂದು ಸಂಸ್ಕೃತೋಕ್ತಿ, ವಾಗ್ಗೇಯಕಾರ ಈ ಸ್ತನದ್ವಯ 
ಗಳ ಸೈನ್ಯವನ್ನು ಪಾನಮಾಡುವ ಕ ೦ ದ ನಾ ದಾ ಗ 
ಅವನ ಬೆಳವಣಿಗೆ ಆರೋಗ್ಯಕರವಾಗಿ ಉಳಿಯಬಲ್ಲುದು. 
ಸಂಗೀತ ಉಳಿದು ಬರಲು ಸಾಹಿತ್ಯ ನೆರವಾಗುವಂತೆ 
ಸಾಹಿತ್ಯದ ಉಳಿವಿಗೆ ರಸವತ್ತಾದ ಸಂಗೀತವೂ ನೆರವಾಗು 
ತದೆ. ಆದರೆ ಇವೆರಡನ್ನು ಬೇರೆಬೇರೆಯಾಗಿ ಕಲ್ಪಿಸಿ 
ಕೊಳ್ಳುವುದೂ ತಪ್ಪು , ಇವು ಒಂದನ್ನೊಂದು ಬಿಟ್ಟು 
ಬಿಡುವುದಾದರೆ ವಾಗ್ಗೇಯಕಾರನಿಗೇನು ಕೆಲಸವಿರು 
ತದೆ ? ಅವನ ಸೃಜನಶೀಲತೆ ಇವುಗಳ ಸಮ್ಮೇಳನ 
ಕಾರವೇ ಆಗಿದೆ. 
ವಾಗ್ಗೇಯಕಾರ ಹೊಸರಾಗಗಳ ಸೃಷ್ಟಿಯತ್ತಲೂ 
ಗಮನಹರಿಸುವ ಕರ್ತವ್ಯತತ್ಪರನಾಗಬೇಕಾಗಿದೆ. ಹೊಸ 
ರಾಗಗಳಷ್ಟೇ ಅಲ್ಲ . ಅಪ್ರಚಲಿತ ರಾಗಗಳ ಭಂಡಾರದ 
ಬೀಗಮುದ್ರೆಯನ್ನೊಡೆಯುವ ಸಾಹಸದಲ್ಲಿ ಪ್ರವೃತ್ತ 
ನಾಗುವುದೂ ಒಂದು ಹೊಣೆಗಾರಿಕೆ . 
ಕನ್ನಡದಲ್ಲಿ ಕೃತಿರಚನೆ ಯಶಸ್ವಿಯಾಗಲಾರದೆ ? ಯಶಸ್ವಿ 
ಯಾಗಲು ಮಾಡಬೇಕಾದ್ದೇನು? ಪ್ರಸಿದ್ಧ ವಾಗ್ಗೇಯ 
ಕಾರರು ಈ ನಿಟ್ಟಿನಲ್ಲಿ ಹೇಗೆ ಕೆಲಸಮಾಡಿದ್ದಾರೆ ? ಆ 
ಛಂದಸ್ಸಾವುದು ? ಪದಪ್ರಯೋಗಗಳು ಹೇಗೆ ನಡೆ 
ದಿವೆ ? ವಿವಿಧ ತಾಳಗಳಲ್ಲಿ ಆ ಸಾಹಿತ್ಯ ಹೇಗೆ ಹರಿದಿದೆ ? 
ಇವನ್ನು ಕುರಿತು ಅಭ್ಯಾಸಮಾಡಿ ಅನುಭವ ಭಂಡಾರ 
ವನ್ನು ಶ್ರೀಮಂತಗೊಳಿಸಿಕೊಳ್ಳಬೇಕು. ಕನ್ನಡ ಸಾಹಿತ್ಯ 
ವಿದ್ವಾಂಸರು ಕವಿಗಳಾಗಿ ರಚಿಸಿರುವ ಭಾವಗೀತೆಗಳ 
ಛಂದಸ್ಸಿಗೂ ಶಾಸ್ತ್ರೀಯ ಸಂಗೀತದ ಛಂದಸ್ಸಿಗೂ 
ಇರುವ ಹೋಲಿಕೆ ವ್ಯತಾಸಗಳನ್ನು ತಿಳಿದುಕೊಳ್ಳಬೇಕು. 
ಈ ಹಿನ್ನೆಲೆಯಲ್ಲಿ ನಾನು ರಚಿಸಿರುವ ಶಾಸ್ತ್ರೀಯ 
ಸಂಗೀತದ ಕೆಲವು ರಚನೆಗಳನ್ನು ವಿಶ್ಲೇಷಿಸಿ ವಿವರಿಸಿದರೆ 


ಕೃತಿರಚನೆಯ ಛಂದಸ್ಸಿನ ಸ್ವರೂಪ ತಿಳಿಯುತ್ತದೆಂದು 
ಉದಾಹರಿಸಲಿಚ್ಛಿಸುವೆ. 
ತ್ಯಾಗರಾಜ ಕೃತಿಯ ಒಂದು ಆವರ್ತದಲ್ಲಿನ ಮಾತ್ರಾ 
ಕಾಲ : 

2 2 1 3 2 1 1 1 3 , 
1 ಸೀತಾಪತೇ ನಾ ಮನಸು ನಾ 

1 1 2 1 3 2 2 1 3 
- 2 ಮರುಗೇಲ ರಾ ಓ ರಾಘವ . = 
ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್‌ಕೃತಿ: 

1 1 2 1 3 11 2 1 1 2 

ಜನ್ಮವೆಂದುಕು ಭಕ್ತಿಲೇನಿ ನರ = 16 
ಇಲ್ಲಿ 3 ಎಂದು ಸೂಚಿಸಿರುವ ' ತೇ ” “ ನಾ ” “ ರಾ ? 
ವಾಸ್ತವವಾಗಿ ಎರಡೇ ಮಾತ್ರಾಕಾಲದವಾದರೂ 
ಸ೦ಗೀ ತ ದ ಎಳೆತದಿಂದ 3 ಮಾತ್ರಾಕಾಲವಾಗಿವೆ. 
- ಹಾಗೆಯೇ 3 ಎಂದು ಸೂಚಿಸಿರುವ ' ಕು ' ಒಂದೇ 

ಮಾತ್ರಾಕಾಲದ್ದಾದರೂ 3ಕ್ಕೆ ಎಳೆದುಕೊಳ್ಳಬೇಕಾ 
ಗಿದೆ. ಭಕ್ತಿಲೇನಿ ನರ ಎಂಬಲ್ಲಿ ' ನರ' ಬೇರೆ ಬೇರೆ 
ಅಕ್ಷರಗಳಾದರೂ ಅವು 3ರ ಸ್ಥಳದಲ್ಲಿವೆ. ಜನ್ಮ ಎಂಬಲ್ಲಿ 
ಜ ಒತ್ತಕ್ಷರದ ಹಿಂದಿನದಾದರೂ ' ಗುರು ' ವಾಗಿಲ್ಲ, ಲಘು. 
ಗಳಾಗಿಯೇ ಪರಿಗಣಿಸಲ್ಪಟ್ಟಿದೆ. ಛಂದಶ್ಯಾಸ್ತ್ರದ 
ನಿಯಮವನ್ನು ಈ ರಚನೆಗಳು ಉಲ್ಲಂಘಿಸಿರುವುದು 
ಸುಸ್ಪಷ್ಟ , ಆದಿತಾಳದ ಈ ರಚನೆಗಳು ಒಟ್ಟಿನ 
ಆವರ್ತ ಸಂಖ್ಯೆಯಾದ 16 ಮಾತ್ರಾಕಾಲಕ್ಕೆ ಸೀಮಿತ 
ಗೊಂಡಿರಬೇಕೆಂಬುದು ಇಲ್ಲಿ ನಿಯಮ. ಈನಿಯಮವನ್ನು 
ಗುರ್ತಿಸಿಕೊಂಡ ನಾನು ನನ್ನ ರಚನೆಗಳಲ್ಲಿ ಈ ಮಾದರಿ 
ಯನ್ನು ಅನುಸರಿಸಿ ಕೆಳಕಂಡ ರಚನೆಯನ್ನು ಮಾಡಿದ್ದೇನೆ. 
ಮಾಯಾಮಾಳವಗೌಳ ರಾಗದಲ್ಲಿ ಆದಿತಾಳದಲ್ಲಿ ರಚಿತ 
ವಾಗಿರುವ ಈ ಕೃತಿ 16 ಮಾತ್ರಾಕಾಲಕ್ಕೆ ಸೀಮಿತ 
ವಾಗಿದೆ ( 1 ಆವರ್ತಕ್ಕೆ ) 

11 2 1 1 2 4 111 1 
ಭಿಕ್ಷೆಯೊಂದು ಸಾಕು ಮಾನವತೆಯ = 16 
11 2 1 1 2 4 1111 
ಭಿಕ್ಷೆಯೊಂದು ಸಾಕು ಮಾನವತೆಯಂ = 16 
11 2 13 22 1 2 1 
ಭಿಕ್ಷೆಯಂದಿರೆ ಇನ್ನೇನು ಬೇಕು 


- 


- 16 


14 


34 / ಸಾಕ್ಷಿ 

ಸೃಜನಾತ್ಮಕ ಸಂಗೀತ 
ಈ ರಚನೆ ತಕಿಟ ಎಡುಪಿನ ಉದಾಹರಣೆಯಾಗಿದೆ ಆ ಮಹೋಜ್ವಲ ಸುಪ್ರಕಾಶದ 
( ಅನಾಗತ). ಅನಾಗತವೆಂದರೆ ತಾಳ ಹಾಕಿದ ನಂತರ 

= 14 

ರವಿನಭಂಗಳ ಮೂಲಕರ್ತಾ 
ಹಾಡನ್ನು ಪ್ರಾರಂಭಿಸುವುದು . 

ರನಲಿ ಕರಗುವೆನೆಂದಿಗೂ 

= 14 
ತ್ಯಾಗರಾಜರು ರಚಿಸಿರುವ ಇನ್ನೊಂದು ಕೃತಿಯ ಛಂದೋ 

ಆಶೆ ಆಮಿಷ ಅಹಂಕಾರಗ. 
ವಿಲಾಸ ಹೀಗಿದೆ : ರಾಗ ಚಾರುಮತಿ, ಆದಿತಾಳ 

ಳೆಲ್ಲ ನಶಿಸುವುದೆಂದಿಗೂ 
( ಸಮಗ್ರಹ), ( ಸಮಗ್ರಹವೆಂದರೆ ತಾಳ ಹಾಕುವಿಕೆ 

ದ್ವೇಷರೋಷಗಳೆಲ್ಲ ಭಸ್ಮಿ 
ಮತ್ತು ಹಾಡು ಏಕಕಾಲದಲ್ಲಿ ಪ್ರಾರಂಭವಾಗುವುದು). 

ಭೂತವಾಗುವುದೆಂದಿಗೆ 
- 21 2 1 11 1 2 2 1 1 1 

ಪ್ರೇಮದೇಣಿಯ ನೇರಿಬರುವೆನು 
ಆಡ ಮೋಡಿಗಲದ ರಾಮಯ್ಯ ಮಾಟ = 16, 

ಉನ್ನ ತನ ನಿನ್ನೆಡೆಗೆ ನಾ 
ನನ್ನ ಈ ಕೃತಿ ಈ ಛಂದಸ್ಸನ್ನು ಅನುಸರಿಸಿ ಮೂಡಿದೆ : 

ನಾಮರೂಪವತಿತ್ವರಹಿತ ಚಿ 

ದಾನಂದದ ಸಿಂಧುವೆ . 
ರಾಗ - ವಕುಳಾಭರಣ - ಆದಿತಾಳ 
2 1 2 1 23 2 2 1 . 

ರೂಪಕತಾಳಕ್ಕೆ 6 ಮಾತ್ರಾಕಾಲವಿರುತ್ತದೆ. ಮುಪ್ಪಿನ 
ಮೋಸಹೋಯಿತಲ್ಲ ಈ ನಾಡು = 16 ಷಡಕ್ಷರಿ ಕವಿಯ “ ಎನಗೆ ಭೋಗ ಭಾಗ್ಯಬೇಡ, ಎಂಬ 

(ಸಮಗ್ರಹ) ಹಾಡು ರೂಪಕತಾಳಕ್ಕೆ ಹೊಂದುವ ರಚನೆಯಾಗಿದೆ. 
ತ್ಯಾಗರಾಜರ ಸಿಂಹೇಂದ್ರಮಧ್ಯಮ ರಾಗದ ತ್ರಿಪುಟ 

11 1 2 1 
ತಾಳದ ಕೃತಿ : 

ಎನಗೆ ಭೋಗ = 6 ಮಾತ್ರೆಗಳು 
2 1 1 1 1 1 5 1 1 

2 1 2 1 
ನೀದು ಚರಣವುಲೇ ರಾಮ 

ಭಾಗ್ಯ ಬೇಡ = 6 ಮಾತ್ರೆಗಳು 
ಇಲ್ಲಿ 3 + 2 + 2 ಈ ರೀತಿಯ ಗಣಗಳನ್ನು ಕಾಣ 

ವಾಗ್ಗೇಯಕಾರರರೂಪಕತಾಳದ ರಚನೆಗಳಲ್ಲಿಯೂ ಕೂಡ 
ಬಹುದು. ಇದೇ ತ್ರಿಪುಟತಾಳ ( ತಿಶ್ರಜಾತಿಯಲ್ಲಿ) 

ಸಾಮಾನ್ಯವಾಗಿ 6 ಮಾತ್ರಾಕಾಲದ ಛಂದಸ್ಸಿರುತ್ತದೆ. 
(ನೀದು' = 3 ಮಾತ್ರಾಕಾಲದ ಗಣ , ಚರಣಮು = 

ಕೇಲವು ವೇಳೆ 3 ಅಕ್ಷರಗಳು 6 ಮಾತ್ರಾಕಾಲವಾಗು 
2 + 2 ಗಣ, ' ಲೇ ' ಎಂಬ ಅಕ್ಷರ 5 ಮಾತ್ರಾಕಾಲಕ್ಕೆ 

ವುದೂ ಉಂಟು. “ಪೂಜಿತಂ' ಈ ಮೂರಕ್ಷರ ಪೂ = 3 
ಎಳೆಯಲ್ಪಟ್ಟಿದೆ. 'ರಾಮ ' ಎಂಬುದು ಒಂದೊಂದೇ 

ಮಾತ್ರಾಕಾಲ ' ಜಿತಂ' – 3 ಮಾತ್ರಾಕಾಲ , ರಾಗರಸದ 
ಮಾತ್ರಾಕಾಲದ್ದಾಗಲೇಬೇಕಾದ್ದು ಅನಿವಾಯ್ಯ . ಏಕೆಂದರೆ 

ಮಿಂಚಿಗಾಗಿ ಇವೆಲ್ಲಾ ಸಂಗೀತದಲ್ಲಿ ಅತ್ಯಗತ್ಯ . 
( ಲೇ ' ಎಂಬುದು 5 ಮಾತ್ರಾಕಾಲದ್ದಾಗಿದೆ. ಸಂಗೀತ ಪಟ್ಟಣಂ ಸುಬ್ರಹ್ಮಣ್ಯ ಐಯರ್ ಅವರ ಒಂದು ಕೃತಿ 
ದಲ್ಲಿ ರಾಗ ಸೌಂದರವನ್ನು ಪ್ರದರ್ಶಿಸಲು ಸಾಹಿತ್ಯಾಕ್ಷರ “ ಮರವಕವೇ || ಓ ಮನಸಾ || ಮಾ ರಾಮುನಿ || ನಿಮಿಷ 
ಗಳು ಕಡಮೆ ಇದ್ದಷ್ಟೂ ಅನುಕೂಲ. ತ್ರಿಪುಟ ಮೈನ' ಇದು ಸಾಮರಾಗದಲ್ಲಿ ರೂಪಕತಾಳದಲ್ಲಿ ರಚಿತ 
ತಾಳಕ್ಕೆ 3 - 4ರ ಗಣ ಸ್ವಾಭಾವಿಕ ಗತಿಯಾಗಿರುವುದು ವಾಗಿದೆ. ಪ್ರತಿಯೊಂದೂ 6 ಮಾತ್ರಾಕಾಲದವು. ( ಛಂದ 
ಗಮನಾರ್ಹ . ಭಾಮಿನೀ ಷಟ್ಟದಿಯ ರಚನೆ ತ್ರಿಪುಟ ಶಾಸ್ತ್ರದಲ್ಲಿ ಮಾತ್ರಾಕಾಲವೆಂಬುದನ್ನು ಸಲವಾಗಿ 
ತಾಳಕ್ಕೆ ಹೊಂದುವುದೆಂದು ಮನಗಾಣಬಹುದು. ಸಂಗೀತದಲ್ಲಿ ಅಕ್ಷರಕಾಲವೆನ್ನಬಹುದು). 
“ನೀದು ಚರಣಮುಲೆ ಗತಿಯನಿ' ಈ ರಚನೆಯಂತೆಯೇ ನನ್ನ ಇನ್ನೊಂದು ರಚನೆ ಈ ಮಾದರಿಯಲ್ಲಿ ರೂಪಕ 
ನನ್ನ ಕನ್ನಡಕೃತಿಯೊಂದರಲ್ಲಿ ಹೀಗಿದೆ : 

ತಾಳದಲ್ಲಿದೆ. ರಾಗ : ಮಾನವತಿ , 
2 1 2 1 1 2 1 3 1 

- 14 
ಪ್ರೇಮದೇಣಿಯ ನೇರುವ ನಿ 

ಯಾರವರು ಬಂದವರು ಬಾಗಿಲಬಳಿ ನಿಂದ 

ವರು 
2 1 2 1 1 2 1 4 

ನನ್ನನೇ ನೋಡುವರು 


ಪ್ಯಾಮಿಯಾಗುವುದೆಂದಿಗೆ 


ಸಾಕ್ಷಿ /35 


ಟ . ವಿ. ಮುತ್ತಾಚಾರ 

ಭೂರಿ ಬೆಳಕು ಚೆಲ್ಲುತ ಬಾರ ಬಾ ಎನ್ನುವರು 
ಬಾರಿ ಬಾರಿಗರಿವಿನಮೃತ ಕಳಶ | 
ತೋರಿತೋರಿಕರೆಯುವರು 


ವನಕೆ ವಸಂತಾಗಮನ 
ದಿನಕ ದಿನಕರನ ಕಿರಣ ಒದಗಿದಂತೆ ಇಂದು 
ಬದುಕಿಗಾಯು ಚೇತನ 
ಮರೆಯಲಾರೆನಿವರನು 
ಮೊರೆಹೊಕ್ಕೆನು ಮುದದಿ ನಾ 
ಮಾನವತೆಯ ಚಿಗುರಿಸುವ ಚಿದಾನಂದ ಭೋಗಿ 
ಗಳು ಯಾರಿವರು ಬಾಗಿಲ ಬಳಿನಿಂದವರು. 


21 2 5 1 5 2 2 1 2 2 2 5 | 
ಶಕ್ತಿನೀಡೈ ವಿಭೋ ಸುಜ್ಞಾನಸಂಪದದ = 32 
ಶಕ್ತಿಯೊಂದಿಗೆ ಸಾಕು ಇನ್ನೇನು ಬೇಕು 
ಶಕ್ತಿಯನಿತ್ತು ನನ್ನ ವ್ಯಕ್ತಿಯಾಗಿಸು ಪ್ರಭೋ 
ಸತ್ಯಪ್ರಕಾಶವ ಪಡೆವಂಥ ದಿವ್ಯ ( ಶಕ್ತಿನೀಡೈ ) 
ಬೆಂಕಿಯ ಬೇಲಿಯ ಭೇದಿಸಿ ನಡೆವಂಥ 
ಮಂಕು ಕಳೆವ ಪರಂಜ್ಯೋತಿಯ ತೇರುವಂಥ 
ಶಂಕರಶಕ್ತಿಯ ಪರಹಿತಯುಕ್ತಿಯು 
ಅಂಕುರಿಸೆ ಚಿದಾನಂದ ಗಾನಮೂರ್ತಿ 


( ಗಾನವ೦ರ್ತಿ ರಾಗದ ಹೆಸರಿನಸೂಚನೆಯಂ ಕೊನೆಯ 
ಸಾಲಿನಲ್ಲಿ ಬಂದಿದೆ.) 


ವಿಳಂಬಕಾಲ ಕೃತಿ 
ಸಂಗೀತ ಕೃತಿಲೋಕದಲ್ಲಿ ವಿಳಂಬಕಾಲದ ಕೃತಿಗಳ 
ಒಂದು ವಿಶಿಷ್ಟ ರಚನೆ ಇದೆ, ವಿಳಂಬಕಾಲವೆಂದರೆ 
ನಿಧಾನವಾಗಿ ಹಾಡುವುದು. ಮಧ್ಯಮಕಾಲದ ಎರಡು 
ಆವರ್ತಗಳು ವಿಳಂಬಕಾಲದ ಒಂದು ಆವರ್ತಕ್ಕೆ ಸಮ . 
ಮಧ್ಯಮಕಾಲದ ಒಂದು ಮಾತ್ರಾಕಾಲ ಪ್ರಮಾಣ 
ವಿಳಂಬಕಾಲದಲ್ಲಿ 2 ಮಾತ್ರಾಕಾಲ ಪ್ರಮಾಣದ್ದಾಗಿರು 
ತದೆ. ಸಾಹಿತ್ಯಾಕ್ಷರ ರಾಗರಸದ ಪಾಕದಲ್ಲಿ ಅದ್ದಿ ವಂರಿಳರಿಗಿ 
ರುಚಿಕರವಾಗಿ ಲಯದಲ್ಲಿ ಹಮ್ಮಿ ಬರಲು ವಿಳಂಬಕಾಲ 
ಬಹಳ ಸಹಾಯ . ತ್ಯಾಗರಾಜರ “ಮೋಕ್ಷವು ಗಲದಾ' 
ಪುರಂದರದಾಸರ ' ಆಡಿಸಿದಳ್ಯಶೋಧಾ' ದಿನವಾಣಿ 
ವಂಶತಿಲಕಲಾವಣ್ಯ ” ವಂಂಂತಾದವುಗಳು ಜನಪ್ರಿಯ 
ವಾಗಿರಲು ಅವು ವಿಳಂಬಕಾಲದಲ್ಲಿರುವುದೇ ಕಾರಣ . 


ಇನ್ನು ಝಂಪೆತಾಳ ಅಥವಾ ಖಂಡಛಾಪುತಾಳಕೊಂದು 
ಉದಾಹರಣೆ : ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್‌ ಅವರ 
ಜನಪ್ರಿಯ ಕೃತಿ “ ಪರಿದಾನಮಿಚ್ಚಿತೇ ” ಬಿಲಹರಿ ರಾಗ 
ದಲ್ಲಿ ಝಂಪೆತಾಳದಲ್ಲಿ ನಿಬದ್ಧವಾಗಿದೆ. 

ಪರಿದಾನವಿಂಚ್ಚಿತೇ ಪಾಲಿಂತು ವೇ ? 
ಬಹುತೇಕ ಕನ್ನಡ ಕವಿಗಳು ಐದು ಮಾತ್ರಾಕಾಲದ 
ನಾಲ್ಕು ಗಣಗಳನ್ನು ಮೊದಲ ಮತ್ತು ಮೂರನೆಯ 
ಸಾಲಿನಲ್ಲಿ ಮೂರು ಗಣಗಳ ನಂತರ ಒಂದು ಗುರು 
ವನ್ನೋ ಅಥವಾ ನಾಲ್ಕು ಮಾತ್ರಾಗಣವನ್ನೊ 
ಪ್ರಯೋಗಿಸಿ ರಚಿಸುತ್ತಾರೆ. 

ಕುವೆಂಪು ಅವರ 


ಅರಳಿತೀ ವನಸುಮವು ನಿನಗಾಗಿ ಹರಿಯೇs 
ತ್ವರೆಯಿಂದ ಬಂದಿದನು ಸ್ವೀಕರಿಸು ದೊರೆಯೆ 


ಬಹುಶಃ ಕನ್ನಡದಲ್ಲಿ ವಿಳಂಬಕಾಲದ ರಚನೆಗಳು ಬಹಳ 
ಅಪರೂಪ. ಈ ತ್ಯಾಗರಾಜರ ರಚನೆಯಲ್ಲಿ ವಿಳಂಬ 
ಕಾಲದ ಛಂದಸ್ಸು, ಇಂತಿದೆ ( ರಾಗತೋಡಿ- ಆದಿತಾಳ) : 


ಈ ಸಾಲುಗಳು “ ಪರಿದಾನವಿಂಚ್ಚಿತೇ ' ಎಂಬ ರೀತಿ 
ಯಲ್ಲಿಯೇ ಇವೆ. 


1 1 1 2 236 2 2 1 6 5 
ಕೋಲುವ ಮರಗದಾಕೋದಂಡಪಾಣಿ = 32 


ನನ್ನ ರಚನೆ : ( ರಾಗ - ವನಸ್ಪತಿ, ಝಂಪೆ ತಾಳ). 


ವಿಳಂಬ ಆದಿತಾಳಕ್ಕೆ ಒಂದಾವರ್ತದಲ್ಲಿ 32 ಮಾತ್ರಾ 
ಕಾಲವಿರಬೇಕೆಂಬ ನಿಯಮಾನುಸಾರ ಈ ರಚನೆ ಸಾಗಿದೆ. 


ಇದರಂತೆ ಈ ಕನ್ನಡ ಕೃತಿ ( ರಾಗ - ಗಾನಮೂರ್ತಿ - ಆದಿ 
ತಾಳ) : 


ಎಲ್ಲಿಂದ ಬಂದಿತೋ ಈ ಪ್ರವಾಹ 
ಯಾವವುಳೆ ತಂದಿತೋ ಏನಿದೀ ದ್ರೋಹ 
ಕೊಲ್ಲುತಿದೆ ಬೆಳೆಯನ್ನು ಕೆಡಿಸುತಿದೆ ಕೆಳೆಯನ್ನು 
ಎಲ್ಲೆಡೆಯ ಸೌಧಗಳ ಬಡಿದುಕಚ್ಚಿತಿದೆ 


36 / ಸಾಕ್ಷಿ 


ಸೃಜನಾತ್ಮಕ ಸಂಗೀತ 
ವನವನದ ಸೇತುವೆಯ ವಂುರಿದುಬೀಳಿಸುತಿದೆ ಸಾಮಾನ್ಯವಾಗಿ ಮಧ್ಯಮಕಾಲದ ಸಾಹಿತ್ಯ (ಧತಗತಿ) 
ಜನಜನದ ಭಾವೈಕ್ಯ ಭಗ್ನ ವಾಗುತಿದೆ 

ಪ್ರಯೋಗದಲ್ಲಿ ಅದ್ವಿತೀಯರು. ' ವಾತಾಪಿಗಣಪತಿಂ? 
ದಿನದಿನವು ಎದೆಯಲ್ಲಿ ಭಯದ ಬೀಜವ ಬಿತ್ತಿ ಎಂಬ ಇವರ ಕೃತಿಯಲ್ಲಿ ಬರುವ 'ವೀತರಾಗಿಣಂ ವಿನತ 
ಘನ ಚಿದಾನಂದ ಮಾರ್ಗವ ಮುಚ್ಚಿಕೊರೆಯುತಿದೆ ಯೋಗಿನಂ ವಿಶ್ವಕಾರಣಂ ವಿಘ್ನ ವಾರಣಂ' ಎಂಬ 

ಸಾಹಿತ್ಯ ಮಧ್ಯಕಾಲ ( ದುತಗತಿ) ದಲ್ಲಿ ಪ್ರಯೋಗಿ 
ಮಧ್ಯಮಕಾಲ ಕೃತಿಗಳಲ್ಲಿ ದ್ರುತಗತಿಯ ಸಾಹಿತ್ಯ 

ಸಲ್ಪಟ್ಟಿದೆ. ಮಧ್ಯಕಾಲದ ಸಾಹಿತ್ಯವಿಲ್ಲದೆ ಇವರ 
ಬಹುತೇಕ ರಚನೆಗಳು ಸಾಮಾನ್ಯವಾಗಿ ಆದಿತಾಳ, 

ಕೃತಿಗಳಾವುವೂ ಇಲ್ಲ. 
ರೂಪಕತಾಳ, ತ್ರಿಪುಟತಾಳದಲ್ಲಿ ಹೆಚ್ಚಾಗಿವೆ. ಆದಿ 
ತಾಳಕ್ಕೆ ಎಂಟರಿ , ರೂಪಕತಾಳಕ್ಕೆ ಆರು , ತ್ರಿಪುಟತಾಳಕ್ಕೆ ಕನ್ನಡದಲ್ಲಂತೂ ಇಂತಹ ಕೃತಿ ರಚನೆ ಇಲ್ಲವೇ ಇಲ್ಲ . 
ಏಳು - ಹೀಗೆ ಅಕ್ಷರಕಾಲಗಳಿರುತ್ತವೆ. ಇಲ್ಲಿ ಅಕ್ಷರಕಾಲ ಕನ್ನಡ ಭಾಷೆಯಲ್ಲಿ ಇಂಥ ಸಾಹಿತ್ಯ ನಿರ್ಮಾಣ ಅಸಾಧ್ಯ 
ವೆಂದರೆ ಒಂದು ಆವರ್ತಕ್ಕಿರುವ ಕಾಲಪ್ರಮಾಣವನ್ನು ವಾದುದೇನೂ ಅಲ್ಲವೆಂಬುದನ್ನು ಸಮರ್ಥಿಸುವ ರೀತಿ 
ಎಂಟು ಭಾಗಮಾಡಿದರೆ ಅದರ ಒಂದು ಭಾಗ ಒಂದಕ್ಷರ ಯಲ್ಲಿ ಈ ಕೃತಿಯನ್ನು ರಚಿಸಿದ್ದೇನೆ. ಈ ರಚನೆ 
ಕಾಲ ಪ್ರಮಾಣವೆಂದು ತಿಳಿಯಬೇಕು. ಇದು ಆದಿತಾಳ , ವಾಗ್ಗೇಯಕಾರರು ಯಾರೂ ಪ್ರಯೋಗಮಾಡದೆ 
ಆರು ಅಕ್ಷರವಾದರೆ ರೂಪಕತಾಳ, ಏಳ ಕ್ಷರವಾದರೆ ಇರುವ ಅಪೂರ್ವರಾಗ ಶ್ರೀಕಂಠಿಯಲ್ಲಿ ಆದಿತಾಳ 
ತ್ರಿಪುಟತಾಳ . 

ದಲ್ಲಿದೆ. 
ಹೀಗೆ ಆದಿತಾಳದ ಒಂದಕ್ಷರ 2 ಮಾತ್ರೆಗಳುಳ್ಳದ್ದಾಗಿದ್ದರೆ 

ಇದು ತಕಿಟ ಎಡುಪಿನ ಕೃತಿ ಎಂದರೆ ಅನಾಗತಗ್ರಹ 
ಅದೇ ಮಧ್ಯಕಾಲದಲ್ಲಿ ಒಂದಕ್ಷರಕ್ಕೆ ನಾಲ್ಕು ಮಾತ್ರೆ 

ದಲ್ಲಿನ ರಚನೆ , ದಪ್ಪ ಅಕ್ಷರದಲ್ಲಿರುವ ಸಾಹಿತ್ಯಭಾಗ 
ಗಳಾಗುವುದು. ಉದಾಹರಣೆಗೆ ಸ ರಿ ಎಂಬ ಸ್ವರಗಳ 

ಮಧ್ಯಮ ಕಾಲದ್ದು . ಕನ್ನಡನಾಡಿನ ವರ್ಣನೆ. 
ಉಚ್ಚಾರಣೆಗೆ ಒಂದು ಸೆಕೆಂಡಿನಷ್ಟು ಕಾಲ ತೆಗೆದು 
ಕೊಳ್ಳುತ್ತೇವೆಂದಿಟ್ಟುಕೊಳ್ಳೋಣ. ಇದೇ ಒಂದು ಕುಮಾರವ್ಯಾಸ ಕವೀಂದ್ರಕೊಗಿಲೆ ಹಾಡುವ 
ಸೆಕೆಂಡಿಗೆ ಸರಿಸರಿ ಎಂಬ ನಾಲ್ಕು ಸ್ವರಗಳನ್ನು ಹಾಡಿದರೆ ಕಲಕಂಠದ ಸಿರಿಗನ್ನಡನಾಡಿದು 
ಅದು ಮಧ್ಯಕಾಲವೆನಿಸುತ್ತದೆ. ಆಗ ಸರಿಸರಿ ಎಂಬ ಸಮಸ್ತ ಭಾರತ ಸರಸಿಯಂ 
ಸ್ವರಗಳನ್ನು ವೇಗವಾಗಿ ಉಚ್ಚರಿಸಬೇಕಾಗುತ್ತದೆ. ಈ ಸಮಾನರಹಿತ ಕಮಲ ಮಧ್ಯದ ರಾಜಹಂಸವಿದು 
ವೇಗವನ್ನು ಸೂಚಿಸಲು ಸ್ವರಗಳ ಕೆಳಗೆ ಗೀಟು ಹಾಕಿ ಕಂಪುತುಂಬಿದ ಕುಸುಮಂಗಳ ಇಂಪುತುಂಬಿದ 
ತೋರಿಸುತ್ತಾರೆ. ಸರಿಗರಿ ಇದು ಮಧ್ಯಮಂಕಾಲ 

ಹಕ್ಕಿಯಂಗಳ 
ಪ್ರಯೋಗ, ಈ ಸ್ವರಗಳಿಗೆ ಸಾಹಿತ್ಯ ರಚನೆಮಾಡುವಲ್ಲಿ ತಂಪುಗಾಳಿಯ ನದಿನದಗಳ ಪೆಂಪಿನ ಚಿದಾನಂದ 
ವೈವಿಧ್ಯಗಳಿವೆ. ಉದಾಹರಣೆ : ಸರಿಸರಿ ಎಂಬಷ್ಟು 

ಗಾನದೈ ಸಿರಿಯ ನಾಡಿದು 
ಕಾಲಕ್ಕೆ 'ಕ' ಎಂಬ ಸಾಹಿತ್ಯಾಕ್ಷರವನ್ನು ಜೋಡಿಸಿದರೆ, 

ಇನ್ನೊಂದು ಉದಾಹರಣೆ : 
ಕಅಅಅ ನಾಲ್ಕು ಮಾತ್ರೆಗಳ ಜೋಡಣೆಮಾಡಬೇಕಾಗು 
ತದೆ. 'ಕರಿ ' ಎಂಬೆರಡಕ್ಷರಗಳನ್ನು ಕಅರಿಇ ಹೀಗೆ 

ತ್ಯಾಗರಾಜರು ತಮ್ಮ ಸಂಪ್ರಸಿದ್ದ ಪಂಚರತ್ನ ಕೃತಿಗಳಲ್ಲಿ 
ಹೇಳಬೇಕಾಗುತ್ತದೆ. ಅಥವಾ ' ರಾವರಿ' ಎಂಬುದನ್ನು 

ಮಧ್ಯವಂಕಾಲ ಸಾಹಿತ್ಯ ರಚನೆ ಮಾಡಿದ್ದಾರೆ. ಇವನ್ನು 
ರಅಅಮ ಎಂದೋ ರಅಮಅ ಎಂದೊಮಾಡಬಹುದು, ಸ್ವರ ಸಾಹಿತ್ಯ ಸಮೇತ ಹಾಡುವ ರೂಢಿ ಇದೆ. ಶ್ರೀ 
ಇನ್ನೊಂದು ಉದಾಹರಣೆ ನೋಡಿ: ಸರಸಿಜ ಇದು 

ರಾಗದ ಒಂದು ಕೃತಿ : 
ಬಿಡಿಬಿಡಿ ಅಕ್ಷರಗಳಾಗಿಯೇ ಪ್ರಯೋಗಿಸಲ್ಪಟ್ಟಿದೆ. 
ಅಕಾರ ಇಕಾರ ಉಕಾರಗಳಾವುವೂ ಇಲ್ಲಿಲ್ಲ. ಸಂಗೀತ ( ಎಂದರೋ ಮಹಾನುಭಾವುಲು ಅಂದರಿಕಿ ವಂದನ 
ತ್ರಿಮೂರ್ತಿಗಳಲ್ಲೊಬ್ಬರಾದ ಮುದ್ದು ಸ್ವಾಮಿ ದೀಕ್ಷಿತರು ಮುಲು' ಇದು ಪಲ್ಲವಿ ಅನುಪಲ್ಲವಿಯ ನಂತರ ಬರುವ 


ಸಾಕ್ಷಿ /37 
ಟ , ನಿ , ಮುತ್ತಾಚಾರ 
ಎಲ್ಲ ಚರಣಗಳಲ್ಲಿ ಮಧ್ಯ ವಕಾಲ ಸಾಹಿತ್ಯವೇ ಇದೆ, ಕೃತಿರಚನೆಯಲ್ಲಿ ವಾಗ್ಗೇಯಕಾರನ ದೃಷ್ಟಿಕೋಣ 
ನನ್ನ ಕನ್ನಡಕೃತಿಯೊಂದರಲ್ಲಿ ಇಂಥ ಸಾಹಿತ್ಯ ನಿರ್ಮಾಣ ಬದಲಾಗಬೇಕು 
ನಡೆದಿದೆ. ಇದು ರೀತಿಗೌಳ ರಾಗ ಆದಿತಾಳ. 

ರೂಢಮೂಲವಾಗಿ ಬಂದಿರುವಂತೆ ಗೇಯ ರಚನೆಗಳು 
ಪಲ್ಲವಿ : 

ಸಾಮಾನ್ಯವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೆ ಬೋಧಿ 
ನಮನಂ ನಮನಂ ನವನಂ 

ಸುತ್ತ ಭಗವನ್ನಾಮ ಸ್ಮರಣೆಯನ್ನೆ ಪ್ರಧಾನವಾಗಿ ಬಳಸಿ 
ನವನಗೈವೆ ಶಿರಬಾಗಿ ಮಹಾತ್ಮರಿಗೆ ನಮನಂ ಕೊಂಡಿವೆ. ಇದು ವೈಜ್ಞಾನಿಕಯುಗ, ವಿಚಾರಪ್ರಧಾನ 

ಯಂಗ ; ಕಂದಾಚಾರಗಳ ಮೇಲೆ ಕನ್ನಿಕಟ ತಿರುವಕಾಲ. 
ಅನುಪಲ್ಲವಿ : - 

ಮಾನವ ಸಮಾನತೆ, ಭ್ರಾತೃತ್ವ , ಮಾನವೀಯತೆ, 
ಸಮಚಿತ್ತದ ಮಹಾಯೋಗಿಗಳಿಗೆ 

ಇವುಗಳಿಗಾಗಿ ದೀನದಲಿತರ ಉದ್ಧಾರಗಳ ಕಡೆ ಧಾರ್ಮಿಕ 
ಸಮಸ್ತಲೋಕಕುಟುಂಬಗಳಿಗೆ ( ನವರಿನಂ) 

ವಾಗಿ ಸಾಮಾಜಿಕವಾಗಿ ನೈತಿಕವಾಗಿ ರಾಜಕೀಯವಾಗಿ 
ಚರಣಗಳು : 

ಆರ್ಥಿಕವಾಗಿ ಚಿಂತನಮಂಥನಮಾಡಿ ಇಡೀ ಮಾನವ 
1 . ಮಾತುಕೃತಿಗಳಲ್ಲಿ ಒಂದಾದ ಮನುಜರಿಗೆ ಕುಲದ ಏಳಿಗೆಗಾಗಿ ದುಡಿಯಬೇಕೆಂಬ ಸಂಕಲ್ಪದಿಂದ 

( ನಮನಂ) ಸರ್ಕಾರ ಹಾಗೂ ಸಮಾಜ ಕರ್ತವ್ಯ ನಿರ್ವಹಣೆಮಾಡ 
2. ಆಗಸದಗಲಕ್ಕೂ ಮಾರಿದ ವಿಶಾಲಹೃದಯ್ಕೆ ಬೇಕಾದ ಕಾಲ. ಜಾತಿ ಮತ ಕುಲ ಭೇದಗಳಿಂದ ಧರ್ಮದ 

- ಶೃತ್ಯಪ್ರಮತ್ತರಿಗೆ ಹೆಸರಿನಲ್ಲಿ ಸಮಾಜವನ್ನೊಡೆದು ವನವನಗಳ ನಡುವೆ 
3 . ಸತ್ಯ ಮಾರ್ಗಗಳ ಪಾಲನೆ ಗೈಯುತ ಕಂದಕವನ್ನು ನೋಡುವ ಕಾಲವಿದಲ್ಲ. ನಾವೆಲ್ಲ ದೇವರ 

ಸಾತ್ವಿಕ ಮಾರ್ಗಸಾಗುತ | ಮಕ್ಕಳೆಂದು ಚಿಂತಿಸುವುದೇ ಧ್ಯಾನ. ಕಲ್ಯಾಣ ಕಾರ್ಯ 
ಸತ್ಸಹವಾಸದಿ ಸೇರುತ ಸದಾಬ್ರಹ್ಮಚಿಂತ ಗಳಲ್ಲಿ ತೊಡಗುವುದೇ ಭಕ್ತಿ , ಅಹಂಕಾರವನ್ನು ಬಿಡು 

- ನದಿ ತೊಡಗಿದವರಷದಕೆ | ವುದೇ ವೈರಾಗ್ಯ , ಸರ್ವರ ಶಾಂತಿಯೇ ಮುಕ್ತಿ , ದೇಶದ 
4, ಸದುವಿನಯವೆ ಸದುಬಕುತಿಯೆ ಭಗವ 

ಐಕ್ಯವನ್ನು ಕಾಪಾಡುವುದೇ ಪೂಜೆ, ಶೀಲ ಸಚ್ಚಾರಿತ್ರ್ಯವೇ 
ದನುಗ್ರಹ ಕಾರಣಂ 

ದೇವರು. ಕಲೆಗಳನ್ನು ಕಲಿತು ಉಳಿಸಿಕೊಂಡು ಬಂದರದೇ 
ವಂದದಿ ಗುರುದೈವ ತಾಯ್ತಂದೆಗಳನರಿ 

ಸಂಸ್ಕೃತಿ ಇಂಥ ವಿಚಾರಧಾರೆಗಳು ಶಾಶ್ವತ ಮೌಲ್ಯ 
ಸಾದರದಿಂದಾರಾಧಿಸುವರಡಿಗೆ 

ವುಳ್ಳವೆಂಬ ಜ್ಞಾನದಿಂದ ಇಂದಿನ ವಾಗ್ಗೇಯಕಾರ ಕೃತಿ 

ರಚನೆಗಳನ್ನು ಮಾಡವು ಲಕ್ಷ ಹರಿಸುವುದಾದರೆ 
5 . ನಿಂದಕರಲಿ ನಿರ್ಮತ್ಸರದಿಂ ನಡೆಯೆಂ ಕಲಿತ 

ಅವನ ಜೀವನ ಸಾರ್ಥಕ. ನಮ್ಮ ನಾಡಿನ ಕವಿಗಳ 
- ನಿಪುಣರಿಗೆ 

ವಿದ್ವಾಂಸರ ಇಂಥ ವಿಚಾರಗಳ ಕುರಿತು ಈಗಾಗಲೇ 
ವಿಮಲಗುಣಾನ್ವಿತರಿಗೆ ಹಿತರಿಗೆ ಸಚ್ಚರಿತರಿಗೆ 

ಬಹಳಷ್ಟು ಕೆಲಸಮಾಡಿ ಜನತೆಯ ಉದ್ದಾರಕ್ಕಾಗಿ 
ವಂತಿವಂತರಿಗೆ ಸಂತರಿಗೆ 

ತಮ್ಮ ಕಾಣಿಕೆ ಸಲ್ಲಿಸಿದ್ದಾರೆ. ಕವಿಗಳಂತೂ ತಮ್ಮ 
6 , ಪಾರಮಾರ್ಥವನು ಮರ್ತ್ಯಭೋಗವನು ಭಾವಗೀತೆಗಳ ಮೂಲಕ ಸೃಜನಶೀಲತೆಯ ಉತ್ತುಂಗ 

- ಸಮನ್ವಯವಗೈದು ಸುಧಾಮತಿಯಿಂ : ಶಿಖರವನ್ನೇರುತ್ತಿದ್ದಾರೆ. ಅವರ ಅನೇಕ ಭಾವಗೀತೆ 
ಧೀರತೆಯಿಂದುದಾರತೆಯಿಂ ಪರೋಪಕಾರ ಗಳು ಆಕಾಶವಾಣಿಯ ಮೂಲಕ ಧ್ವನಿ ರ್ವಂದ್ರಿಕೆ 

ಕಾಗಿ ಬಾಳೋ ಜನರಿಗೆ (ನಮನಂ) ಗಳ ಮೂಲಕ ಚಲನ ಚಿತ್ರಗಳ ಮೂಲಕ 
7 , ಸಪ್ತಸ್ವರ ಸಾಮ್ರಾಜ್ಯದಧಿದೇವಿ 

ಜನತೆಯ ಮನಸ್ಸನ್ನು ತಿದ್ದಿ ಹೃದಯವನ್ನು 
- ಸರಸ್ವತಿಯ ಚಿದಾನಂದಾ ಕಲಕುತ್ತಿವೆ. ವಾಗ್ಗೇಯಕಾರರ ಸಂಗೀತಮಾಧ್ಯಮದ 
ಸಂತೃಪ್ತಿಯ ಒಿಗಳಿಸಿ ಸುಖಿಸುವಂಥ ಮೂಲಕ ಉತೃಷ್ಟ ರಚನೆಗಳನ್ನು ಕಾಣಿಕೆಯಾಗಿ ನೀಡ 

ನಾದಬ್ರಹ್ಮರಿಗೆ ( ನಮನಂ) ಬೇಕು. 


- 


ಸೃಜನಾತ್ಮಕ ಸಂಗೀತ 


38 / ಸಾಕ್ಷಿ 
ಈ ದೃಷ್ಟಿಕೋನದಿಂದ ನನ್ನ ಕೆಲವುಕೃತಿಗಳನ್ನು ಇಲ್ಲಿ 
ಉದಾಹರಿಸಿದರೆ ಅನುಚಿತವಾಗಲಾರದೆಂದು ತಿಳಿಯಲು 
ತೇನೆ. ಈ ಹಿಂದೆ ಉದಾಹರಿಸಿರುವ ಕೃತಿಗಳಲ್ಲಿ ನನ್ನ 
ವಿಚಾರಧಾರೆಗಳು ಕೆಲವು ತಮ್ಮ ಮುಂದಿವೆ. ಇನ್ನು 
ಕೆಲವುತಮ್ಮ ವಿವ೦ರ್ಶೆಗೆ ಬಿಟ್ಟವು. 


ರಾಗ- ಗೌರೀ ಮನೋಹರಿ ಆದಿತಾಳ 
ಜೀವಕಿಹುದೇ ಜನಿವಾರ 
ಪ್ರಾಣಕಿಹುದೇ ಶಿವದಾರ 
ಭಾವಕಿಹರಿದೇ ಭಸ್ಮ 
ಹೃದಯಕಿಹುದೇ ನಾವು 
ಜೀವವ ಸೃಷ್ಟಿಸಿ ಕಾಯುವ ದೇವ 
ಜನಿವಾರ ಶಿವದಾರ ಹೆಸೆದುಕೊಟ್ಟನೇನು 


ರಾಗ-ಕಾಮಾಚ್ ಆದಿತಾಳ ( ವಿಳಂಬಕಾಲ) 
ಕಾಯಿಸರಿ ಕಾಯಿಸು ನಾನೇನಂಜೆನು ಅಂಚೆನು 
ಕಾಯಿಸಲು ನಾ ಅಪರಂಜಿ ಆದೇನು 
ನೋಯಿಸುನೋಯಿಸು ಉಳಿಚಾಣಂಗಳಿಂ 
ನೋಯಿಸೆ ಸುಂದರ ವಿಗ್ರಹವಾದೇನು 
ಹಣತೆಯಲಿರಲಿ ನಿನ್ನೊಲವಿನ ತೈಲ 
ಒಣಗಿದ ಬತ್ತಿ ನಾ ಮಾಯುವೆನು 
ಎಣೆಯಿಲ್ಲದ ಮಹಾಜ್ಯೋತಿಯ ಹತ್ತಿಸು 

ಮಿಣುಗಿ ಕುಣಿವೆ ಚಿದಾನಂದನ ಬಳಿಯಲಿ 
ಯಶಸ್ಸನ್ನು ಗಳಿಸಿ ಮಾನವ ಕೃತಾರ್ಥನಾಗಬೇಕಾದರೆ 
ಹೊಸದರೊಡನೆ ಹಳೆಯಂದನ ಸಮನ್ವಯಗೊಳಿಸ 
ಬೇಕು : 


ಅರಮನೆ ಕಿರಹಟ್ಟಿ 
ಮುರುಕುವನೆಯೇ ಆಗಲಿ 
ಕಿರಣವ ಬೀರನೆ ಕರುಣಿ ಸರ್ಯ 
ನರನೇ ಸೃಜಿಸಿದ ಜಾತಿಯಂ ಕಾಳಿ ಚು 
ಸುಡುತಿದೆ ನಂದಿಸಬಾರದೆ ಶ್ರೀ ಚಿದಾನಂದ 


ಮನುಷ್ಯನು ಪೌರುಷವಂತಾವಲಂಬಿಯಾಗಿ ಧೀರ ಜೀವನ 
ನಡೆಸಬೇಕರಿ, ಧೈರ್ಯಶಾಲಿಯಾಗಿ ಇಹಪರಗಳನ್ನು 
ಸಾಧಿಸಬೇಕು: 


ರಾಗ-ಕಲ್ಯಾಣಿತ್ರಿಪುಟತಾಳ 
ಯಶವಗೊಳಿಸುವ ಆಶೆಯೇ ಮಾನಸವೆ 

ನಿನಗೆ 
ಹೆಸರೊಂದನೆ ಹಿಡಿದರೆ ನೀ 
ಜಸವ ಕಾಣುವುದಸದಳ ತಾ 
ವರಿಸಬೇ ನೀ ಹಳದನ ಪಾಲಿಸೆ ಬಾಳಿಗೆ 

ಸೊಬಗು 
ಕಳೆವೆಗದ ಚಿಗುರು 
ಹಳೆಯಂ ಬೇರಿಗೆ ಖಂಣಿ 
ಸೆಳೆವಿರಿಂಚು ಮೋಡಗಳ 
ಜಲದಾನಿ ಕಡಲಿಗೆ ಋಣಿ 
ಇಳೆಯೊಳು ಋಷಿವಾಕ್ಯಂಗಳು ವಿಜ್ಞಾನದಿ 

* ಬೆರೆಯೆಂ 
ಹೊಳೆವುದು ಚಿದಾನಂದನಳು ಬೆರೆತು ಬಾಳು 
ಮಾನವನು ಇತರ ಪಶುಪಕ್ಷಿಪ್ರಾಣಿ ಮರಗಿಡಗಳಿಂದ 
ಉಪಕಾರ ಪಡೆಯುವನಾದರೂ ಅವಕ್ಕೆ ಪ್ರತ್ಯುಪಕಾರ 
ಮಾಡದೆ ನಾಶಗೊಳಿಸುವುದರಲ್ಲಿ ನಿಪುಣ. ಅವನದೆಂತಹ 
ಕೃತಘ್ನತೆ ? ತಾನೆ ಶ್ರೇಷ್ಠನೆಂದು ಅಹಂಕಾರದಿಂದ 
ಬೀಗುತ್ತಾನೆ. 


ರಾಗ -ಕೀರವಾಣಿ ಆದಿತಾಳ 
ಧೈರ್ಯವೇ ಸಾಧನ ಇಹಪರಕೆ 
ಧೈರ್ಯದಿಂದಲಿ ನಿಜದ ನೆಲೆಯ ಗುರಿ 

ಗೋಚರಿಸುವುದು 
ಕಾರ್ಯಶೀಲರ ಪಟುತ್ವದಂರಿಗೆ 
ಧೈರ್ಯವೆ ತುಪ್ಪವು 
ದೈನ್ಯವ ಸುಡುವಂಥ ಧೈರ್ಯವೇ ಸಾಧನ 
ದೇವನ ನಾಮವೆ ಧೈರ್ಯದ ಬೋಧನೆ 
ದಿಟ್ಟನಂ ವೈರಿಯ ಮೆಟ್ಟಿ ನಿಲ್ಲಂವನರಿ 
ಜೀವನದಲಿ ಕಂಗೆಟ್ಟ ದರಿದ್ರರ 
ಸೇವಿಪ ಧೀರನೆ ಶ್ರೀ ಚಿದಾನಂದ 


ರಾಗ- ಶಂಕರಾಭರಣ ಝಂಪೆತಾಳ 
ನೀನಾರಿಗುಪಕಾರಿ ಎಲೆ ಮಾನವ 
ನೀನೆ ಅನ್ಯರಿಂ ಪಡೆವೆ ಉಪಕಾರವ 


ಕಷ್ಟಗಳಿಗೆ ಹೆದರಿ ಎದೆಗುಂದಬಾರದು : 


ಸಾಕ್ಷಿ /39 


ಟ, ನಿ, ಮುತ್ತಾ ಚಾರ 

ಆನೆದಂತವನೀವುದು ಆಕಳಮ್ಮತವ ಕೊಡುವುದು 
ಆನೆ ಆಕಳುಗಳನೆ ದುಡಿಸಿಕೊಳುವೆ, 
ಗಾನದಿಂಪಿನ ಸವಿಯನುಣಿಸುವುದುಕೋಗಿಲೆಯಂ 
ಆ ನವಿಲು ಕುಣಿಕುಣಿದು ಕಣ್ ಸೆಳೆವುದು 
ನಾನಾ ವರ್ಣದಿ ಕುಸುವ ಕಂಪೊಗೆದು 

ತಣಿಸುವುದು 
ಜೇನುಗೂಡಿಗೆ ದಾಳಿ ಇಡುವೆ ನಿಷ್ಕರುಣಿ 
ಪರಿಪರಿಯ ತನಿರಸದ ಫಲವೀವ ಗಿಡಗಳನ್ನು 
ನೆರಳೀವ ಮರಗಳನು ಕಡಿಮೆ ನೀನು. 
ಪರಿಪೂರ್ಣ ಚಿದಾನಂದನ ಸೃಷ್ಟಿಯಲಿ 

ನೆರೆ ನೀನೆ ಮೇಲೆಂದು ಬೀಗುತಿಹೆ ಏಕೆ 
ನಾಡು ನುಡಿಯಮೇಲಣ ಕೃತಿಗಳೂ ಕನ್ನಡದಲ್ಲಿ 
ಮೂಡಿಬರಲಡ್ಡಿಯಿಲ್ಲ : 


ಸಿರಿಗನ್ನಡದಿಂಚರಕೆ ಮನಸೋಲದವರಾರು 
ನುಡಿಯ ತಂತಿ ಮಾಡಿ ಪಂಪ 
ನುಡಿಸಿದ ತನ್ನ ಕಾವ್ಯ ವೀಣೆಯ 
ನುಡಿಯ ಜೇನ ಮಾಡಿ ಬಸವ 
ಕುಡಿಸಿದನು ವಚನಂಗಳ 
ಮೃಡಚಿದಾನಂದಾನುಭವದ 
ಅಡುಗೆಯ ರುಚಿನೋಡಿದವರೆ ಧನ್ಯರಲಾ 


ವಾಗ್ಗೇಯಕಾರ ಬರೆದುದೆಲ್ಲಾ ಗಟ್ಟಿ ಕಾಳಲ್ಲ. ಕಾಲದ 
ಒರೆಗಲ್ಲಲ್ಲಿ ಅವನ ರಚನೆಗಳ ಬಣ್ಣ ಬಯಲಾಗ 
ದಿರುವುದಿಲ್ಲ . ಅಳಿವುದೆಷ್ಟೋ ಉಳಿವುದೆಷ್ಟೊ , ಸಂಗೀತ 
ಸಾಹಿತ್ಯಗಳು ಸತ್ವವಿದ್ದಲ್ಲಿ ತಮ್ಮ ವರ್ಚಸ್ಸನ್ನು ಉಳಿಸಿ 
ಕೊಳ್ಳಬಹುದು. ಈ ಮಾತುಗಳು ನನ್ನ ರಚನೆಗಳಿಗೂ 

ಆನ್ವಯವಾಗುತ್ತದೆಂದು ವಿನಮ್ರನಾಗಿ ಅರಿಕೆ ಮಾಡಿ 
ಕೇಳುತ್ತೇನೆ. 


ರಾಗ-ರೇಗುಪ್ತ ರೂಪಕತಾಳ 
ಸಿರಿಗನ್ನಡದಿಂಚರಕೆ ವನಸೋಲದವರಾರು 
ಹರಿದಾಸವರೇಣ್ಯ ಪುರಂದರದಾಸರ ಶರಣರ 
ಪರಿಪೂರ್ಣ ಸಂಗೀತ ರಸದ ನುಡಿಯ 
ಸಾಹಿತ್ಯ ಗರ್ಭಗುಡಿಯ 


ಕನ್ನಡದಲ್ಲಿ ಸಂಗೀತ ಕೃತಿಗಳ ಅಭಾವವನ್ನು ಹೇಗ 
ಲಾಡಿಸುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು 
ನಡೆಸಿದ್ದೇನೆಂಬುದಷ್ಟೇ ಇಲ್ಲಿನ ವಿಚಾರ. 


ಯಹೂದೀಯರು: ಆಗ - ಈಗ 

ಜ್ಯೋತ್ಸಾ ಕಾಮತ 


ಜಗತ್ತಿನಾದ್ಯಂತ ಜ ' ಗಳೆಂದು ಹೆಸರು ಪಡೆದ | 
ಯಹೂದ್ಯರ ಆದಿ - ವರ್ತಮಾನಗಳು ಚರಿತ್ರಾರ್ಹ 
ವಾದವು. ಹಣದ ಹಪಾಪಿಯವರು , ಕೃಪಣರು, ಬುದ್ದಿ 
ಶಾಲಿಗಳು, ಸಮಯಸಾಧಕರು, ಎಂದು ತಮ್ಮ ದೇಶ 
ವಾಸಿಗಳ ಪ್ರೀತಿ ಅಸೂಯೆಗಳಿಗೆ ಪಾತ್ರವಾಗಲು ಹಲ 
ವಾರು ಕಾರಣಗಳಲ್ಲಿ ಅವರ ಜನಾಂಗದ ಹಿನ್ನೆಲೆ ಕಾರಣ, 
ಭಾರತೀಯ, ರಶಿಯನ್ , ಜರ್ಮನ್ , ಬ್ರಿಟಿಶ್‌ , 
ಅರಬ್ , ಅಮೇರಿಕನ್ ಜೂ ಗಳಲ್ಲಿ ಯಾವ ಸಾಮ್ಯವೂ 
ಇಲ್ಲದಿದ್ದರೂ ಅವರೆಲ್ಲ ಯಹೂದ್ಯರೆಂಬ ಒಂದೇ ಒಂದು 
ಕಾರಣದಿಂದ ದ್ವೇಷ, ತಾತ್ಸಾರ, ಅಸೂಯೆ, ಅಸಹ 
ಕಾರಗಳಿಂದ ಕೂಡಿದ ಪರಿಸರದ ನೆರೆಯವರ ಮಧ್ಯದಲ್ಲಿ 
ತಮ್ಮದೇ ಇಸ್ರೇಲ್ ಎಂಬ ರಾಷ್ಟ್ರವನ್ನು ಕಟ್ಟಿ , 
ಯಾವುದಕ್ಕೂ ಸೊಪ್ಪು ಹಾಕಿಲ್ಲ. ಅಲ್ಲದೇ ನೆರೆಹೊರೆಯ 
ದೇಶದವರನ್ನು ಒಂದೊಂದಾಗಿ ಮಣಿಸುತ್ತಿದ್ದಾರೆ. 
ಸುತ್ತಲಿನ ಪ್ರಬಲವೆನಿಸಿಕೊಂಡಿದ್ದ ಅರಬ್ ರಾಷ್ಟ್ರಗಳನ್ನು 
ಒಟ್ಟಿಗೆ ಸದೆಬಡೆದ ಶ್ರೇಯಸ್ಸು ಈ ಪುಟ್ಟ ರಾಷ್ಟ್ರಕ್ಕೆ 
ಸೇರಬೇಕಾದರೆ ಅವರ ಕೆಚ್ಚೆದೆಯ ಸಾಮರ್ಥ್ಯ ಎಷ್ಟೆಂದು 
ಅಳೆಯುವದು ಕಷ್ಟ ! ಸತತವಾದ ಕಲಹದಲ್ಲಿ ತೊಡಗಿದ 
ಯಹೂದ್ಯರೂ ಅರಬರೂ ಮೂಲತಃ ಒಂದೇ ಸೆಮೆ 
ಟಿಕ್ ' ಜನಾಂಗಕ್ಕೆ ಸೇರಿದವರಾದ್ದರಿಂದ ಅವರ ಕಚ್ಚಾ 
ಟಕ್ಕೆ ದಾಯಾದಿ ಮತ್ಸರವೇ ಕಾರಣವಿರಬಹುದು. 
ಸುಮಾರು ನಾಲ್ಕು ಸಾವಿರ ವರ್ಷಗಳ ಇವರ ಇತಿಹಾಸ | 
ವನ್ನು ಆಧಾರಸಹಿತವಾಗಿ ಗುರುತಿಸಬಹುದಾಗಿದೆ. 
ವಲತಃ ಅಲೆಮಾರಿ ಜನಾಂಗದ ಒಂದು ಪಂಗಡ , ಕ್ರಿಸ್ತ 
ಪೂರ್ವ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ 
ತಮ್ಮ ತಾಲ್ಲೋಲವಾಗಿದ್ದ ಪ್ಯಾಲೆಸ್ಸಾಯಿನ್‌ದಿಂದ 
ಮೆಸೊಪೊಟೆಮಿಯಾ ( ಈಗಿನ ಇರಾಕ್ ) ಮಾರ್ಗವಾಗಿ 


ಬಂದು ಈಜಿಪ್ಪಿನಲ್ಲಿ ಬೇರುಬಿಟ್ಟಿತು. ಆದರೆ ಈ ಹೊಸ 
ನಾಡಿನ ಹೆಮೆಟಿಕ್ ವಂಶಜರು ಸಾಂಸ್ಕೃತಿಕವಾಗಿ ತುಂಬ 
ಮುಂದುವರಿದವರಿದ್ದು ಈ ಅಲೆಮಾರಿಗಳನ್ನು ಅನಾದರ 
ದಿಂದ ಕಾಣಲಾರಂಭಿಸಿದರು. ಆದ್ದರಿಂದ ಯಹೂದಿಗಳು 
ಮೋರೆಸ್‌ನ ನಾಯಕತ್ವದಲ್ಲಿಕೇನಾನ್ (ಈಗಿನ ಪ್ಯಾಲೆ 
ಸ್ಟಾಯಿನ್) ಗೆ ಮರುಪ್ರಯಾಣ ಬೆಳೆಸಿದರು. ನಡುದಾರಿ 
ಯಲ್ಲಿ ಮೋರಸನಿಗೆ ದೇವವಾಣಿ ಕೇಳಿಸಿಕೊಂಡಿತು. 
ಆ ದಿವ್ಯವಾಣಿಯ ಹತ್ತು ಆದೇಶ ( Ten Command 
ments ) ಗಳೇ ಮಾನವ ಜನಾಂಗದ ಉನ್ನತಿಯ ಆಧಾರ 
ಸ್ತಂಭಗಳೆಂದು ಮುಂದೆ ಇ -ಕ್ರಿಶ್ಚಿಯನರಲ್ಲಿ ಪ್ರಸಿದ್ದ 
ವಾಗಿವೆ . ಸಂಪರ್ಕ ಬಂದ ಬ್ಯಾಬಿಲೋನ, ಅಸ್ಪೀರಿಯಂ, 
ಹಿಟ್ಯಾಟ್ ಸಂಸ್ಕೃತಿಗಳನ್ನು ಅರಗಿಸಿಕೊಂಡರು . ಸಾಲ್ 
ದೊರೆಯ ನೇತೃತ್ವದಲ್ಲಿ ರಾಜ್ಯ ಕಟ್ಟಿದರು. ತಮ್ಮ 
ಅಮಾರ್ತದೇವರಿಗೆ ದೇವಾಲಯಕಟ್ಟಿಸಿಜಾ ನ್ಯಾಯ 
ಚಾತುರ್ಯಗಳಿಗೆ ಹೆಸರುವಾಸಿಯಾದವನು ಸೊಲೊ 
ಮನ್ ದೊರೆ, ಸಾಲ್‌ನ ಮೊಮ್ಮಗ. ನಂತರದ ಅರಸರು 
ಬಲಹೀನರಾದ್ದರಿಂದ ರಾಜ್ಯ ಇಬ್ಬಾಗವಾಗಿ ಉತ್ತರದ 
ಇಸ್ಮಾಯಿಲ್, ದಕ್ಷಿಣದ ಜರಿದಾದಿಂದ ಬೇರ್ಪಟ್ಟಿತು. 
( ಜುದಾ- ಜುಡಿಯದಿಂದಲೇ - ಯಹೂದಿ ಶಬ್ದಗಳು 
ಬಂದಿವೆ.) ಜುದಾದಲ್ಲಿ ಯಾದವೀ ಕಲಹ ಪ್ರಾರಂಭ 
ವಾದಾಗ ಬಾಬಿಲೋನಿಯದ ಚಕ್ರವರ್ತಿ ನೆಬಂಕಡ್ 
ನರರನು ಹಸ್ತಕ್ಷೇಪ ಮಾಡಿ, ತನ್ನ ಗೊಂಬೆಯನ್ನು 
ಅರಸನಾಗಿಸಿ , ಅಸಂಖ್ಯರನ್ನು ಸೆರೆಯಾಳಾಗಿಸಿ ತನ್ನ 
ದೇಶಕ್ಕೆ ಒಯ್ದು . ಈ ಕಾಲದಲ್ಲಿ ಹೆಬ್ರು ಭಾಷೆ 
ಬೆಳೆದು ಯಹೂದ್ಯರ ಚರಿತ್ರೆ ರೂಪಗೊಂಡಿತರಿ. ಜೂ . 
ಕ್ರಿಶ್ಚಿಯನ್ನರಿಗೆಕೂಡಿಯೇ ಪವಿತ್ರವಾದ ಹಳೆಯ ಒಡಂ 
ಬಡಿಕೆ ( Old Testament) ಬೆಳಕು ಕಂಡಿತು. 


ಜೊತ್ಸಾ ಕಾಮತ 


ಸಾಕ್ಷಿ / 41 


ನಂತರ ಇರಾಣ ( ಪರ್ಶಿಯ ) ದ ಅರಸು ಸ್ವಾರಸ್ ಬ್ಯಾಬಿ ಗಳಿಗೆ ಪ್ರೋತ್ಸಾಹವಿತ್ತಂತೆ ಧರ್ಮಸಹಿಷ್ಣುಗಳ 
ಲೋನಿಯ ಗೆದ್ದು ಯಹೂದ್ಯರನ್ನು ಬಂಧಮುಕ್ತ ಆಗಿದ್ದರು. ಕ್ರೈಸ್ತರ ಹಿಂಸಾಚಾರದಿಂದ ನೊಂದ 
ಮಾಡಿ , ಇಸ್ರೇಯಲಕ್ಕೆ ಸ್ವಾಯತ್ತತೆ ದಯಪಾಲಿಸಿದ್ದ ಯಹೂದ್ಯರು ಅರಬರ ಆಶ್ರಯ ಪಡೆದು ನೆಮ್ಮದಿಯಿಂದ 
ರಿಂದ ಕಾನೂನು-ಕಟ್ಟಳೆಗಳುರೂಪಗೊಂಡವು. ಭಾರತ, ಬಾಳುವಂತಾಗಿತ್ತು . ಎರಡು ಶತಕಗಳ ನಂತರಕ್ರೈಸ್ತರ 
ಪರ್ಶಿಯ , ಗ್ರೀಕ ಸಂಸ್ಕೃತಿಗಳ ಸಂಪರ್ಕ ಒದಗಿತು. ಪ್ರಾಬಲ್ಯ ಹೆಚ್ಚುತ್ತ ಹೋದಂತೆ ಸ್ಪೇನಿನಲ್ಲಿ ಇದ್ದು 
ಮುಂದೆರೋಮನ್ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಒಳ ಬಿದ್ದ ಜ ಜನರು ವಲಸೆ ಹೋಗುವಂತೆ ಆಯಿತು. 
ಗಾದರೂ ಯಹೂದ್ಯರಿಗೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಹಾಲಂಡ್ , ಆಸ್ಟ್ರಿಯ , ಜರ್ಮನಿಗಳಲ್ಲಿ ಹೆಚ್ಚಾಗಿ ಅವರು 
ಅಡ್ಡಿ ಬರಲಿಲ್ಲ . ತೀರ ಹಿಂದಿನ ಕಾಲದಿಂದಲೂ ಕ್ರಿಸ್ತ ಆಶ್ರಯ ಪಡೆದರು. ಪದೇ ಪದೇ ತಮ್ಮ ಗಂಟು 
ಪ್ರವಾದಿಯೊಬ್ಬ ಉದಯಿಸಿ ಬರಲಿದ್ದಾನೆಂದು ಯಹ ಮೂಟೆಗಳನ್ನು ಕಟ್ಟಿಕೊಂಡು ಒಳ್ಳೆಯ ತಾಣ ಹುಡು 
ದ್ಯರ ನಂಬಿಕೆಯಿತ್ತು . ಯೇಸುವು ಧರ್ಮಬೋಧೆ ಕುತ್ತ ಹೋಗುವ ಪ್ರಸಂಗಗಳು ಯಹೂದ್ಯರಿಗೆ ಬರ 
ಪ್ರಾರಂಭಿಸಿದ ನಂತರ, ಅವನೇ ಕ್ರಿಸ್ತನೆಂದು ಒಪ್ಪಿ ತೊಡಗಿ, ಅಸಹಾಯರಾಗುತ್ತಿದ್ದಂತೆ ಬಂದ್ದಿ ಯನ್ನೇ 
ಕೆಂಡ ಯಹೂದ್ಯರ ತಂಡದವರು ಕೈಸ್ತರಾದರು. ಬಂಡವಾಳವನ್ನಾಗಿ ಬಳಸಬೇಕಾದ ಅಗತ್ಯತೆತೋರಿತು. 
ಅದನ್ನು ನಂಬದವರು ಯಹೂದ್ಯರಾಗಿಯೇ ವಂದರಿ ಅದನ್ನೇ ಚುರುಕುಗೊಳಿಸಿ ಸ್ಥಳೀಯರೊಂದಿಗೆ ಸ್ಪರ್ಧಿಸ 
ದರು. ರೋಮನ್ ಸಾಮ್ರಾಟರ ಮಾಂಡಲಿಕ , ಯಹ ಬೇಕಾಯಿತು. ಅಲ್ಲದೆ ತಾವು ಸಂಗ್ರಹಿಸಿದ ಅಲ್ಪ 
ದ್ಯರ ಮುಖ್ಯಸ್ಥ ಹೆರಾಡ್‌ನ ಯೇಸುವಿನ ಬೋಧನೆ - ಸಂಪತ್ತನ್ನು ಕಷ್ಟಕಾಲಕ್ಕೆಂದು ಬಚ್ಚಿಡುವ ಪ್ರವೃತ್ತಿ 
ಯಲ್ಲಿ ಸಾಮ್ರಾಜ್ಯ ದ್ರೋಹ ಕಂಡಿದ್ದರಿಂದ ಆತನನ್ನು ಯನ ಬೆಳೆಸಿಕೊಂಡರು. ಇದರಿಂದಾಗಿ ಸ್ಥಾನೀಯರು 
ಶಿಲುಬೆಗೇರಿಸಿದನು . 

ಅವರನ್ನು ಶೋಷಕರೆಂದು ಪರಿಗಣಿಸಿ ಧರ್ಮದ ಹೆಸರಿ 

ನಲ್ಲಿ ಪೀಡಿಸಲಾರಂಭಿಸಿದರು. 
ಪ್ಯಾಲೆಸ್ಸಾಯಿನಿಗಷ್ಟೇ ಪರಿಮಿತವಾಗಿದ್ದ ಕ್ರೈಸ್ತ ಧರ್ಮ, 
ಸಂತ ಪಾಲನಿಂದಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಯಹೂದ್ಯರೆಲ್ಲ ನಗರದ ಹೊರಗಿನಕೊಳಚೆ ( ಘಟೋ ) 
ಹಬ್ಬುವಂತಾಯಿತು. ಕ್ರಿಸ್ತ ಧರ್ಮಾಂತರ ಹೊಂದಿ ಪ್ರದೇಶಗಳಲ್ಲಿ ವಾಸಮಾಡಿ, ಕಿರುಕಳ ವ್ಯಾಪಾರ, ಬಡ್ಡಿಗೆ 
ದವರು ಯೇಸುವಿನ ಕೊಲೆಗಡುಕರೆಂದು ಯಹೂದ್ಯ ಹಣಕೊಡುವುದು, ಚಾಳೀಸು-ಕೈಗಡಿಯಾರದ ರಿಪೇರಿ 
ರನ್ನು ಅಸಡ್ಡೆ , ಅಸೂಯೆಂ, ತಿರಸ್ಕಾರಗಳಿಂದ ನಡೆಸಿ ಗಳಂತಹ ವೃತ್ತಿಗಳನ್ನು ಅವಲಂಬಿಸಿ ಜೀವನ ನಡೆಸ 
ಕೊಳ್ಳಲಾರಂಭಿಸಿದರು . ಕ್ರಿ . ಶ. 70 ರಲ್ಲಿ ರೋವರ ಬೇಕಾಗಿತ್ತು . ಖ್ಯಾತ ತತ್ವಜ್ಞಾನಿ ಸ್ಪಿನೋರುವಾ ಚಾಳೀ 
ನ್ನರು, ಸೊಲೊಮನ್ನು ಕಟ್ಟಿಸಿದ ದೇಗುಲ ಹಾಳು ಸಿನ ಗಾಜುಗಳನ್ನು ವರಿಸೆಯುವ ಕಾಯಕವನ್ನು ಕೈ 
ಗೆಡವಿದರು. ಯಹೂದ್ಯರ ಆಸ್ತಿಪಾಸ್ತಿಗಳಿಗೆ ಹಾನಿ ಕೊಂಡಿದ್ದನೆಂದು ಇಲ್ಲಿ ಸ್ಮರಿಸಬೇಕು. ಭವಿಂಗೆ ಅಧಿ 
ಯೊದಗಿ ಅವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಚದುರಿದರು . ಕಾರ ಅವರಿಗೆ ಇಲ್ಲದ್ದರಿಂದ ಕೃಷಿಕರಾಗುವಂತಿರಲಿಲ್ಲ. 
ನಿರಾಶ್ರಿತರಾಗಿ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿದರು. ಶಸ್ತ್ರಾಸ್ತ್ರಗಳನ್ನು ಬಳಸದಂತೆ ಪ್ರತಿಬಂಧವಿದ್ದುದರಿಂದ 
ಕ್ರಿಸ್ತಶಕ ಎರಡನೇ ಶತಕದಲ್ಲಿ ಯಹೂದ್ಯರ ಬೇನೀ ಸೈನಿಕರಾಗುವಂತಿರಲಿಲ್ಲ. ಇದರಿಂದ ಕಡ್ಡಾಯವಾಗಿ ಓದು 
ಇಸ್ರೇಯೆಲ್ ಎಂಬ ತಂಡ ಭಾರತಕ್ಕೂ ಬಂದು ಪಶ್ಚಿಮ ಬರಹಕಲಿತಂ ಬುದ್ದಿ - ಚಾತುರ್ಯಗಳನ್ನು ಬಳಸಿಕೊಂಡು 
ದಂಡೆಯ ಕೇರಳ - ಕೊಂಕಣಗಳಲ್ಲಿ ನೆಲೆಸಿತು. 

ಕೈಗೊಂಡ ಕೆಲಸದಲ್ಲಿ ಪರಿಣತಿಯನ್ನು ಸಾಧಿಸಲೇ ಬೇಕಾ 

ಯಿತು. ಧವರ್ರಿ ಬಾಂಧವ್ಯ ಗಾಢವಾಯಿತು. ಬದುಕರಿ 
ಇಸ್ಲಾಂ ಧರ್ಮ ಸ್ಥಾಪಿತವಾಗಿ ಅದರ ಅನುಯಾಯಿರಿ 
ಗಳಾದ ಅರಬರು ಸಿರಿಯಾ, ಇರಾಕ್ , ಇರಾಣಗಳನ್ನು 

ಪ್ರಗತಿ- ಸಾವುಗಳಲ್ಲಿ ಒಬ್ಬರಿಗೊಬ್ಬರು ನೆರವಾಗುವ 

ಉದಾತ್ತ ವನಭಾವ ಬೆಳೆಯಿತು. 
ಗೆದ್ದು ಭಾರತದತ್ಯವೂ ಲಕ್ಷ್ಯ ಹಾಕಿದರು. ಪಶ್ಚಿಮಕ್ಕೆ 
ಸ್ಪೇನದ ತನಕ ಗೆದ್ದು ರಾಜ್ಯವನ್ನು ವಿಸ್ತರಿಸಿದರು. ಸಾಂಸ್ಕೃತಿಕ ಪುನರುಜ್ಜಿವನ ( Renaissance) ದಿಂದ 
ಸ್ಪೇನದ ಅರಬ ಅರಸರು ಸುಸಂಸ್ಕೃತರಿದ್ದು ಶಿಲ್ಪಕಲೆ ಪ್ರಾರಂಭವಾದ ಭೌದ್ದಿಕ ಜಾಗೃತಿಯಿಂದಾಗಿ ಯುರೆ 


42/ ಸಾಕ್ಷಿ 

ಯಹೂದೀಯರು : ಆಗ - ಈಗ 
ಪಿನ ಕೆಲದೇಶಗಳಲ್ಲಿ ಯಹೂದ್ಯರ ಬಗೆಗಿನ ವಿಷವು 1904ರಲ್ಲಿ ಮೃತನಾದರೂ ಅವನು ಹೊತ್ತಿಸಿದ ಕಿಡಿಗಳು 
ಭಾವನೆ ಕಡಮೆಯಾಯಿತು. ಅಮೇರಿಕದಲ್ಲಿ ನೆಲೆಸಿ ಪ್ರಕಾಶಮಾನವಾಗಿ ಉರಿಯ ಹತ್ತಿದವು. ವಿಶೇಷತಃ 
ದವರಿಗೆ ಇತರ ಎಲ್ಲ ನಾಗರೀಕರ ಹಕ್ಕು ಬಾಧ್ಯತೆಗಳು ಪೋಲೆಂಡ್ , ಜರ್ಮನಿ ರಾಷ್ಟ್ರಗಳಲ್ಲಿ ಶೋಷಣೆಗೆ ಬಲಿ 
ಒದಗಿದರೆ , ಫ್ರೆಂಚ್ ರಾಜ್ಯಕ್ರಾಂತಿಯಿಂದಾಗಿ ಫ್ರಾನ್ಸ್ ಯಾದ ಯಹೂದ್ಯರು ತಮ್ಮ ಪುರಾತನ ನಾಡಿಗೆ ಹಿಂದಿ 
ಇಂಗ್ಲಂಡಗಳಲ್ಲಿ ಯಹೂದ್ಯರಿಗೆ ಈ ಮೊದಲು ಇಲ್ಲದ ರುಗುವ ಕನಸನ್ನು ನನಸಾಗಿಸಲು ಕಂಕಣಬದ್ಧರಾದರು. 
ಸಾಮಾಜಿಕ ಸ್ಥಾನ ಲಭಿಸಿತು. 

ಯಹೂದ್ಯರಿಗೆ ಕೆಲವು ಪುರಾತನ ಸ್ಥಾನಗಳು ಪವಿತ್ರ 
ಹತ್ತೊಂಬತ್ತನೆಯ ಶತಕದ ಅಂತ್ಯದಲ್ಲಿ ನಡೆದ ಕೆಲ ವೆನಿಸಿಕೊಂಡಿವೆ. ಜೆರುಸಲೇಮದ ಪಕ್ಕದ ಬೆಟ್ಟ 
ಘಟನೆಗಳಿಂದ ಯಹೂದಿ ಜನಾಂಗದ ದೆಸೆಯೇ ರಾಯೊನ್ ಮೇಲಿಂದಲೇ ಅವರ ತಾಯೇಲದ ಚಳು 
ಬದಲಾಗುವಂತಾಯಿತು. ಕ್ರಿ . ಶ. 1881ರಲ್ಲಿ ರಶಿಯದ ವಳಿ ರಾಯೋನಿಸಂ ಎಂಬ ಹೆಸರು ಪಡೆಯಿತು. 
ಜಾರ್ ಅಲೆಕ್ಸಾಂಡರನ ಕೊಲೆಗೆ ಯಹೂದ್ಯರ ಒಳ ಸೊಲೊಮನ್ ಕಟ್ಟಿಸಿದ ದೇಗುಲ ಹಾಳುಬಿದ್ದು ಸಹ 
ಸಂಚು ಕಾರಣವೆಂಬ ಅಪಪ್ರಚಾರವಾಗಿ, ಅವರ ಕೊಲೆ ಸ್ರಾರು ವರ್ಷ ಕಳೆದರೂ ಉಳಿದ ಚಿಕ್ಕಗೋಡೆಯನ್ನೇ 
ಸುಲಿಗೆಗಳು ( Pograms) ನಿರಾತಂಕವಾಗಿ ನಡೆದವು. ಶೋಕಪ್ರಾಕಾರ (Weeping wall ) ಎಂದು ಕರೆದು, 
ಹಲವರು ಪಾಲೆಸ್ಸಾಯಿನ್‌ಗೆ ಕೆಲವರು ಅಮೇರಿಕಾಕ್ಕೆ ಅಲ್ಲಿ ಹುತಾತ್ಮರ ನೆನಪಿಗೆ ಬಾಷ್ಪಾಂಜಲಿ ಅರ್ಪಿಸುತ್ತಾರೆ. 
ವಲಸೆ ಹೋದರು. ಪ್ರಗತಿಗಾಮಿ ಅನಿಸಿಕೊಂಡ ಜೆರುಸಲೇಮ್ ಯಹೂದ್ಯರು ಕ್ರಿಶ್ಚಿಯನ್ ಮತ್ತು 
ಫ್ರಾನ್ಸಿನಲ್ಲಿ ಕೂಡ ಜ ಸೇನಾಧಿಕಾರಿ ಪ್ರೇಫಸ್‌ ಮುಸಲ್ಮಾನರಿಗೆಕೂಡ ಪವಿತ್ರಸ್ಥಳ, ವಿದೇಶಗಳಲ್ಲಿದ್ದ 
ಎಂಬುವನನ್ನು ಶಿಕ್ಷಿಸುವುದಕ್ಕಾಗಿಯೇ ಖೆಟ್ಟಿಕಾಗದ ಜರಿಗೆ ' ಡಾಯೆಸ್ಕೋರಾ' (Diaspora ) ದ ಜಗ 
ಪತ್ರಗಳನ್ನು ಸಿದ್ದ ಮಾಡಿ 1894ರಲ್ಲಿ ಜೀವಾವಧಿ ಶಿಕ್ಷೆಗೆ ಳೆನ್ನುತ್ತಾರೆ. ಪ್ರತ್ಯೇಕ ನಾಡಿನ ಅಗತ್ಯತೆಯನ್ನು ಡಾಯ 
ಗುರಿಪಡಿಸಲಾಯಿತು. ಎಮಿಲ್ ಜೋಲಾನಂತಹ ಸ್ಪೋರಾದ ಯಹೂದಿಗಳು ಹೆಚ್ಚು ಹೆಚ್ಚಾಗಿ ಮನಗಾಣು 
ಪ್ರಭಾವಶಾಲಿ ಲೇಖಕರ ಬರವಣಿಗೆಯ ಮುಖಾಂತರ ತಿದ್ದ ದಿನಗಳಲ್ಲಿ ಅವರ ನಾಯಕತ್ವ , ರಶಿಯದಿಂದ 
ಈ ಅನ್ಯಾಯದತ್ತ ಜಗತ್ತಿನ ಧೀಮಂತರ ಲಕ್ಷವನ್ನೆಳೆ ಬಂದು ಬ್ರಿಟನಿನಲ್ಲಿ ಬೀಡು ಬಿಟ್ಟಿದ್ದ ಡಾ|| ಖ್ಯಾಮ್ 
ಯುವದರಲ್ಲಿ ಯಶಸ್ವಿಯಾದರು. ಈ ಎಲ್ಲ ಘಟನೆ ವಿಟ್ಟವನ ( Dr, Chaim Witzman ) ನ ಕೊರಳಿಗೆ 
ಗಳಿಂದ, ಸ್ವಂತ ನೆಲೆ- ಅಸ್ತಿತ್ವಗಳಿಲ್ಲದೇ ತಮ್ಮ ಜನರು ಬಿತ್ತು . ಈತ ವಿಜ್ಞಾನಿಯಾಗಿದ್ದು ಪ್ರಥಮ ಜಾಗತಿಕ 
ಒಂದೆಡೆಯಿಂದ ಇನ್ನೊಂದೆಡೆ ಚೆಂಡಿನಂತೆ ತರಲ್ಪಟ್ಟ ಯುದ್ದದಲ್ಲಿ ಸ್ಫೋಟಕಗಳನ್ನು ತಯಾರಿಸಲು ಅತ್ಯವಶ್ಯ 
` ಏನನ್ನೂ ಸಾಧಿಸಲಾರರು , ತಮ್ಮದೇ ದೇಶ ಕಟ್ಟಿ ವಾಗಿದ್ದ ಎಸಿಟೋನವನ್ನು ಕೃತಕವಾಗಿ ತಯಾರಿಸುವ 
ಕೊಂಡರೇ ಉಳಿಗಾಲವಿದೆಯೆಂದು ಮನಗಂಡ ಹಂಗೇ ವಿಧಾನವನ್ನು ಕಂಡುಹಿಡಿದು ಬ್ರಿಟಿಷರಿಗೆ ಹೆಚ್ಚಿನ 
ರಿಯ ಪತ್ರಿಕೋದ್ಯಮಿ ಹರ್ತ್ಸೆಲ್ ಎಂಬುವನು ಲೇಖನ ಸಹಾಯ ನೀಡಿದ್ದರಿಂದ, ಅದರ ಬದಲಿಗೆ ವೈಯಕ್ತಿಕ 
ಗಳ ಮೂಲಕ ಯಹೂದಿ ನಾಡಿನ ವಿಚಾರವನ್ನೂ ಹರಡಿ ವಾಗಿ ಏನೂ ಬೇಕಾಗಿಲ್ಲವಾದರೂ ತನ್ನ ವರಿಗೆ ಪ್ಯಾಲೆ 
ದನು . ಇದರ ಪರಿಣಾಮವಾಗಿ ಕ್ರಿ . ಶ. 1897ರಲ್ಲಿ ಜಾಗ ಸ್ವಾಯಿನ್‌ದಲ್ಲಿ ನೆಲೆಸುವ ಅವಕಾಶ ಕಲ್ಪಿಸಿಕೊಡಬೇಕಾಗಿ 
ತಿಕ ರಿ ನಿಸ್ಟ್‌ ಕಾಂಗ್ರೆಸ್ಸು ಸ್ಥಾಪಿತವಾಯಿತು. ಬ್ರಿಟಷ್ ಪ್ರಧಾನಿ ಲಾಯನ್ಸ್ ಜಾರ್ಜನಿಗೆ ಮನವಿ 
ಹರ್ತ್ಸೆಲ್‌ನರಿ ಯಹೂದ್ಯರು ಇದ್ದ ದೇಶಗಳಲ್ಲೆಲ್ಲ ಈ ಮಾಡಿದ. ಬ್ರಿಟಿಷರು ಮಿತ್ರ ರಾಷ್ಟ್ರಗಳ ಅನುವತಿಯಿಂದ 
ಸಂಸ್ಥೆಯ ಶಾಖೆಗಳನ್ನು ತೆರೆದು ಧನ ಸಂಗ್ರಹದ ಪ್ಯಾಲೆಸ್ಟಾಲಿನ್ದಲ್ಲಿ ಶತಕಗಳಿಂದ ನೆಲೆಸಿದ ಅರಬರಿಗೆ 
ಏರ್ಪಾಡು ಮಾಡಿದ. ಆ ರಾಷ್ಟ್ರಗಳ ಮುಖಂಡರನ ಯಾವ ರೀತಿಯಿಂದಲೂ ಅನಾನುಕೂಲತೆಯಾಗದಂತೆ 
ಆಗಿನ ಪಾಲೆಸ್ಸಾಯಿನ್ ತುರ್ಕಿ ಸಾಮ್ರಾಜ್ಯಕ್ಕೆ ಒಳ ಯಹೂದ್ಯರಿಗೆ ರಾಷ್ಟ್ರೀಯ ನೆಲೆವೀಡನ್ನು ( National 
ಪಟ್ಟದ್ದರಿಂದ , ಅದರ ಮಂತ್ರಿಗಳನ್ನ ಭೇಟಿಯಾಗಿ Home)ಕೊಡಮಾಡಲು ಬ್ರಿಟಿಷ್ ಸರಕಾರ ನಿರ್ಧರಿಸಿ 
ತಮ್ಮ ಪ್ರತ್ಯೇಕ ದೇಶದ ಬೇಡಿಕೆಗೆ ಬೆಂಬಲ ಕೋರಿದ . ದ್ದಾಗಿ ವಿದೇಶ ಮಂತ್ರಿ ಜೇಮ ಬಾಲಫರ್‌ನು 1917 
ಹರ್ತ್ಸೆಲ್ನು 44ನೇ ವರ್ಷದ ಪ್ರಾಯದಲ್ಲೇ ಕ್ರಿ . ಶ. ರಲ್ಲಿಘೋಷಣೆಯೊಂದನ್ನು ಹೊರಡಿಸಿದ. 


ಸಾಕ್ಷಿ/ 43, 
ಜೊತ್ಸಾ ಕಾಮತ 
ವಿಸ್ತಾರವಾದ ಅರಬ ಪ್ರದೇಶವೆಲ್ಲ ಸಮಾವೇಶಗೊಂಡಿದ್ದ ಮನೆಕಟ್ಟಿ ಹೊಸ ಸ್ಥಳಗಳನ್ನು ಆಕ್ರಮಿಸಿಕೊಂಡು ಬಿಡು 
ತುರ್ಕಿಸ್ತಾನದ ಒಟ್ಟೋಮನ್ ಸಾಮ್ರಾಜ್ಯ , ಮೊದಲ ತಿದ್ದರು. 
ಮಹಾಯುದ್ಧದಲ್ಲಿ ಜರ್ಮನ್ನರೊಡನೆ ಸಹಕರಿಸಿತು. 

ಜರ್ಮನಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಯಹೂದ್ಯರು 
ಹೀಗಾಗಿ ಬ್ರಿಟಿಷರು ಚಿಕ್ಕ ಪುಟ್ಟ ಅರಬ ಮಾಂಡಲಿಕರನ್ನು 

ವ್ಯಾಪಾರ ಉದ್ದಿಮೆಗಳಲ್ಲಿ ಮುಂದುವರಿದವರಾಗಿ ಇತರರ 
ಹುರಿದುಂಬಿಸಿ ತುರ್ಕರ ವಿರುದ್ಧ ದಂಗೆ ಏಳಲು 

ಅಸೂಯೆಗೆ ಪಾತ್ರರಾಗಿದ್ದರು. ಪ್ರಜೆಗಳನ್ನೆಲ್ಲ ಅಂಕಿತ 
ಪ್ರೋತ್ಸಾಹಿಸಿದ್ದರಿಂದ ಹೆಜಾಜಿನ ಹರಿಸೇನನ ನೇತೃತ್ವ 

ದಲ್ಲಿಟ್ಟು ವಿಶ್ವವಿಜೇತನಾಗಲು ಹೊರಟಿದ್ದ ಹಿಟ್ಲರನಿಗೆ 
ದಲ್ಲಿ ಕೂಟ ಕಾಳಗ ನಡೆದ ಸಾಮ್ರಾಜ್ಯವನ್ನು ಮಣಲ್ಲ 

ತಾನು ಬಾಲ್ಯದಿಂದಲೂ ದ್ವೇಷಿಸುತ್ತಿದ್ದ ಯಹೂದಿಗಳು 
ಮುಕ್ಕಿಸುವಲ್ಲಿ ಯಶಸ್ವಿಯಾದರು. ಒಟೌವನ 

ಉತ್ತಮ ಸಾಧನವಾಗಿ ಪರಿಣಮಿಸಿದರು. ತಾವು ಆರ್ಯ 
ಸಾಮ್ರಾಜ್ಯದ ಪ್ರಮುಖ ಭಾಗಗಳಾದ ಇರಾಕ , 

ರಾದರೆ ಅವರು ಅನಾರ್ಯರು. (ಮೊದಲ) ಮಹಾ 
ಜೋರ್ಡನ್ , ಸಿರಿಯಗಳನ್ನು ಪ್ರತ್ಯೇಕಿಸಿ ಬ್ರಿಟಿಷರು 

ಯುದ್ದದಲ್ಲಿ ವೈರಿಗಳೊಡನೆ ಒಳಸಂಚರಿ ನಡೆಸಿದ್ದರಿಂದ 
ಹರಿಸೇನನ ವಂಶಸ್ಥರಿಗೆ ಪಟ್ಟ ಕಟ್ಟಿದರು. ಅರಬ್ 

ತಾವು ಕೆಟ್ಟ ಸೋಲನ್ನು ಎದುರಿಸಬೇಕಾಯಿತು, 
ಕ್ರಿಶ್ಚಿಯನರು ಬಹುಸಂಖ್ಯಾತರಾಗಿದ್ದ ಸಿರಿಯದ ದಕ್ಷಿಣ ಯಹೂದ್ಯರು ಜರ್ಮನ್ನರ ರಕ್ತ ಹೀರುವ ಜಿಗಣೆಗಳಂತೆ, 
ಭಾಗವನ್ನು ವಿಭಜಿಸಿ ಲೆಬೆನಾನ್ ಗಣರಾಜ್ಯವನ್ನು 1926 

ಮುಂತಾದ ಆರೋಪ ಗಳನ್ನು ಅವರ ಮೇಲೆ ಹೊರಿಸಿ 
ರಲ್ಲಿ ಸ್ಥಾಪಿಸಿದರು. ಸಿರಿಯದಲ್ಲಿ ಕೆಲಕಾಲದ ನಂತರ 

ಪ್ರಜೆಗಳನ್ನು ಗೆಲ್ಲುವ ಸುಲಭೋಪಾಯವನ್ನು ಆತ 
ಗಣರಾಜ್ಯ ರೂಪತಾಳಿತು. 

ಕಂಡುಹಿಡಿದ . ಜಗಳ ಸ್ಥಾನ ಕಳ್ಳ - ಕಾಕರರಿಗೆ ಸರಿ 
ಬ್ರಿಟಿಷರ ಆಶ್ವಾಸನೆಯ ಮೇಲೆ ಯಹೂದ್ಯರು ಪ್ಯಾಲೆ | 

ಸವವಾಗಿ ಅವರು ಹಳದಿ ಬಿಲ್ಲೆ ಧರಿಸಬೇಕು, ಪೋಲಿಸರು 
ಸ್ಟಾಯಿನ್ ತಮ್ಮದೇ ಎಂಬಂತೆ ಅಲ್ಲಿ ದೊಡ್ಡ ಪ್ರಮಾಣ 

ಕರೆದಾಗ ಹಾಜರಾಗಬೇಕು. ಆರ್ಯರನ್ನು ವಿವಾಹ 
ದಲ್ಲಿ ಹೋಗಲಾರಂಭಿಸಿದ್ದರಿಂದ ಅಲ್ಲಿಯ ಅರಬರು 

ವಾಗುವಂತಿಲ್ಲ. ಇವೇ ಮೊದಲಾದ ಕಟ್ಟಳೆಗಳು ರೂಪ 
ಅಲ್ಪಸಂಖ್ಯಾತರಾಗುವಂತಾಯಿತು. ಇದರಿಂದ ಅರಬರ 

ಗೊಂಡವು. ಈ ಕೀಳು ವಂಶಜರ ಪೀಳಿಗೆ ಮುಂದೆ 
ಅಸಂತೋಷವನ್ನು ಗಮನಿಸಿದ ಬ್ರಿಟಿಷರು, ಯಹೂ ಬರದಂತೆ ಮಾಡುವದು ಹಿಟ್ಲರನ ಬೃಹದ್ಯೋಜನೆ 
ದ್ಯರ ವಲಸೆಯನ್ನು ಮೊಟಕುಗೊಳಿಸಲೆತ್ನಿಸಿದರು . 

ಯಾಗಿ, ಅವರನ್ನು ಪ್ರಯೋಗ- ಪಶುಗಳನ್ನಾಗಿ ಉಪ 
ಇದನ್ನು ಪಾಲಿಸದ ವಲಸೆಗಾರರು ' ಹಗಾನಾ ' ಎಂಬತೀವ್ರ 

ಯೋಗಿಸಲು ವಿಜ್ಞಾನಿಗಳಿಗೆ ಪರವಾನಗಿಯನ್ನು ನೀಡ 
ಪ್ರತಿಗಾಮಿ ಯುವಕ- ಯುವತಿಯರ ಸ್ವಯಂಸೇವಕ ದಳ 

ಲಾಯಿತು. ಅವರ ಮನೆ ಮತ್ತು ಸಿನೆಗೊಗ್ . 
ವನ್ನು ಸ್ಥಾಪಿಸಿ, ಯುದ್ಧೋಪಕರಣಗಳಿಂದ ಸಜಾ 

( ಪ್ರಾರ್ಥನಾ ಮಂದಿರ) ಗಳ ಮೇಲೆಸಂಘಟಿತ ಆಕ್ರಮಣ 
ಗೊಳಿಸಿದರು. ಅರಬರಿಂದ ಭೂಮಿಯನ್ನು ಕೊಳ್ಳಲು 

ಗಳು ನಡೆದವು. ಪ್ರಜೆಗಳ ಕಣ್ಣ ಹಿಂದೆ ಅತ್ಯಂತ 
ಹಣ ಶೇಖರಿಸಿದರು , ಬಂಜರು, ಜವಳು, ವಾರಭವಿಂ 

ಅಮಾನುಷ ಕೃತ್ಯಗಳು ಘಟಿಸಿದವು. ಲೆಕ್ಕವಿಲ್ಲದಷ್ಟು 
ಯಷ್ಟೇ ಅವರಿಗೆ ಸಿಕ್ಕಿತು. ಆದರೂ ನಿರಾಶರಾಗದೇ 

ಯಹದ್ಯರ ಹತ್ಯಾಕಾಂಡ ನಡೆಯಿತು. ಎರಡನೆಯ 
ಛಲದಿಂದ ಕಷ್ಟನಷ್ಟಗಳನ್ನು ಅನುಭವಿಸಿ ವೈಜ್ಞಾನಿಕ 

ಮಹಾಯುದ್ಧ ಮುಗಿಯುವ ಕಾಲಕ್ಕೆ ಅರವತ್ತು ಲಕ್ಷ 
ವಾಗಿ ಕೃಷಿಯನ್ನು ಕೈಕೊಂಡರು. ವಿವಿಧ ರಚನಾತ್ಮಕ 

ಅರ್ಥಾತ್ ಜಾಗತಿಕ ಜ ಜನರ ಎರಡು ವರಿರಾಂಶ 
ಚಟುವಟಿಕೆಗಳಲ್ಲಿ ಸಂಯೋಜನೆ ತರುವುದಕ್ಕಾಗಿ ಸಮಂತಾ 

ದಷ್ಟ ಸಂಖ್ಯೆಯಲ್ಲಿ ಜರ್ಮನಿ ಮತ್ತು ಹಿಟ್ಲರನು ಆಕ್ರವಿರಿ 
ವಾದದ ಕಿಬುಟ್ಟ ( Kibutz ) ಸಂಘಗಳನ್ನು ಸ್ಥಾಪಿಸಿ 

ಸಿದ್ದ ಪ್ರದೇಶದಲ್ಲಿ ಜನ ಹತರಾದ ವಿಚಾರ ತಿಳಿದಾಗ 
ದರು. ಚಿಕ್ಕವರಿಕ್ಕಳಿಗೆ ಆಟಪಾಟದಲ್ಲಿ, ಯುವಾ ಜನರಿಗೆ 

ನಾಗರಿಕ ಜಗತ್ತು ಹೌಹಾರಿತು. ಇವರೆಲ್ಲರ ಸಹಾನು 
ಶಸ್ತ್ರಾಸ್ತ್ರಗಳಲ್ಲಿ , ಮಹಿಳೆಯರಿಗೆ, ಪ್ರೌಢರಿಗೆ ಕೃಷಿ 

ಭತಿಗೆ ಪಾತ್ರರಾದ ಯಹೂದಿ ಜನಾಂಗಕ್ಕೆ ತಮ್ಮ 
ಉದ್ದಿವೆಗಳಲ್ಲಿ ತರಬೇತಿಕೊಟ್ಟರು. ಕಿಬುಟ್ಟಿಗಳು 

ನಾಡನ್ನು ಕಟ್ಟಿಕೊಳ್ಳಲು ಅನುಕೂಲವಾಯಿತು. 
ಬೆಳೆಯ ಹತ್ತಿದಾಗ ಹೊಸ ಸ್ಥಳಗಳಲ್ಲಿ ಡೇರೆ ಹಾಕಿ ಮೊದಲ ಮಹಾಯುದ್ಧ ವಂಗಿದಾಗಲೇ ಪ್ಯಾಲೆ 
ಗೃಹನಿರ್ಮಾಣದ ಸಾಮಗ್ರಿಗಳನ್ನು ಗುಪ್ತವಾಗಿ ಸಾಗಿಸಿ ಸ್ಟಾಯಿನ್ ಮೇಲ್ವಿಚಾರಣೆಯನ್ನು ಯುಕ್ತ ರಾಷ್ಟ್ರವು 


44 / ಸಾಕ್ಷಿ 

ಯಹೂದೀಯರು ; ಆಗ - ಈಗ 
ಬ್ರಿಟಿಷರಿಗೆ ಒಪ್ಪಿಸಿತ್ತು . 1948ರಲ್ಲಿ ಸಂಯುಕ್ತ ರಾಷ್ಟ್ರ ಇಸ್ರೇಲಿಯರ ಆಕ್ರಮಣ ಶೀಲತೆಯ ಬಗ್ಗೆ ಅಮೇರಿಕನ್ 
ಸಂಘದ ಆದೇಶದ ಮೇರೆಗೆ ಆ ರಾಜ್ಯವನ್ನು ಯಹೂದಿ ಸರಕಾರ ಮೂಗು ಮುರಿದಾಗೊಮ್ಮೆ ಕಿವಿ ಹಿಂಡಿ, ತಮ್ಮ 
ವಂತ್ತು ಅರಬರಲ್ಲಿ ಭಾಗಮಾಡಿಕೊಟ್ಟು ಬ್ರಿಟಿಷರು ಕೈ ದೇಶಬಾಂಧವರಿಗೆ ಯಾವ ರೀತಿಯಿಂದಲೂ ಹಾನಿಯಾಗ 
ತೊಳೆದುಕೊಂಡರು. ಯಹೂದ್ಯರು ತಾವು ಹೊಸದಾಗಿ ದಂತೆನೋಡಿಕೊಳ್ಳುತ್ತಿದ್ದಾರೆ! ಅಮೇರಿಕೆಯು ತಾಂತ್ರಿಕ, 
ನಿರ್ವಿುಸಿಕೊಂಡ ಟೆಲ್ ಅವೀವ್‌ವನ್ನು ರಾಜಧಾನಿಯಾಗಿ ವೈಜ್ಞಾನಿಕ, ವಾಣಿಜ್ಯದ ಪ್ರಗತಿಗೆ ಅಲ್ಲಿಯ ಯಹ 
ಮಾಡಿ ಇಸ್ರೇಯಿಲ್ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವೆಂದು ದ್ಯರಕೊಡುಗೆ ಅಪಾರವಾಗಿದ್ದು , ಅವರ ವಖಂಡರ 
ಘೋಷಿಸಿದರು. ಜೀವನವಿಡಿ ತಾಯ್ಯಾಡಿಗಾಗಿ ತೇದಿದ್ದ ಸೂಚನೆಗೆ ವಿರುದ್ಧ ವಾಗಿ ವರ್ತಿಸುವ ಸಾಹಸವನ್ನು 
ಡಾ | ವ್ಯಾಟ್ಸ್‌ಮನ್ ಅಧ್ಯಕ್ಷರಾಗಿಯಂ , ಕಿಬಟ್ಸ್ ಯಾವ ಅಧ್ಯಕ್ಷನ ತೋರಿಸಲಾರ. ಈ ಕಾರಣ 
ಮುಖಾಂತರ ಯಹೂದ್ಯರನ್ನು ಹಲವು ಕಾಲದಿಂದ ಕ್ಕಾಗಿಯೇ ಇಸ್ರೇಲಿಯರು, ಪ್ಯಾಲೆಸ್ಟಾಲಿನ್ ಗೆರಿಲ್ಲಾ 
ಸಂಘಟಿಸಿದ ನಾಯಕ, ಬೆನ್ ಗುರಿಯನ್ ಪ್ರಧಾನ ಮಂತ್ರಿ ಗಳನ್ನು ಸದೆಬಡೆಯುವ ನೆಪಹಡಿ, ಬೇರೆ ಬೇರೆ 
ಯಾಗಿಯೂ ಆಯ್ಕೆಯಾದರು. ಸುತ್ತಲಿನ ಅರಬ್ ಅರಬ್ ರಾಜ್ಯಗಳ ಮೇಲೆ ದಾಳಿ ಹೂಡಿ ತಮ್ಮ ರಾಜ್ಯ 
ರಾಜ್ಯಗಳುಕೂಡಲೇ ಹೊಸ ರಾಷ್ಟ್ರದ ಮೇಲೆ ದಂಡೆತ್ತಿ ವಿಸ್ತರಿಸುತ್ತಲೇ ಇದ್ದಾರೆ. ಅರಬರಿಗೆ ಸೇರಿದ ಜೇರು 
ಬಂದವು. ಆದರೆ ಮೊದಲಿನಿಂದಲೂ ಯುದ್ದ ಸಿದ್ದತೆ ಸಲೇಮ್ ತಮ್ಮದನ್ನಾಗಿ ಮಾಡಿಕೊಳ್ಳಲು ಅವರಿಗೆ 
ಯಲ್ಲೇ ಇದ್ದ ಇಸ್ರೇಲಿಯರು ಅವರನ್ನು ಬಗ್ಗು ಬಡಿದರಿ ಅಧಿಕಾರ ಎಲ್ಲಿಂದ ಬಂದಿತು? ಇತ್ತೀಚೆಗೆ ಗಣರಾಜ್ಯವಾದ 
ನೆರೆಯ ಪ್ಯಾಲೆಸ್ಟಾಲಿನದ ಹೆಚ್ಚಿನ ಪ್ರದೇಶವನ್ನು ಲೆಬೆನಾನ್ ಮೇಲೆ ಹಲ್ಲೆ ಮಾಡುವದು ಅದಾವ 
ಆಕ್ರವಿರಿಸುವುದರಲ್ಲಿ ಯಶಸ್ವಿಯಾದರು . ನಂತರ ಆಗಾಗ - ನ್ಯಾಯ ? ಬೇರತ್ ಮೇಲೆ ಸತತ ದಾಳಿ ನಡೆಸಿ ನಿರಪ 
ಚಕಮಕಿಗಳು ಮುಂದರಿದೇ ಇದ್ದವು. 1967ರಲ್ಲಿ ರಾಧಿ ನಾಗರೀಕರ ಸಾವು-ನೋವುಗಳಿಗೆ ಕಾರಣರಾಗಲು 
ಕಾಯಂ ಯುದ್ಧ ಸನ್ನದ್ದ ಇಸ್ರೇಲಿಯಾದ ಮೇಲೆ ಅರಬ್ ಅದಾವ ನೈತಿಕ ಹಿನ್ನಲೆ ಅವರಿಗಿದೆ ? ಕೇವಲ ಐದು 
ಒಕ್ಕೂಟದವರು ದಂಡೆತ್ತಿ ಬಂದಾಗ, ಆರು ದಿನದ ಕಾಳಗ ದಶಕಗಳ ಹಿಂದೆಅಸ್ಪೃಶ್ಯರಂತೆ ಜೀವನ ನಡೆಸುತ್ತಿದ್ದವರು, 
ದಲ್ಲಿ ಅರಬರನ್ನು ಚೆನ್ನಾಗಿ ಬಗ್ಗು ಬಡಿದು ಈಜಿಪ್ತದ ಭೂಮಿ-ಸೈನ್ಯದಿಂದ ವಂಚಿತರಾದವರು, ಅವೆರಡೂ 
ಗಾರ ಪಟ್ಟಿ , ಸಿನಾಯಿ ದ್ವೀಪಕಲ್ಪ , ಜೋರ್ಡನ ತಮ್ಮ ಕೈಯಲ್ಲಿ ಬಂದಾಗ ಅಂಧರಂತೆ ನಡೆದುಕೊಳ್ಳ 
ನದಿಯ ಪಶ್ಚಿಮ ಭಾಗಗಳನ್ನು ಆಕ್ರಮಿಸಿ ಲಕ್ಷಗಟ್ಟಲೆ ಬಹುದೇ ? ಪ್ಯಾಲೆಸ್ಟಾಲಿನ್ನಿನ ಆವಿಚ್ಛಿನ್ನ ಭಾಗವಾಗಿದ್ದ 
ಅರಬರನ್ನು ನಿರಾಶ್ರಿತರನ್ನಾಗಿಸಿ ಹೊರದೂಡಿತು. ಶತಕ ಅರಬರಿಗೂ ಅಲ್ಲಿ ಯಹೂದ್ಯರಂತೆ ಬಾಳಿ ಬದುಕುವ 
ಗಳಲ್ಲಿ ನಿರಾಶ್ರಿತರಾಗಿ ಸತತವಾಗಿ ಹೋರಾಟ ನಡೆಸಿದ ಅಧಿಕಾರವಿಲ್ಲವೇಕೆ ? 
ಯಹೂದ್ಯರಿಂದಲೇ ಈ ಅನ್ಯಾಯ ನಡೆದದ್ದು ಚರಿತ್ರೆಯ 

ಮೊದಲಿಗೆ ಜಾಗತಿಕ ಸಹಾನುಭೂತಿ ಹೊಂದಿದ್ದ 
ವಿಡಂಬನೆಗಳಲ್ಲಿ ಒಂದು. 

ಯಹೂದಿಗಳು ತಮ್ಮದೇ ದೇಶವಾದನಂತರ ಸ್ನೇಹಿತ 
ಸೈನ್ಯ ಬಲ ಒಂದರಿಂದಲೇ ಏನೆಲ್ಲ ಸಾಧಿಸಬಹುದೆಂದು ರನ್ನು ಕಳೆದುಕೊಳ್ಳುತ್ತ ವೈರಿ ಸಂಖ್ಯೆಯನ್ನು ಹೆಚ್ಚಿಸಿ 
ಮನಗಂಡ ಇಸ್ರೇಲಿಯರು ಅದನ್ನೇ ಏಕಮಾತ್ರ ಧರ್ಮ ಕೊಳ್ಳುತ್ತಿದ್ದಾರೆಂದರೆ ಅತಿಶಯೋಕ್ತಿಯಾಗಲಾರದು. 
ವಾಗಿ ಸ್ವೀಕರಿಸಿದಂತಿದೆ. ಶಸ್ತ್ರಾಸ್ತ್ರಗಳ ಪ್ರಯೋಗ ಆಕ್ರಮಣ ನಡೆಸಿದಾಗ ಲೆಬೆನಾನದ ಸಹಾಯಕ್ಕೆ ಯಾವ 
ದಿಂದಲೇ ಶತಕಗಳಿಂದ ವಂಚಿತರಾದ ಜನಾಂಗ, ಯುದ್ದ ಅರಬ ರಾಷ್ಟ್ರವೂ ಬರಲಿಲ್ಲ; ರಶಿಯ ಹಸ್ತಕ್ಷೇಪ ಮಾಡ 
ಜೀವಿಯಾಗಿ ಬದುಕುತ್ತಿದೆ. ಈ ಪುಂಡಾಟಿಕೆಯಲ್ಲಿ ಲಿಲ್ಲವೆಂದರೆ ಇಸ್ರೇಲಿನ ವಿಧ್ವಂಸಕ ಕೃತ್ಯಗಳಿಗೆ ಆವುಗಳ 
ಅವರಿಗೆ ಅಮೇರಿಕನ್ ಸರಕಾರದ ಅಭಯ ಹಸ್ತದ ಒಪ್ಪಿಗೆಯಿದೆ ಎಂದಾಗುವುದಿಲ್ಲ. ಪ್ಯಾಲೆಸ್ಟಾಲಿನ್ 
ನೆರವಿದೆ ಎಂಬುದನ್ನು ಮರೆಯಲಾಗದು. ಅಮೇರಿಕೆಯ ವಾದಿಗಳನ್ನು ಸೆರೆಹಿಡಿದು ತಾವು ನೆಮ್ಮದಿಯನ್ನು 
ಭಾರೀ ಉದ್ದಿಮೆಗಳಲ್ಲಿ, ಸರಕಾರಿ ವಲಯಗಳಲ್ಲಿ ಹಲವು ಪಡೆಯಬಹುದೆಂದು ಇಸ್ರೇಲಿಗಳು ನಂಬಿದರೆ ಅದೊಂದು 
ವರ್ಚಸ್ವಿ ಯಹೂದಿಗಳಿದ್ದು , ತಮ್ಮ ಚಾರಿತ್ರಿಕ ಹಗಲುಗನಸೆಂದು ಮನಗಾಣಲು, ಹೆಚ್ಚು ಸಮಯ 
ತಾಯೇಲದ ಬಗ್ಗೆ ಹೆಚ್ಚಿನ ಅಭಿಮಾನ ತಾಳಿದವರು, ಹಿಡಿಯಲಿಕ್ಕಿಲ್ಲ. ಪ್ಯಾಲೆಸ್ಟಾಲಿನ್ ಬಿಡುಗಡೆಯೋಧರಂ 


ಸಾಕ್ಷಿ /45 


ಜ್ಯೋ ತ್ಸಾ ಕಾಮತ 
( ಪಿ. ಎಲ್ . ಓ .) ಬೇರಾವ ರಾಷ್ಟ್ರದ ಸಹಾಯವಿಲ್ಲ 
ದಿದ್ದರೂ ಅದೆಷ್ಟೋ ಕಾಲ ಇಸ್ರೇಲಿನ ಯುದ್ಧ ಯಂತ್ರ 
ವನ್ನು ಕೆಚ್ಚೆದೆಯಿಂದ ಎದುರಿಸಲಿಲ್ಲವೇ ? ಪಿ.ಎಲ್ . ಓ. 
ಗಳನ್ನು ಬೇರುತದಿಂದ ಓಡಿಸುವದರಲ್ಲಿ ಇಸ್ರೇಲಿಯರು 
ಯಶಸ್ಸು ಪಡೆದರೂ ಅವರ ನೆಮ್ಮದಿ- ಶಾಂತಿಯ ಬಯಕೆ 
ಸುಲಭಸಾಧ್ಯವಲ್ಲ . ಕಳೆದ ಮೂವತ್ತೈದು ವರ್ಷ 
ಗಳಿಂದ ಇಸ್ರೇಲಿಯರಿಗೆ ಕಿರುಕುಳಕೊಡುತ್ತಲೇ ಬಂದ 
ಪ್ಯಾಲೆಸ್ಟಾಲಿನ್ ನಿರಾಶ್ರಿತರು ಅದನ್ನು ಇನ್ನೂ ಹೆಚ್ಚಿ 
ಸುವ ಸಾಧ್ಯತೆಯಿದೆ. ನಿರ್ವಾಸಿತರಾಗಿಯೇ ಬೆಳೆದ 
ಹೊಸಪೀಳಿಗೆಯೀಗ ಯಹೂದ್ಯರಿಗೆ ಉಪಟಳ ಕೊಡು 
ವದೇ ತಮ್ಮ ಜೀವನದ ಏಕಮಾತ್ರ ಧೈಯವನ್ನಾಗಿ 
ಮಾಡಿಕೊಂಡಿದೆ. 


- ಯಹೂದ್ಯರ ನಲವತ್ತು ಶತಕಗಳ ಕಟು ಅನುಭವ 
ಗಳನ್ನು ಕೇವಲ ನಲವತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ 
ಅಲ್ಲಗಳೆಯಲು ಹೇಗೆ ಸಾಧ್ಯವಾಯಿತು ? ಕೈಸ್ತಪಂಥ 
ದವರ ಕಾಟ ತಾಳಲಾರದೇ ಪಲಾಯನ ಮಾಡಿದವರಿಗೆ 
ಆಶ್ರಯಕೊಟ್ಟವರು ಅರಬರೆಂಬುದನ್ನು ಹೇಗೆ ಮರೆ 
ತರು ? ಅವರೇ ಕಡುವೈರಿಗಳು ಹೇಗಾದರು ? ಅದಕ 
ಹೆಚ್ಚಾಗಿ ಅರಬರಾಷ್ಟ್ರೀಯತೆಯ ವರಿರಿಂದಾಳುಗಳಾಗಿ 
ತುರ್ಕಿ ಆಧಿಪತ್ಯ ಕೆಡವಿ ಹಾಕುವದರಲ್ಲಿ ಅಗ್ರಗಣ್ಯರಾದ 
ಲೆಬೆನಾನದ ಕ್ರಿಶ್ಚಿಯನ್ನರು ಯಹೂದ್ಯರ ಮಿತ್ರರಾಗಿ 
ಅವರ ನೆರವಿನಿಂದ ತಮ್ಮ ಸಹವಾಸಿ ಅರಬ ( ಮುಸ 
ಲ್ಮಾನರಿಗೆ ನೀರು, ವಿದ್ಯುತ್ತು ಇಲ್ಲದಂತೆ ಮಾಡಲು 
ಹೇಗೆ ಬಳಸಿಕೊಂಡರು ? ಅಮೆರಿಕೆಯಂತಹ ರಾಷ್ಟ್ರದ 
ವ್ಯಕಾವ್ಯಕ್ಕೆ ಸಹಾನುಭೂತಿ- ಅಭಯಗಳೂ ಇಲ್ಲವಾಗಿ 
ದ್ದರೆ ಅರಬ ರಾಜ್ಯಗಳು ಯಹೂದ್ಯರಿಗೆ ಚೆನ್ನಾಗಿ ಪಾಠ 
ಕಲಿಸ ಬಹುದಾಗಿತ್ತು ಎನ್ನಿಸುತ್ತದೆ. ಎಡೆಬಿಡದ ಹತ್ಯಾ 
ಕಾಂಡ ನಿಲ್ಲಿಸಿ ಇಸ್ರೇಲಿಗಳು ಪ್ಯಾಲೆಸ್ಸಾಯಿಂನ್ದವರಿಗೆ 
ಸಹಜೀವನ ನಡೆಸುವ ಅವಕಾಶಕೊಟಶ್ಚಿ ಅರಬರೊಂದಿಗೆ 
ಮೈತ್ರಿಬೆಳೆಸಿಕೊಳ್ಳುವುದು ಸರ್ವರೀತಿಯಿಂದ ಕ್ಷೇಮ. 
1967ರ ಯುದ್ಧದ ಪರಾಕ್ರಮಿ , ಡಯಾನ್ ಈಗಿಲ್ಲ. 
ಬೇಗಿನ್ ಕೂಡ ಇಂದಿಲ್ಲ ನಾಳೆ ಕಣ್ಮರೆಯಾಗಬಹುದು. 
ಆದರೆ ಎರಡು ಸಹಸವರ್ಷಗಳ ನಂತರ ಪುನರೂಪಿತ 
ವಾದ ಇಸ್ರೇಯಿ , ನಿರಂತರವಾಗಿ ಬಾಳಬೇಕಾಗಿದ್ದರೆ 
ತನ್ನ ಚರಿತ್ರೆಯಿಂದ ಪಾಠ ಕಲಿಯದೇ ಗತಿಯಿಲ್ಲವೆಂದು 
ಅನಿಸುತ್ತದೆ. 


ಎರಡನೇ ಜಾಗತಿಕ ಯುದ್ಧದಲ್ಲಿ ಜ್ಯೂ ಜನರಕೊಲೆಗೆ 
ಕಾರಣರಾದ ನಾರಿಲ್ಲ ಅಧಿಕಾರಿಗಳನ್ನು ವಿಚಾರಣೆಗೆ ಒಳ | 
ಪಡಿಸಿ ಅವರ ಪ್ರತ್ಯಕ್ಷ- ಅಪ್ರತ್ಯಕ್ಷ ಕೃತ್ಯಗಳಿಗೆ ವಿತ್ರ 
ರಾಷ್ಟ್ರಗಳು ಶಿಕ್ಷೆವಿಧಿಸಿದ್ದರು. ಆದರೆ ಇಷ್ಟರಿಂದಲೇ 
ಸಂತೃಪ್ತಿಪಡದ ಯಹೂದ್ಯರು ಯದ್ದಾನಂತರ ಪರಾರಿ 
ಯಾಗಿ ಅರ್ಜೆಂಟಿನಾದಂತಹ ದೇಶಗಳಲ್ಲಿ ನೆಲೆಸಿದ 
ಮಾಜೀ ನಾರಿಗಳನ್ನು ಗುಪ್ತರೀತಿಯಿಂದ ಬಂಧಿಸಿ , 
ಕಳ್ಳತನದಿಂದ ಇಸ್ರೇಲಿಗೆ ಸಾಗಿಸಿ ವಿಚಾರಣೆಮಾಡಿ 
ಮರಣದಂಡನೆ ವಿಧಿಸಿದ್ದು ನ್ಯಾಯವೇ ? ಐಕವನ್ನನ 
ವಿಚಾರಣೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳ 
ಬಹುದು. ಹಿಟ್ಲರನಿಂದಾಗಿ ಎಣೆಯಿಲ್ಲದಷ್ಟು ಹಿಂಸೆ 
ಪಟ್ಟ ಜನಾಂಗ ಕೊಂಚವಾದರೂ ಹೃದಯವಂತಿಕೆ 
ತೋರಿಸಬಹುದಿತ್ತಲ್ಲ ? 


ಭವಿಷ್ಯ ಚಿಂತನೆ 
ಜಿ, ಟಿ. ನಾರಾಯಣ ರಾವ್ 


ನಮ್ಮ ಸುತ್ತಮುತ್ತಲಿನ ಸಾರ್ವಜನಿಕ ಜೀವನದ ಆಗು ಇದು ಹೀಗೇಕೆ? ಜನಾಂಗಗಳ ಚರಿತ್ರೆಯಲ್ಲಿ ಇಂಥ 
ಹೋಗುಗಳನ್ನು ಗಮನಿಸುವಾಗ ಈ ದೇಶದ ನಾಳಿನ ಪರಿಸ್ಥಿತಿ ಎಂದಾದರೂ ತಲೆ ಹಾಕಿದ್ದು ಇತ್ತೇ ? ಆಗ 
ಬಗ್ಗೆ ಭಯವಾಗುತ್ತದೆ. ' ವಿರಸ , ಕಲಹ, ದ್ವೇಷ, ಆ ಜನಾಂಗದ ಭವಿಷ್ಯ ಏನಾಯಿತು ? 
ಸಂದೇಹ ಮುಂತಾದ ಜನಾಂಗವಿಘಾತಕ ಬಲಗಳಿಗೆ 
ನಾವು ಬಲಿ ಆಗಿದ್ದೇವೆ ಅನ್ನಿಸುತ್ತದೆ. ಸಾಮಾಜಿಕವಾಗಿ ಜರ್ಮನಿಯ ಉದಾಹರಣೆ ಈ ಪ್ರಶ್ನೆಗಳಿಗೆ ಉತ್ತರ 
ಪ್ರಸ್ತುತವಾಗುವ ಕಾರ್ಯವೆಸಗಿ ಅದರ ಫಲಪಡೆದು ವೀಯುತ್ತದೆ. ಒಂದನೆಯ ಮಹಾಯುದ್ಧವನ್ನು 
ಖಜುಜೀವನ ಬಾಳುವುದು ಬಿಟ್ಟು ವೈಯಕ್ತಿಕ ಸ್ವಾರ್ಥ (1914 - 18) ಪ್ರವರ್ತಿಸಿ ಪ್ರಪಂಚಕ್ಕೆ ಪ್ರಳಯಾಗ್ನಿ 
ಸಾಧನೆಗೆ ಅನುವಾಗುವ ದಗಲಬಾಜಿ ವಂಚನೆ ಮೋಸ ಯನ್ನು ಆಹ್ವಾನಿಸಿದ್ದು ಜರ್ಮನಿ, ತನ್ನ ಉದ್ದೇಶದ 
ಮಾಡಿ ದೇಶಪೀಡಕರಾಗುತ್ತಿದ್ದೇವೋ ಎಂಬ ಚಿಂತೆ ಸಾಚಾತನದ ಬಗ್ಗೆ , ತನಗೆ ವಿಜಯ ಸಿದ್ದಿ ಸುವುದರ 
ಬಾಧಿಸುತ್ತದೆ. ಇನ್ನೊಬ್ಬನ ವರ್ತನೆಯನ್ನು ಜಾತಿ, ಖಚಿತತೆಯ ಬಗ್ಗೆ ಮತ್ತು ತಾನು ಲೋಕನಾಯಕತ್ವ 
ಭಾಷೆ ವರಿರಿಂತಾದ ವಿರಪಕಾರಕ ಕನ್ನಡಕದ ಮೂಲಕ ಪಡೆಯುವುದರ ಬಗ್ಗೆ ಪೂರ್ಣವಿಶ್ವಾಸ ತಳೆದಿದ್ದ ಆ 
ಮಾತ್ರ ನೋಡಿ ನೇರವಾಗಿ ಎಂದ ನೋಡದೆ ದುರಭಿಮಾನಿ ರಾಷ್ಟ್ರಕ್ಕೆ ಯುದ್ದದಲ್ಲಿ ಎದುರಾದ ಅಪ 
ತದನಂಗುಣವಾಗಿ ನಮ್ಮ ಬಾಳನ್ನು ಹೊಂದಿಸಿ ಒಟ್ಟಾರೆ ಜಯ ಆಕಸ್ಮಿಕಾಘಾತವಾಗಿ ಬಡಿಯಿತು. ಜರ್ಮನಿಯ 
ಸಾಮಾಜಿಕ ಅಶಾಂತಿಗೆ ನಮ್ಮ ದೇಣಿಗೆಯನ್ನು ಕೊಡು ಬುದ್ದಿ ಜೀವಿಗಳು ತಮ್ಮ ಉಗ್ರ ರಾಷ್ಟ್ರನಾಯಕರನ್ನು 
ತಿದ್ದೇವೋ ಎಂಬ ತೀರ್ಮಾನಕ್ಕೆ ಬರುವಂತಾಗಿದೆ. ಅಂಧ ವಿಶ್ವಾಸಾಭಿಮಾನಗಳಿಂದ ಬೆಂಬಲಿಸುತ್ತ ಯುದ್ದ 
ಉತ್ಕೃಷ್ಟತೆಯನ್ನು ದ್ವೇಷಿಸುವ ಇಲ್ಲವೇ ತಿರಸ್ಕರಿಸುವ ದಲ್ಲಿ ವಿಜಯದ ಗಳಿಕೆಗಾಗಿ ಸ್ವಕ್ಷೇತ್ರಗಳಲ್ಲಿ ವನಃ 
ಪ್ರವೃತ್ತಿ ವರ್ತಮಾನ ಜೀವನದ ರೀತಿ ಆಗಿದೆ. ಯಾವುದೇ ಪೂರ್ವಕವಾಗಿ ದುಡಿದಿದ್ದರು. ತಮ್ಮ ರಾಷ್ಟ್ರದ ಸೇನಾ 
ರಂಗದಲ್ಲಿ ಔನ್ನತ್ಯ ನಮ್ಮನ್ನು ಆಕರ್ಷಿಸುವುದರ ಬದಲು ಸಾಮರ್ಥ , ಧುರೀಣತ್ವ , ಸಮರಸಿದ್ದತೆ, ಮೇಲಾಗಿ 
ನಮ್ಮ ಕಿಚ್ಚಿಗೆಕೊಟ್ಟು ಎರೆಯುತ್ತಿರುವುದು ಶುಭಸೂಚಕ ಅಧೋರಚನೆಯಲ್ಲಿದ್ದ ವಿಜ್ಞಾನ ಮತ್ತು ತಂತ್ರವಿದ್ಯೆ 
ವಲ್ಲ . ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಔನ್ನತ್ಯ ಎಲ್ಲವೂ ಸರ್ವೊಚ್ಛ ಮಟ್ಟದಲ್ಲಿದ್ದರೂ ತವರಿಗೇಕೆ 
ವನ್ನು ಐದಬೇಕು ಎನ್ನುವ ಅಂತರಿಕ ಪ್ರೇರಣೆ ನಮ್ಮನ್ನು ಹಠಾತ್ ಈ ಸೋಲು ಎದುರಾಯಿತಂ ? ಪ್ರತಿಗಾವಿಂ 
ಕಾರ್ಯೋದ್ಯುಕ್ತರಾಗಿಸುವುದಿಲ್ಲ, ಬದಲು ಆ ಔನ್ನತ್ಯ . ಬಲಗಳು ಬೆನ್ನಿನಲ್ಲಿ ಇರಿದುದರ ದುಷ್ಪಲವಿದು, ದೇಶ 
ವನ್ನು ಕೆಡಹಿ ನೆಲಸಮ ಮಾಡಿ ನಾವು ವಿಜೃಂಭಿಸುವುದು ದ್ರೋಹಿಗಳು ಅಂತರರಾಷ್ಟ್ರೀಯ ಸಂಚರಿಗಾರರೊಡನೆ 
ಹೇಗೆ ಎನ್ನುವ ಕುತಂತ್ರ ಕುತರ್ಕ ಮತ್ತು ಪಿತರಿ ಶಾಖಾಲಾಗಿ ಜರ್ಮನಿಯರನ್ನು ವಂಚಿಸಿದ್ದೇ ಇದರ 
ನಮ್ಮ ಬಾಳಬಂಡಿಯನ್ನು ನಡೆಸುವ ಉರುವಲರಿಗ ಕಾರಣ, ಆದ್ದರಿಂದ ಈಗ ಸಂಭವಿಸಿರುವುದು ತಮ್ಮ 
ಳಾಗಿವೆ. 

ಪಿತೃಭೂಮಿಯ ಸೇನಾ ಪತನವಲ್ಲ, ಆಂತರಿಕ ರಾಷ್ಟ್ರ 


ಸಾಕ್ಷಿ /47 
ಜಿ . ಟಿ . ನಾರಾಯಣ ರಾವ್ 
ಘಾತಕರು ಜರ್ಮನಿಯ ಮುಖಕ್ಕೆ ಮೆತ್ತಿದ ಮಹಾಕಳಂಕ ಪ್ರಯತ್ನ ವನ್ನು ಸ್ಪಷ್ಟವಾಗಿ ವಿರೋಧಿಸಿದ ಪ್ಯಾಸಿ 
ವೆಂಬುದಾಗಿ ಅವರು ಭಾವಿಸಿದರು . ಸೋಲಿಗೆ ಇತರರ ಫಿಸ್ಟರು, ಪರಿಪೂರ್ಣ ಸಮಾಜವಾದಿಗಳು, ಇವಿಷ 
ಪಿತೂರಿಯ ಗೆಲುವಿಗೆ ನಮ್ಮ ಸಾಹಸವೂ ಕಾರಣ , ಸಾಲವೋ ಎಂಬಂತೆ ಜರ್ಮನಿಯ ಅತ್ಯಂತ ಕರಾಳದಿನದ 
ಅಲ್ಲವೆ ? 

( ಸವಾರಪತನ, 7 - 11 - 1918) ಪ್ರಥವು ಶ್ರಾದ್ಧ 

ದಂದೇ , 7 - 11 - 1919 , ಐನ್‌ಸ್ಟೈನ್ರ ವ್ಯಕ್ತಿತ್ವಕ್ಕೆ 
ಸಾರ್ವಜನಿಕಾಕ್ಕೋಶ ಯಹೂದ್ಯರ, ಪ್ಯಾಸಿಫಿಸ್ಸು 

ಪ್ರಪಂಚದ ಸಾರ್ವಜನಿಕರ ದೃಷ್ಟಿಯಲ್ಲಿ ವಿಶೇಷ 
ಗಳ ಹಾಗೂ ವಾಮಪಂಥೀಯರ ವಿರುದ್ಧ ಭುಗಿಲೆದ್ದಿತು. 

ಮಹತ್ವ ಪ್ರಾಪ್ತವಾಯಿತು. ಐನ್‌ಸ್ಟೈನ್ 1915ರಲ್ಲಿ 
ಯಾವ ಒಂದು ನಿರ್ದಿಷ್ಟ ತಾಯಿನಾಡೂ ಇರದಿದ್ದ , 

ನುಡಿದಿದ್ದ ವಿಜ್ಞಾನವಾಣಿಯನ್ನು ವಿಶ್ವ ಒಪ್ಪಿಕೊಂಡಿ 
ಆದರೆ ಹೆಚ್ಚು ಕಡಿಮೆ ಎಲ್ಲ ನಾಡುಗಳಲ್ಲಿಯು ಹರಡಿ 

ತೆಂದು1919ರಲ್ಲಿ ಪ್ರಾಯೋಗಿಕವಾಗಿ ಸಾಬೀತಾಯಿತು. 
ಹೋಗಿದ್ದ , ವಿಶೇಷವಾಗಿ ವ್ಯಾಪಾರ ವಹಿವಾಟು 

ಈ ಸಾಧನೆ ಇವರಿಗೆ ವಿಜ್ಞಾನೇತಿಹಾಸದಲ್ಲಿ ಐಸಾಕ್ 
ಗಳಲ್ಲಿ ಸಂಗೀತ ಕಲೆಗಳಲ್ಲಿಯರಿ ಪರಿಣತರಾಗಿ 

ನ್ಯೂಟನ್ನನ (1642 - 1727) ಸವರಿಭುಜತ್ವವನ್ನು 
ತಕ್ಕಮಟ್ಟಿನ ಸಂಪನ್ನ ಜೀವನ ಬಾಳುತ್ತಿದ್ದ, ವ್ಯವಸ್ಥಿತ | 

ತಂದುಕೊಟ್ಟಿತು. 
ಶಿಕ್ಷಣ ಕುರಿತು ಸ್ಪಷ್ಟ ಒಲವಿದ್ದ ವಂತರಿ ತಮ್ಮ ವಿಶಿಷ್ಟ 
ಧಾರ್ಮಿಕ ಪರಂಪರೆಯ ಕಾರಣವಾಗಿ ಯಾವುದೇ ಕೆಟ್ಟ ತಾಯಿಗೆ ತನ್ನ ವಂಗುವಿನ ಮೇಲೆ ಹೆಚ್ಚಿನ ಹಗೆ , 
ಕೂಟದಲ್ಲಿ ಇತರರಿಗಿಂತ ಬೇರೆಯಾಗಿ ಎದ್ದು ಕಾಣುತ್ತಿದ್ದ ಹಾಗಿತ್ತು ಅಂದಿನ ಜರ್ಮನಿಯ ಅಂತರಿಕ ರಾಜಕೀಯ 
ಯಹೂದ್ಯರು ಜರ್ಮನಿಯು ಉಗ್ರ ರಾಷ್ಟ್ರೀಯರ ದೃಷ್ಟಿ ಹವೆ, ವಿಜ್ಞಾನದಂಥ ವಸ್ತುನಿಷ್ಠ ಪ್ರಪಂಚದಲ್ಲಿ 
ಯಲ್ಲಿ ಉದರವ್ರಣವಾಗಿದ್ದರು. ಪ್ಯಾಸಿಫಿಸ್ಟರು ತಾತ್ವಿಕ ಐನ್‌ಸ್ಟೈನ್ ಸಾಧಿಸಿದ ಹಿರಿಮೆ ಬರೆ ನೆರೆ, ಅದು 
ವಾಗಿ ಯುದ್ಧ ವಿರೋಧಿಗಳು ಮತ್ತು ಶಾಂತಿವಾದಿಗಳು . - ಯಹೂದ್ಯ ವಿಜ್ಞಾನಿಗಳು ತಮ್ಮ ಜಾತಿಯವನನ್ನು 
ಇವರು ಜರ್ಮನಿಯ ಕದನಕುತೂಹಲವನ್ನು ಪ್ರಕಟ ಮೇಲೆತ್ತಿ ಹಿಡಿಯಲು ಅಂತರರಾಷ್ಟ್ರೀಯ ಮಟ್ಟದಲ್ಲಿ 
ವಾಗಿಯೇ ಖಂಡಿಸುತ್ತ ಬಂದವರು. ಚಕ್ರವರ್ತಿ ಹೂಡಿದ | ಸಂಚಂಹಡಿದ ಸುಳ್ಳು ಪ್ರಕರಣದ ಫಲ ಎಂಬುದಾಗಿ 
ಒಂದನೆಯ ಮಹಾಯುದ್ಧ ವನ್ನು ರಾಷ್ಟ್ರೀಯ ಸಮರ . ಬಹುವಾಂದಿ ಜರ್ಮನ್ ವಿಜ್ಞಾನಿಗಳು ಗೇಲಿಮಾಡಿ 
ವೆಂದು ಸವೀಕರಿಸಲು ಇವರು ಒಪ್ಪಿರಲಿಲ್ಲ. ಇನ್ನು ತಿರಸ್ಕರಿಸಿದರು. 
ವಾಮಪಂಥೀಯರು ಜರ್ಮನಿಯ ಸಮಾಜವಾದಿ 
ಹಾಗೂ ತತ್ತ್ವಜ್ಞಾನಿ ಕಾರ್ಲ್ ಮಾರ್ಕ್ಸನ (1818 

ತರುವಾಯದ ವರ್ಷಗಳಲ್ಲಿ , 1919 - 32, ಜರ್ಮನಿ 
83) ಚಿಂತನೆ, ಬೋಧನೆ ಮತ್ತು ಲೇಖನಗಳಿಂದ 

ಯಲ್ಲಿ ಸಂಭವಿಸಿದ ಘಟನೆಗಳನ್ನು ಸ್ವತಃ ಐನ್‌ಸ್ಟೈನರೇ 
ಪ್ರಭಾವಿತರಾದವರು; ಚಕ್ರವರ್ತಿವಿರೋಧಿಗಳು ಮತ್ತು ವರ್ಣಿಸಿದ್ದಾರೆ (1925 ) : 
ಒಬ್ಬ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಆಳ್ವಿಕೆ 

“ ಯುರೋಪಿನ ಹೃದಯಭಾಗದಲ್ಲಿ ಅನಾವರಣಗೆಳು 
ಯನ್ನು ಪೂರ್ಣವಾಗಿ ತಿರಸ್ಕರಿಸಿ ಕಾರ್ವಿುಕರ ಪ್ರಜಾ 

ತಿರುವ ರುದ್ರ, ದೃಶ್ಯ ಜರ್ಮನಿಗೆ ಶಾಶ್ವತ ಕಳಂಕ 
ಪ್ರಭುತ್ವವನ್ನು ಬೆಂಬಲಿಸುವವರು. 

ಬಡಿಯುವಂತೆ ಅತಿ ಭೀಕರವಾಗಿದೆ ಮತ್ತು ಅಮಾನುಷ 
ಜರ್ಮನಿಯ ಅಪಮಾನಿತ ಪ್ರಜ್ಞೆ ಸ್ವಂತ ಪ್ರಜೆ ಆಲ್ಬರ್ 

ವಾಗಿದೆ. ತನ್ನನ್ನು ನಾಗರಿಕವೆಂದು ಕರೆದುಕೊಳ್ಳು 
ಐನ್‌ಸ್ಟೈನರಲ್ಲಿ (1879 - 1955) ಈ ವರೂ , 

ತಿರುವ ಜನಾ೦ಗಗಳ ಸಮುದಾಯಕ್ಕೆ ಇದು ಖಂಡಿತ 
ದುರ್ಗುಣಗಳ ಮೂರ್ತರೂಪವನ್ನು ಗುರುತಿಸಿತು : 

ವಾಗಿಯೂ ಭೂಷಣಪ್ರಾಯವಾದುದಲ್ಲ . 
ಇವರು ಹುಟ್ಟಿನಿಂದ ಯಹೂದ್ಯರು, ಯುದ್ಧಾರಂಭ - “ ಶಾಲಾಧ್ಯಾಪಕರ ಹಾಗೂ ಕವಾಯತಿ ಸಾರ್ಜೆಂಟಂಗಳ 
ದಲ್ಲಿಯೇ ಜರ್ಮನಿಯೊಳಗಿದ ಜರ್ಮನಿಯವ ಅನುಸತ ಪೀಳಿಗೆ ಜರ್ಮನ್ ಮಂದಿಗೆ ಶತಮಾನ 
ರಂತಾಗದೇ (ಯೂರೋಪಿಯನ್ನರಿಗೆ ಪ್ರಣಾಳಿಕೆ ” ಗಳಿಂದಲೂ ಮತಿಭ್ರಾಂತಿಯಂನ ಡಂತ್ತ ಬಂದಿದೆ. ಕಠಿಣ 
ಪ್ರಕಟಿಸುವುದರ ಮೂಲಕ ಜರ್ಮನಿಯ ಯುದ್ಧ ಪರಿಶ್ರಮದ ಶಿಕ್ಷಣ ಇವರಿಗೆ ದೊರೆತಿದೆ. ಅನೇಕ 


48/ ಸಾಕ್ಷಿ 


ಭವಿಷ್ಯ ಚಿಂತನೆ 
ವಿಷಯಗಳಲ್ಲಿ ಇವರು ಪರಿಣತರೂ ಆಗಿದ್ದಾರೆ. ಆದರೆ ಸಂವೇದನ ಶೀಲತೆಯನ್ನು ಅವನು ಸ್ವಲ್ಪ ಮಟ್ಟಿಗೆ 
ಇವುಗಳ ಜೊತೆಯಲ್ಲಿ ಇವರನ್ನು ಗುಲಾಮಗಿರಿಯ ಸಕಾರಣೀಯವಾಗಿಯೇ ( ಅಜರ್ಮನ್ ' ಎಂಬುದಾಗಿ 
ಕುರ್ನಿಸಾತು ಮನೋಭಾವಕ್ಕೂ ದಂಡಿನ ಮಾಮೂಲಿ ಪರಿಗಣಿಸಿದ್ದ. 
ಚರ್ವಿತ ಚರ್ವಣ ಮತ್ತು ಪಾಶವೀಯತೆಗಳಿಗೂ ಪಳ 
ಗಿಸಿ ಹೊಂದಿಸಲಾಗಿದೆ. ವೈಮರ್ ಗಣರಾಜ್ಯದ 

“ ಈ ಎರಡು ಶತ್ರುಗಳ ಎದುರು ಹಿಟ್ಲರ್ ಹೂಡಿದ 
ಯುದ್ಧೋತ್ತರ ಪ್ರಜಾಪ್ರಭುತ್ವಾತ್ಮಕ ಸಂವಿಧಾನ 

ಉದ್ರೇಕಕಾರಿ ವಾಗ್ಧ ಮರಗಳು ಅವನಿಗೆ ಜನಜಂಗುಳಿಯ 
ಜರ್ಮನರಿಗೆ ದೈತ್ಯನ ಉಡುಗೆಗಳು ಉಂಗುಷ್ಠ ಮಹಾ 

ಬೆಂಬಲ ಒದಗಿಸಿಕೊಟ್ಟವು. ಆ ಮಂದಿಗೆ ಆತ ಆದ್ಭುತ 
ರಾಜನಿಗೆ ಪೊರ್ದುವಷ್ಟು ಅಡಕವಾಗಿ ಹೊಂದಿಕೊಂಡಿತು, 

ವೈಭವಗಳನ್ನೂ ಸುವರ್ಣ ಯುಗವನ್ನೂ ಆಶ್ವಾಸಿಸಿದ. 
ಆಗ ಹಣದುಬ್ಬರ ಮತ್ತು ಮುಗ್ಗಟ್ಟು ಕವಿದು ಪ್ರತಿ 

ಕವಾಯಿತಿ, ಆಜ್ಞೆ , ಅಂಧವಿನೀತತೆ ಮತ್ತು ಕ್ರೌರ್ಯ 
ಯೊಬ್ಬನೂ ಭೀತ ಮತ್ತು ಉದ್ರಿಕ್ತ ವಾತಾವರಣದಲ್ಲಿ 

ಇವುಗಳ ಬಗೆಗೆ ಜರ್ಮನಿಯಲ್ಲಿ ಶತಮಾನಗಳ ಕಾಲ 
ನಡೆಯುವಂತೆ ಮಾಡಿದವು. 

ದಿಂದ ಬೆಳೆದು ಬಂದಿದ್ದ ಆಸಕ್ತಿ ಅಭಿರುಚಿಗಳನ್ನು ಆತ 

ಸ್ವಂತದ್ದೇಶಗಳ ಈಡೇರಿಕೆಗೆ ತುಂಬ ಮತ್ಸದ್ದಿತನ 
“ ಹಿಟ್ಟರ್‌ ರಂಗಪ್ರವೇಶ ಮಾಡಿದ , ಸನ್ನಿವೇಶ ಹಾಗೂ ದಿಂದ ಬಳಸಿಕೊಂಡ. ಹೀಗೆ ಹಿಟ್ಲರ್ ಪ್ಯೂಪ್ರೆರ್ ಆದ. 
ಪ್ರಕೃತಿ ಇವುಗಳ ಕೂಡಿಕೆಯ ಪರಿಣಾಮವಾಗಿ ಈತ 
ತನಗಿಂತ ಮೇಲು ಮಜಲಿನಲ್ಲಿದ್ದ ಎಲ್ಲವರ ಎದುರ 

ಅವನ ಬೆಕ್ಕಸಗಳಿಗೆ ಹಣದ ಹೊಳೆಯೇ ಹರಿದು 
ಅಸೂಯೆ ಮತ್ತು ಹಾಲಾಹಲ ಕಾರುತ್ತಿದ್ದ . ಬೌದ್ಧಿಕ 

ಬಂದಿತು. ಆಸ್ತಿವಂತ ವರ್ಗಗಳು ಇದಕ್ಕೆ ಸಲ್ಲಿಸಿದ 
ವಾಗಿ ಇವನದು ಮಿತಸಾಮರ್ಥ್ಯ, ಯಾವುದೇ ಕೆಲಸಕ್ಕೂ 

ದೇಣಿಗೆ ಕಡಿಮೆ ಏನೂ ಆಗಿರಲಿಲ್ಲ. ಜನರ ಸಾಮಾಜಿಕ 
ನಾಲಾಯಕ್ಕು . ನಿಮ್ಮ ಮಧ್ಯಮ ವರ್ಗದಿಂದ ಮೇಲಕ್ಕೆ 

ಹಾಗೂ ಆರ್ಥಿಕ ವಿಮೋಚನೆಗಾಗಿ ವೈವರ್‌ ಗಣರಾಜ್ಯ 
ಜಿಗಿದ ಹಿಟ್ಲರ್, ಜೀವನ ಮಟ್ಟಗಳಲ್ಲಿ ಅಧಿಕ ಸಮತೆಗಳಿ 

ಪ್ರವರ್ತಿಸಿದ್ದ ಕ್ರಮಗಳನ್ನು ರದ್ದುಗೊಳಿಸಲು ಉಪ 
ಸಲು ಹೋರಾಡುತ್ತಿದ್ದ ಕಾರಿಕ ವರ್ಗವನ್ನು ಕೂಡ 

ಯುಕ್ತವಾಗಬಲ್ಲ ಒಂದು ಹತ್ಯಾರನ್ನು ಈ ವರ್ಗಗಳು 
ದ್ವೇಷಿಸುವಷ್ಟು ವರ್ಗ ಪ್ರತಿಷ್ಠೆಯನ್ನು ತನ್ನಲ್ಲಿ ತುಂಬಿ 

ಅವನಲ್ಲಿ ಕಂಡವು. ಪ್ರಪಂಚದ ಯುದ್ದಕ್ಕೆ ಮೊದಲು 
ಕೊಂಡಿದ್ದ . ಅಧಿಕಾರ ಕಬಳಿಸಬೇಕೆಂಬ ತನ್ನ ಉಗ್ರ 

ಜನರಿಗೆ ಅಭ್ಯಾಸವಾಗಿ ಹೋಗಿದ್ದ ಒಂದು ಬಗೆಯ 
ಹಂಬಲವನ್ನು ಈಡೇರಿಸಿಕೊಳ್ಳುವ ಹಾದಿಯಲ್ಲಿ ಇವನು 

ರಮ್ಯ ಮತ್ತು ಕಪಟ ಸ್ವದೇಶಾಭಿಮಾನ ಪೂರ್ವಕ ಶಬ್ದ 
ಗುಡುಗುತ್ತಿದ್ದ ಭಾಷಣಗಳು ಹಗೆತನದ ಕಟ್ಟೆಬಿರಿವ | 

ಜಾಲ ಮತ್ತು ಯಹೂದ್ಯದ್ವೇಷಿಗಳು ತಮ್ಮ 

ಕುಟಿಲೋದ್ದೇಶಗಳ ಈಡೇರಿಕೆಗೆಂದೇ ಉಪಬ್ಲಿಸಿದ 
ಕಾವಿನಿಂದ ಅರ್ಥರಹಿತವಾಗಿದ್ದುವಾದರೂ ಇವನ ಜೀವನ 
ಮತ್ತು ದೃಷ್ಟಿಗಳೊಡನೆ ಸಹವಂತರಾಗಿದ್ದವರಿಗೆ 

'ಆರ್ಯ' ಅಥವಾ ನಾರ್ಡಿಕ್ ಜನಾಂಗದ ಆರೋಪಿತ 

ಶ್ರೇಷ್ಠತ್ವದ ಬಗೆಗಿನ ಕಟ್ಟುಕತೆ ಇವನ್ನು ಹಿಟ್ಲರ್ 
ಆಪ್ಯಾಯಮಾನವಾಗಿದ್ದು ಇವನಿಗೆ ತಿಳಿಯಿತು. ಓಣಿ 
ಮತ್ತು ಗಡಂಗುಗಳಿಂದ ಈ ತಿರುಕಾಳಿ ಮಂದೆಯನ್ನು 

ಜನರ ಮುಂದೆ ಯಶಸ್ವಿಯಾಗಿ ಬಿತ್ತರಿಸಿದ. ಅವನು 

ಎಡೆಬಿಡದೆ ಗಳಹುತ್ತಿದ್ದ ಈ ಬೆಂತೆಯನ್ನು ಖಂದು 
ಹೆಕ್ಕಿ ತನ್ನ ಸುತ್ತ ವ್ಯವಸ್ಥಿತವಾಗಿ ನೇಯ್ದುಕೊಂಡ. 

- ಅವನೇ ಎಷ್ಟರ ಮಟ್ಟಿಗೆ ನಂಬಿರಬಹುದೆಂಬುದನ್ನು 
ಹಿಟ್ಲರ್ ತನ್ನ ರಾಜಕೀಯ ಜೀವನ ಆರಂಭಿಸಿದ್ದು ಹೀಗೆ. 

ಅರಿಯುವುದು ಅವನ ಎಡ್ಡ ತಿಡ್ಡ ವ್ಯಕ್ತಿತ್ವದ ಕಾರಣ 
“ ಆದರೆ ಹಿಟ್ಲರನಿಗೆ ಧುರೀಣತೆಯ ಅರ್ಹತೆಗಳಿಸಿಕೊಟ್ಟಿ ವಾಗಿ ಅಸಾಧ್ಯವೇ ಸೈ . ಆದರೆ ಒಂದಂತೂ ಖರೆ. 
ದ್ದೆಂದರೆ ವಿದೇಶೀಯವಾದ ಪ್ರತಿಯೊಂದರ ಎದುರ ಅವನ ಸುತ್ತಮುತ್ತ ಜಮಾಯಿಸಿಕೊಂಡಿದ್ದವರ ಪೈಕಿ 
ಅವನಲ್ಲಿ ತಹತಹಿಸುತ್ತಿದ್ದ ಕಟುದ್ವೇಷ, ಅದರಲ್ಲಿ ಅಥವಾ ನಾಟ್ಟಿ ಅಲೆಯ ಪರಿಣಾಮವಾಗಿ ಮೇಲೆಕ್ಕೇರಿ 
ರಕ್ಷಣರಹಿತ ಅಲ್ಪ ಸಂಖ್ಯಾತ ಯಹೂದ್ಯರ ಬಗೆಗಿನ ದವರ ಪೈಕಿ ಹೆಚ್ಚಿನವರು ತಮ್ಮ ಅನೈತಿಕ ವಿಧಾನಗಳ 
ತಿರಸ್ಕಾರ. ಇವರ ಬೌದ್ದಿಕ ಸಂವೇದನಶೀಲತೆ ಅವನಲ್ಲಿ ಅಸತ್ಯವನ್ನು ಅರಿತಿದ್ದ ಕಠಿಣಮನಸ್ಯ ಶೂನ್ಯವಾದಿ 
ಒಂದು ವಿಧದ ಅಸಹನೆಯನ್ನು ಪ್ರೇರಿಸಿತ್ತು . ಈ ಗಳಾಗಿದ್ದರು.” 


ಸಾಕ್ಷಿ/49 
ಜೆ , ಟ , ನಾರಾಯಣ ರಾವ್ 
ಮುಂದೆ 1938ರಲ್ಲಿ ಐನ್‌ಸ್ಟೈನ್ “ ಅವರೇಕೆ ಯಹೂದ್ಯ “ನೀವುಗೊಣಗುತ್ತಿರುವುದು ನನಗೆ ಕೇಳುತ್ತಿದೆ ಅತ್ಯಂತ 
ರನ್ನು ದ್ವೇಷಿಸುತ್ತಾರೆ ? ” ಎಂಬ ಪ್ರಶ್ನೆಗೆ ಉತ್ತರ ಅಪ್ರಾಯಿಕ ಕತೆ, ನಿಮ್ಮ ನೀತಿಕತೆಯಲ್ಲಿಯು ಕುದುರೆ 
ಬರೆದಿದ್ದಾರೆ. 

ಯಂಥ ಮೂರ್ಖ ಜಂತು ಯಾವುದೂ ಇರುವುದಿಲ್ಲ. ' 

ಆದರೆ ಇದನ್ನು ಕೊಂಚ ಪರ್ಯಾಲೋಚಿಸೋಣ. 
“ ನಿಮಗೊಂದು ಪುರಾತನ ನೀತಿಕತೆ ಹೇಳುತ್ತೇನೆ. ಇದ 

ಕುದುರೆ ತೀವ್ರದಾಹದಿಂದ ದಣಿದಿದೆ. ಪಟಂಗತಿಯ 
ರಲ್ಲಿ ಅತ್ಯಲ್ಪ ಮಾರ್ಪಾಡು ಮಾಡಿದ್ದೇನೆ. ರಾಜಕೀಯ 

ಕಡವೆ ತನ್ನನ್ನು ಹಿಂದೆಹಾಕಿ ನೀರೆಡೆಗೆ ದೌಡಾಯಿಸಿರುವು 
ಯಹೂದ್ಯ ದ್ವೇಷದ ಮುಖ್ಯ ಸೆಲೆಗಳು ಎದ್ದು ಕಾಣು 

ದನ್ನು ಕಂಡು ಖತಿಗೊಂಡಿದೆ. ಇದರ ಜಂಬಕ್ಕೆ ಈ 
ವಂತೆ ಮಾಡಲು ಈ ನೀತಿಕತೆ ನೆರವಾಗಬಲ್ಲದು. 

ಸೋಲು ಬರೆ ಕಾಸಿದೆ. ಇಂಥ ಯಾವುದೇ ವೇದನೆ ಯಾ 

ಹತಾಶೆ ಗೊತ್ತಿರದ ನೀವು, ನಿಜಕ್ಕೂ ದ್ವೇಷ ವಂತ 
ಕುರಿಗಾಹಿಯೊಮ್ಮೆ ಕುದುರೆಗೆ ಅಂದ ( ಈ ವಸುಂಧರೆ 

ಅಂಧತೆ ಕುದುರೆಯನ್ನು ಆ ತೆರನಾಗಿ, ಯೋಗ್ಯವಲ್ಲದ 
ಯಲ್ಲಿ ಪದವಿಡುತ್ತಿರುವ ಪರಮಶ್ರೇಷ್ಟ ಚತುಷ್ಪಾದಿ 

ಹಾಗೂ ಕಷ್ಟಕ್ಕೆ ಕೆಡೆಯಬಲ್ಲ ಹಾದಿಗೆ ತಳ್ಳಿರಬಹುದೆಂಬ 
ನೀನು. ಖಂಡಿತವಾಗಿಯೂ ನೀನು ನಿರಾತಂಕವಾದ 

ದನ್ನು ಸುಲಭವಾಗಿ ಗ್ರಹಿಸಲಾರಿರಿ. ಕುದುರೆ ಯಾಕೆ 
ಆನಂದ ಸ್ಥಿತಿಯಲ್ಲಿ ಜೀವಿಸಲು ಪೂರ್ಣಾರ್ಹತೆ ಪಡೆ 

ಅಷ್ಟು ಬುದ್ದಿ ಶೂನ್ಯವಾಗಿ ಪ್ರಲೋಭನೆಯ ಕಂದಕಕ್ಕೆ 
ದಿರುವೆ. ಆ ವಿಶ್ವಾಸಘಾತಕದ ಕಡವೆ ಅಲ್ಲದಿದ್ದರೆ 

ಬಿತ್ತು ? ಅದರ ಆ ಹಿಂದಿನ ಯಾತನೆ ಸಂಕಟಗಳು 
ನಿಜಕ್ಕೂ ನಿನ್ನ ಹಿಗ್ಗು ಪರಿಪೂರ್ಣವಾಗಿರುತ್ತಿತ್ತು . 

ಈ ಪ್ರಮಾದವನ್ನೆ ಸಗುವಂತೆ ಅದನ್ನು ಸಿದ್ಧಗೊಳಿ 
ಆದರೆ ಬಾಲ್ಯದಿಂದಲೂ ಅವನು ಪದಗತಿಯ ಚಟುಲತೆ | 

ಸಿದ್ದು ವು. ಏಕೆಂದರೆ ನಿಷ್ಪಕ್ಷಪಾತ ಮತ್ತು ಪ್ರಾಜ್ಞ 
ಯಲ್ಲಿ ನಿನಗಿಂತ ಮುಂದಿರಲು ಅಭ್ಯಾಸ ಮಾಡಿದ್ದಾನೆ. ಸಲಹೆಕೊಡುವುದು ಸುಲಭ. ಇತರರಿಗೆ ; ಆದರೆ ಸ್ವತಃ 
ಈ ಚುರುಕು ನಡೆಯ ಪರಿಣಾಮವಾಗಿ ಅವನು ನಿನಗಿಂತ 

ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಜ್ಞವಾಗಿ ವರ್ತಿಸುವುದು 
ಮೊದಲೇ ನೀರ್ಗಂಡಿಗಳನ್ನು ತಲಪುತ್ತಾನೆ, ಅವನ 

ಕಠಿನವೆಂಬ ಹೇಳಿಕೆ ಸತ್ಯಗರ್ಭಿತವಾಗಿದೆ. ಪೂರ್ಣ 
ಅವನ ಪರಿವಾರವೂ ಇಲ್ಲಿ ಅಲ್ಲಿ ಎಲ್ಲೆಲ್ಲ ನೀರು ಹೀರಿದ್ದೇ 

ಭರವಸೆಯಿಂದ ನಿಮಗೆ ಹೇಳುತ್ತೇನೆ : ನಾವೆಲ್ಲರೂ 
ಹೀರಿದ್ದು. ಇದರಿಂದಾಗಿ ನೀನು ನಿನ್ನ ಮರಿಗಳ 

ಅನೇಕ ವೇಳೆ ಕುದುರೆಯ ದುರಂತಪಾತ್ರ ನಿರ್ವಹಿಸಿ 
ನೀರಡಕೆಯಿಂದ ಬೆಂದು ಬಳಲಿ ಬಸವಳಿಯಬೇಕಾಗಿದೆ. 

ದ್ದೇವೆ; ಅಲ್ಲದೆ ಅದೇ ಪ್ರಲೋಭನೆಗೆ ಪುನಃ ಬಲಿಯಾಗುವ 
ಗೆಳೆಯ ! ನನ್ನೊಡನೆ ಉಳಿದಿರು. ನನ್ನ ಬುದ್ದಿವಂತಿಕೆ 

ಅಪಾಯಕ್ಕೆ ತುತ್ತಾಗುತ್ತಲೂ ಇದ್ದೇವೆ. 
ಮತ್ತು ಮಾರ್ಗದರ್ಶನ ನಿನ್ನನ್ನ ನಿನ್ನ ಪೀಳಿಗೆಯನ್ನೂ 
ಈ ಭೀಕರ ಮತ್ತು ಅಪಮಾನಕಾರಕ ಸನ್ನಿವೇಶದಿಂದ | “ ಈ ನೀತಿಕತೆಯಲ್ಲಿ ನಿದರ್ಶಿಸಿರುವ ಸನ್ನಿವೇಶ ವ್ಯಕ್ತಿಗಳ 
ಪಾರುಗಾಣಿಸುವುದು ಖಾತ್ರಿ .' 

ಮತ್ತು ರಾಷ್ಟ್ರಗಳ ಜೀವನದಲ್ಲಿ ಮತ್ತೆ ಮತ್ತೆ ಸಂಭವಿಸು 

ತಿರುತ್ತದೆ. ಒಬ್ಬ ವ್ಯಕ್ತಿಯ ಯಾ ಒಂದು ಸಮುದಾಯದ 
“ಕಡವೆಗೆದುರಾಗಿ ದ್ವೇಷಾಸೂಯೆಗಳಿಂದ ತಹತಹಿಸಂ ಬಗೆಗಿನ ತಿರಸ್ಕಾರದ್ವೇಷಗಳನ್ನು , ಪರಿಣಾಮಕಾರಿಯಾದ 
ತಿದ್ದ ಕುದುರೆ ಕರಿಗಾಹಿಯಂ ನಲ್ನುಡಿಯಿಂದ ಹಿರಿ ರಕ್ಷಣೆ ಒದಗಿಸಿಕೊಳ್ಳಲಾರದ ಇನ್ನೊಬ್ಬ ವ್ಯಕ್ತಿ ಯಾ 
ಹಿಗ್ಗಿ ತು . ಆತನ ಜೀನಿಗೆ ತನ್ನನ್ನು ಒಪ್ಪಿಸಿಕೊಂಡಿತು . ಇನ್ನೊಂದು ಸಮುದಾಯದ ಕಡೆಗೆ ಹರಿಸುವ ಪ್ರಕ್ರಿಯೆ 
ಆಕ್ಷಣ ಅದರ ಸ್ವಾತಂತ್ರ್ಯ ಹರಣವಾಯಿತು, ಅದು ಇದೆಂದು ಸಂಕ್ಷೇಪವಾಗಿ ಹೇಳಬಹುದು. ಆದರೆ ನೀತಿ 
ಕುರಿಗಾಹಿಯು ಗುಲಾವು ಪ್ರಾಣಿಯಾಯಿತು, 

ಕತೆಯಲ್ಲಿಯಂ ಕಡವೆಯ ಪಾತ್ರ ಅಷ್ಟೊಂದು ಬಾರಿ 
“ ಈ ನೀತಿಕತೆಯಲ್ಲಿ ಕುದುರೆ ಜನರನ್ನು ಪ್ರತಿನಿಧಿಸರಿ ಯೆಹೂದ್ಯರ ಪಾಲಿಗೇ ಏಕೆ ಬಂತು ? ಯಹದ್ಯರೇಕೆ 
ತದೆ ; ಕುರಿಗಾಹಿಹೈದ ಜನರ ಮೇಲೆ ಪೂರ್ಣಾಧಿಕಾರ ಅಷ್ಟೊಂದು ಸಲ ಜನಸೆವಗಳ ಆಕಾಶವನ್ನು 
ಸ್ಥಾಪನೆ ಮಾಡಲು ಹಂಚುತ್ತಿರುವ ವರ್ಗ ಯಾ ದುಷ್ಟ ತಮ್ಮೆಡೆಗೆ ಸೆಳೆಯುವಂತಾಯಿತು ? ಏಕೆಂದರೆ, ಪ್ರಧಾ 
ಕೂಟವನ್ನು ಪ್ರತಿನಿಧಿಸುತ್ತಾನೆ. ಇನ್ನು ಕಡವೆ ? ಇದು ನತಃ ಹೆಚ್ಚು ಕಡಿಮೆ ಎಲ್ಲ ಜನಾಂಗಗಳಲ್ಲಿಯ 
ಯಹೂದ್ಯರನ್ನು ಪ್ರತಿನಿಧಿಸುತ್ತದೆ. 

ಯೆಹೂದ್ಯರಿದ್ದಾರೆ ; ಮತ್ತು ಎಲ್ಲ ಕಡೆಗಳಲ್ಲಿಯಂ 


50 / ಸಾಕ್ಷಿ 

ಭವಿಷ್ಯ ಚಿಂತನೆ 
ಅವರು ಬಲು ವಿರಳವಾಗಿ ಹರಡಿಹೋಗಿದ್ದ ಹಿಂಸಾ ( ಜರ್ಮನಿಯ ಆಡಳಿತವರ್ಗ ಸಂಚುಹೂಡಿ ಆರಂಭಿಸಿದ 
ಕೃತ್ಯಗಳೆದುರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾರದವ | ಪ್ರಪಂಚ ಯುದ್ಧದಲ್ಲಿ ಜರ್ಮನರು ಸೋಲಪ್ಪಿದಾಗ 
ರಾಗಿದಾರೆ , 

ಯಹೂದ್ಯರ ಮೇಲೆ ತಪ್ಪು ಹರಿಸಲು ಪ್ರಯತ್ನಿ ಸ 
“ಸಮೀಪಭೂತಕಾಲದಿಂದ ಆಯ್ದ ಕೆಲವು ನಿದರನಗಳು 

ಲಾಯಿತು . ಮೊದಲು, ಯುದ್ಧವನ್ನು ಪ್ರವರ್ತಿಸಿದ್ದ 
ಈ ಹೇಳಿಕೆಯ ತಥ್ಯವನ್ನು ಸ್ಥಾಪಿಸಬಲ್ಲವು. ಹತ್ತೊಂಬತ್ತ 

ಕ್ಯಾಗಿ, ತರುವಾಯ , ಅದರಲ್ಲಿ ಸೋತದ್ದಕ್ಕಾಗಿ. ಕಾಲ 
ನೆಯ ಶತಮಾನದ ಕೊನೆ ಹೊತ್ತಿಗೆ ರಷ್ಯದ ಜನ ತಮ್ಮ 

ಸಂದಂತೆ ಈ ತೆರನಾದ ಪ್ರಯತ್ನಗಳಿಗೆ ಜಯ ಲಭಿಸಿತು' 
ಸರ್ಕಾರದ ದುರಾಡಳಿತೆಯಿಂದ ಅತಿಯಾಗಿ ಸಂಕಟಪಡು 

ಯಹೂದ್ಯರ ಎದುರಾಗಿ ಕಟ್ಟಲಾದ ದ್ವೇಷ ಪ್ರತಿಷ್ಠಿತ 
ತಿದ್ದರು. ವಿದೇಶನೀತಿಯಲ್ಲಿ ಎಸಗಲಾದ ಮೂರ್ಖ 

ವರ್ಗಗಳನ್ನು ಕಾಪಾಡಿತು ; ಮತ್ತು ನಿರ್ಲಜ್ಜ , ಅನೀತಿ 

ವಂತ ಮತ್ತು ದುರಹಂಕಾರಪೂರಿತ ಅಲ್ಪಕಟವೊಂದರ 
ಪ್ರಮಾದಗಳು ಈ ಜನರ ಆಕ್ರೋಶವನ್ನು ಅತಿಯಾಗಿ 

ಇಡೀ ಜರ್ಮನ್‌ ಜನಾಂಗವನ್ನು ಸಂಪೂರ್ಣ ದಾಸ್ಯ 
ವರ್ಧಿಸಿ ಕಟ್ಟೆಬಿರಿವ ಸ್ಥಿತಿ ಬಂದಿತು. ಇಂಥ ಉತ್ಕಟ 
ಸನ್ನಿವೇಶದಲ್ಲಿ ರಷ್ಯದ ನಾಯಕರು ಜನಸ್ತೋಮದ 

ಸ್ಥಿತಿಯಲ್ಲಿಡಲು ಕಾರಣವೂ ಆಯಿತು. ” 
ಅಶಾಂತಿಯನ್ನು ಯಹೂದ್ಯರ ಎದುರು ದ್ವೇಷ ಹಿಂಸಾ ಈ ಮೇಲಿನ ವಿವರಣೆಯಲ್ಲಿ ಎತ್ತಿರುವ ಮೌಲ್ಯಗಳನ್ನು 
ಚಾರಗಳಿಗೆ ಪ್ರವರ್ತಿಸಿ ಅದರ ಹಾದಿ ತಿರುಗಿಸಲು 

ವಸ್ತುನಿಷ್ಠವಾಗಿ ಯೋಚಿಸಿ ಪರ್ಯಾಲೋಚಿಸಿ ರಾಷ್ಟ್ರ 
ಪ್ರಯತ್ನಿಸಿದರು . 1905 ಅಪಾಯಕಾರಿ ಕ್ರಾಂತಿಯನ್ನು 

ಹಿತದ ದೃಷ್ಟಿಯಿಂದ - ಪಕ್ಷಹಿತದೃಷ್ಟಿಯಿಂದ ಅಲ್ಲ 
ರಷ್ಯ ಸರ್ಕಾರ ನೆತ್ತರಿನಿಂದ ಮುಳುಗಿಸಿದ ತರುವಾಯವೂ 

ಯಂಕ ನಿರ್ಣಯ ಕೈಗೊಳ್ಳುವ ವಿವೇಕ ನಮ್ಮದಾಗು 
ಇವೇ ಚಮತ್ಕಾರಗಳನ್ನು ಪುನರಾವರ್ತಿಸಲಾಯಿತು. ವುದೇ ? ಆಗ, ಆಗ ಮಾತ್ರ ಭವಿಷ್ಯ ಆಶಾದಾಯಕ 
ಈ ದುಷ್ಟತಂತ್ರ ಆ ದ್ವೇಷಿತ ಆಡಳಿತೆಯನ್ನು ಹೆಚ್ಚು 

ವಾದೀತು. 
ಕಡಿಮೆ ಪ್ರಪಂಚಯುದ್ಧದಕೊನೆಯ ತನಕವೂ ಅಧಿಕಾರ 
ದಲ್ಲಿಡಲು ನೆರವಾಗುವುದು ಸಾಧ್ಯ . 


ಧರ್ಮ , ದೇವರು, ಮೂಢನಂಬಿಕೆ 


ಮಾನವ ಶಾಸ್ತ್ರೀಯ ದೃಷ್ಟಿಕೋನ 


ಎನ್ . ಪಿ . ಶಂಕರನಾರಾಯಣ ರಾವ್ 


ಕಳೆದ ಒಂದು ಶತಮಾನದಲ್ಲಿ ಮಾನವ ಶಾಸ್ತ್ರಜ್ಞರು ಮಲಕ ಹಾದು ಬಂದುದು. ಚೀನದಿಂದ ಪ್ರಭಾವಿತ 
ಪ್ರಪಂಚದ ನಾನಾ ಮೂಲೆಗಳಲ್ಲಿ ಸಾವಿರಾರು ಸವಾರಿ ವಾದ ಹಲವು ಬೌದ್ಧ ಶಾಖೆಗಳೂ ಇವೆ. ಜೆನ್ 
ದಾಯಗಳನ್ನು , ಸಂಸ್ಕೃತಿಗಳನ್ನು ಅಧ್ಯಯನಮಾಡಿ ನಂತಹ ಜಪಾನೀಯರೇ ಇತರ ವರಿಲಗಳಿಂದ ಪಡೆದು 
ದ್ದಾರೆ. ಸಂಸ್ಕೃತಿಗಳ ನಡುವೆ ಇರುವ ವೈವಿಧ್ಯತೆಗಳನ್ನೂ , ತದ್ಭವಿಸಿಕೊಂಡಿರುವ ಶಾಖೆಗಳಿವೆ. ಈ ವಿವಿಧ ವರಿಲ 
ಸಮಾನತೆಗಳ ಸಂಗ್ರಹಿಸಿ,ಹೋಲಿಕೆ - ಹೊಂದಾಣಿಕೆ | ಗಳ ವಿಶ್ರಣ ಜಪಾನಿನ ಈ ಸಂಕೀರ್ಣ. 
ಗಳನ್ನೂ ಭೇದ- ಭಿನ್ನತೆಗಳನ್ನೂ ವಿವರಿಸಲು ಪ್ರಯತ್ನಿ 

ಮಾನವ ಸಮುದಾಯಗಳಲ್ಲಿ ಈ ಸಂಕೀರ್ಣವೊಂದರ 
ಸಿದ್ದಾರೆ. ಇದರ ಜೊತೆಗೆ ಪುರಾತತ್ವ ಸಂಶೋಧನೆ 
ಗಳಿಂದ ಬೆಳಕಿಗೆ ಬಂದ ಪುರಾತನ ಸಂಸ್ಕೃತಿಗಳನ್ನೂ 

ಹೊರತು ಉಳಿದ ಎಲ್ಲ ವ್ಯವಸ್ಥೆಗಳ ವರಿರಾಲ ರೂಪ 
ಅಧ್ಯಯನ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಾನವ ಜೀವನ 

ವನ್ನು ನಾವು ಪ್ರಾಣಿ ಸಮೂಹಗಳಲ್ಲೇ ಗುರುತಿಸ 

ಬಹುದು. ಎಲ್ಲ ಆರ್ಥಿಕ ಚಟುವಟಿಕೆಗಳ ವರಿಲ ಅನ್ನ - 
ದಲ್ಲಿ ಸಮಾಜವ್ಯವಸ್ಥೆಯ ಭಿನ್ನ ಭಿನ್ನ ಅಂಗಗಳ ಕಾರ್ಯ 
ನಿರತ ಏಕತೆ, ಸಂಸ್ಕೃತಿಗಳ ಸಮಗ್ರತೆ, ಮೊದಲಾದ 

ಆಶ್ರಯಗಳ ಅವಶ್ಯಕತೆ ; ಎಲ್ಲ ಸಾಮಾಜಿಕ ವ್ಯವಸ್ಥೆಗಳ 
ಮೂಲಭೂತ ಸಾಮಾಜಿಕ ವಸ್ತುಗಳನ್ನು ಕುರಿತು 

ಮಲ ಸಂತಾನ ಹಾಗೂ ಸ್ನೇಹದ ಅಪೇಕ್ಷೆ-ಹೀಗೆ. 
ಅಪಾರ ಪ್ರಮಾಣದ ವಿಷಯ ಸಂಗ್ರಹ, ವಿವರಣೆ , 

ಆದರೆ ಈ ಧರ್ವ, ದೇವರು , ವರಿಢನಂಬಿಕೆಗಳ 
ವಿಶ್ಲೇಷಣೆಗಳನ್ನು ಮಾನವಶಾಸ್ತ್ರ ಕೈಗೊಂಡಿದೆ. 

ವಲಪ್ರಾಣಿಸಮಾಜಗಳಲ್ಲಿಲ್ಲ. ಮಾನವ ಸಮಾಜಕ್ಕೆ 

ವಿಶಿಷ್ಟವಾದುದು ಇದು. ಈ ಸಂಕೀರ್ಣವು ಸಹ 
ಈ ಅಧ್ಯಯನಗಳಲ್ಲಿ ಹೊರಬರುವ ಒಂದು ಸಂಗತಿ ಯಾವುದೋ ಮೂಲಭೂತ ಅಪೇಕ್ಷೆಗೆ ಪ್ರತಿಕ್ರಿಯೆ 
ಯೆಂದರೆ ಪ್ರತಿ ಸಮುದಾಯವೂ ಧರ್ಮ, ದೇವರು ಯಾಗಿಯೇ ಹುಟ್ಟಿರಬೇಕು. ಹಾಗಿಲ್ಲವಾದರೆ ಎಲ್ಲ 
ಮತ್ತು ವರಿಢನಂಬಿಕೆಗಳ ಒಂದು ಸಂಕೀರ್ಣವನ್ನು ಮಾನವ ಸಮಾಜಗಳಲ್ಲಿ ಇರುವ ಅವಶ್ಯಕತೆ ಇರುತ್ತಿರ 
ಸಾಧಿಸಿಕೊಂಡಿರುತ್ತದೆ ಎಂಬುದು. ಈ ಸಂಕೀರ್ಣವು ಲಿಲ್ಲ. ಕಾಲ, ದೇಶಗಳ ಇತಿಮಿತಿಯಿಲ್ಲದೆ ಎಲ್ಲ ಸಮು 
ಒಂದು ವಿಶಿಷ್ಟ ಐತಿಹಾಸಿಕ - ಸಾಮಾಜಿಕ ಸನ್ನಿವೇಶದಲ್ಲಿ ದಾಯಗಳಲ್ಲಿ ಈ ಸಂಕೀರ್ಣವು ಇದೆ ಎಂಬುದೇ ಅದು 
ಬೆಳೆದು ಬಂದಿರುವಂತಹುದು. ಈ ಸಂಕೀರ್ಣದ ಕೆಲವು ಮಾನವನ ಮೂಲಭೂತ ಅಪೇಕ್ಷೆಯೊಂದನ್ನು ಪೂರೈಸು 
ಪಾಲು ಸ್ವಂತದ್ದು , ಕೆಲವು ಎರವಲು, ಕೆಲವು ಎರವಲು ತ್ತಿದೆ ಎಂಬುದಕ್ಕೆ ಸಾಕ್ಷಿ . 
ಪಡೆದು ತಿದ್ದಿ ತಮ್ಮದಾಗಿಸಿಕೊಂಡಿರುವಂತಹವು. ಈ 
ಪ್ರಕ್ರಿಯೆಯು ಹೇಗೆ ಸಾಗಿ ಯಾವ ರೂಪ ತಳೆಯಬಹು ಸಂಸ್ಕೃತಿಯ ಅಹಂ | 
ದೆಂಬುದಕ್ಕೆ ಜಪಾನಿನ ಧರ್ಮ - ದೇವರು -ಮೂಢನಂಬಿಕೆ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದ ವ್ಯಕ್ತಿಗೆ ತನ್ನ 
ಗಳ ಸಂಕೀರ್ಣವು ಒಂದು ಉತ್ತಮ ಉದಾಹರಣೆ. ಸಂಸ್ಕೃತಿಯ ಭಾವನೆಗಳು, ಆದರ್ಶಗಳು, ನಡವಳಿಕೆಗಳು 
ಹಿರಿಯರ ಪೂಜೆ, ಪಿಂಟೋ ಧರ್ಮ - ಸ್ವಂತದವು. ಬೌದ್ಧ ಸವಸ್ತ್ರವೂ ಸಹಜವಾದುದು, ಸರಿಯಾದುದು ಎಂದು 
ಧರ್ವ ಭಾರತದಿಂದ, ಚೀನ ಹಾಗೂ ಕೊರಿಯಾಗಳ . ತೋರಿಬರುತ್ತದೆ. ಇತರರ ಭಾವನೆಗಳು, ಆದರ್ಶಗಳು, 


52/ ಸಾಕ್ಷಿ 
ನಡವಳಿಕೆಗಳು ವಿಚಿತ್ರ ಎನ್ನಿಸುತ್ತದೆ. ನಾವು ಪೂಜಿಸು 
ವುದು ದೇವರು, ಇತರರು ಪೂಜಿಸುವುದು ದೆವ್ವ ; ನಾವು 
ನಡೆಸುವುದು ಪವಿತ್ರ ಜೀವನ, ಇತರರದು ಅಶುದ್ಧ , 
ಈ ಭಾವನೆಗಳ ಪರಾಕಾಷ್ಠೆಯಂತೆ ಕೆಲವು ಭಾಷೆಗಳಲ್ಲಿ 
ಮನುಷ್ಯರು ಎಂಬುದಕ್ಕೂ , ತಮ್ಮ ಸಮುದಾಯದವರು 
ಎಂಬುದಕ್ಕೂ ಒಂದೇ ಶಬ್ದ ಬಳಕೆಯಾಗುತ್ತದೆ. 


ಈ ಮಾನವ ಶಾಸ್ತ್ರೀಯ ದೃಷ್ಟಿಕೋನ 
ಧರ್ಮದ ಸಾಮಾಜಿಕ ಪಾತ್ರ 
ಧರ್ಮ ಎಂದು ಹೇಳಿದಕೂಡಲೇ , ಅದು ಜೀವದೇವ 
ಸಂಬಂಧವನ್ನು ಕುರಿತುದು ಎಂಬ ಭಾವನೆ ಸಾಮಾನ್ಯ 
ವಾಗಿ ಪ್ರಚಲಿತವಾಗಿದೆ. ಆದರೆ ಈ ದೇವ- ಜೀವ 
ಸಂಬಂಧ ಧರ್ಮ ಎಂದು ಆಚರಣೆಯಲ್ಲಿರುವ ಸಂಸ್ಥೆಯ 
ಒಂದು ಅಂಶ ಮಾತ್ರ . ಈ ಅಂಶವು ಆಯಾ ಧರ್ಮಾನಂ 
ಯಾಯಿಗಳಲ್ಲಿ ಕೆಲವೇ ಕೆಲವರ ವಿಶೇಷ ಗಮನಕ್ಕೆ 
ಬರುವಂತಹುದು. ಮನುಧರ್ಮಶಾಸ್ತ್ರ ಎಂದು ಹೇಳು 
ವಾಗ ಧರ್ಮ ಎಂಬ ಶಬ್ದವು ಸಾಮಾಜಿಕ ಮಾನ್ಯತೆ 
ಪಡೆದ, ನಡವಳಿಕೆಯನ್ನು ಕುರಿತಂತಹ ತಪ್ಪು -ಒಪ್ಪುಗಳ 
ಒಂದು ಪಟ್ಟಿ ಎಂಬ ಅರ್ಥ ಬರುತ್ತದೆ. ನಾವು ಅದನ್ನು 
ನೀತಿ ಸಂಹಿತೆಯೆಂದು ಸಹ ಆರ್ಥಸಬಹುದು. 


ಹೊರ ಸಂಸ್ಕೃತಿಗಳ ಸಂಪರ್ಕವು ತೀವ್ರವಾದಂತೆ ಈ 
ಭಾವನೆಯ ತೀಕ್ಷ್ಯತೆ ಕಡಿಮೆಯಾಗುವುದು . ಆದರೂ 
ತನ್ನ ದು ಎಂಬುದಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದ್ದೇ 
ಇರುತ್ತದೆ. ಇತರ ಸಂಸ್ಕೃತಿಗಳಲ್ಲಿ ಕಂಡುಬರುವ ಧರ್ಮ 
ದೇವರು -ಮೂಢನಂಬಿಕೆಗಳ ವಿಚಾರವಾಗಿ ಮಾತನಾಡು 
ವಾಗ ಈ ಸಂಸ್ಕೃತಿಯ ಅಹಂಭಾವನೆಯಿಂದ ಮುಕ್ತ 
ರಾಗಿರಬೇಕಾದುದು ಅತ್ಯವಶ್ಯಕ. ಈ ಸಂಕೀರ್ಣವನ್ನು 
ಅದರ ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ಮಾತ್ರ 
ಅರಿತುಕೊಳ್ಳುವುದು ಸೂಕ್ತ. ಈ ಮಾತು ಪರಸಂಸ್ಕೃತಿ 
ಗಳಿಗೆ ಮಾತ್ರ ಅನ್ವಯವಾಗುವಂತಹುದಲ್ಲ . ನಮ್ಮ 
ಸಂಸ್ಕೃತಿಯಲ್ಲಿಯೇ ಒಂದು ಗುಂಪಿನವರು ಇತರರನ್ನು 
ಪರಿಶೀಲಿಸುವಾಗಲೂ ಇದು ಅವಶ್ಯಕ. ವಿದ್ಯಾವಂತರು 
ಎಂಬ ಗುಂಪಿಗೆ ಸೇರಿದವರೋ , ಉನ್ನತ ಜಾತಿಗಳು 
ಎಂಬ ಗುಂಪಿಗೆ ಸೇರಿದವರೋ , ಗ್ರಾಮ ಸಮುದಾಯಗಳ 
ಅಥವಾ ಅವಿದ್ಯಾವಂತರ ಇಲ್ಲವೇ ಕೆಳ ವರ್ಗಗಳ ಸಮು 
ದಾಯಗಳ ಧರ್ಮ-ದೇವರು-ಮೂಢನಂಬಿಕೆಗಳ ಸಂಕೀರ 
ವನ್ನು ಪರಿಶೀಲಿಸಿ, ವಿಮರ್ಶಿಸುವಾಗ ಈ ಎಚ್ಚರ 


ಎಲ್ಲ ಸಮಾಜಗಳ ವ್ಯಕ್ತಿ - ವ್ಯಕ್ತಿಗಳ ಸಂಬಂಧಗಳನ್ನು 
ಕುರಿತು , ಗುಂಪು ಗುಂಪುಗಳ ಸಂಬಂಧ ಕುರಿತು ಕೆಲವು 
ನಿಯಮ - ನಿಷೇಧಗಳನ್ನು ರೂಪಿಸಿಕೊಂಡಿರುತ್ತವೆ. 
ವ್ಯಕ್ತಿಯ ಹಾಗೂ ಸಮಾಜದ ರೀತಿನೀತಿಗಳಿಗೆ ಒಂದು 
ಸಮರೂಪನೀಡುವ ಪ್ರಯತ್ನ ಇದು. ಈ ನಿಯಮ 
ನಿಷೇಧಗಳ ವ್ಯಾಪ್ತಿ ಬಹುದೊಡ್ಡ ದು . ಆಹಾರ 
ನಿಯಮಗಳು , ಉಡುಪಿನಕ್ರಮಗಳು , ವಿವಾಹ ಸಂಬಂಧ 
ಗಳು, ಒಡೆಯ - ಆಳು ಸಂಬಂಧಗಳು, ಕೃಷಿ ಪದ್ಧತಿಗಳು 
-ಹೀಗೆ ಸಕಲ ಸಮಸ್ತವೂ ಇದರ ವ್ಯಾಪ್ತಿಗೆ ಬರುತ್ತವೆ. 
ದಯೆ , ಕರುಣೆ, ದ್ವೇಷ, ಭಕ್ತಿ , ವಿನಯ , ಗೌರವ. ಈ 
ಭಾವನೆಗಳನ್ನು ಯಾರು ಯಾರಲ್ಲಿ ಯಾವ ಯಾವ ಮಟ್ಟ 
ದಲ್ಲಿತೋರಬೇಕು ಎಂಬುದೂ ಇದರಲ್ಲಿ ಸೇರುತ್ತದೆ. 
ನೀತಿಗಳನ್ನು ರೂಪಿಸುವುದು ಸುಲಭ. ಅಲ್ಲದೆ ಆಯಾ 
ಸಮಾಜಗಳಲ್ಲಿ ಪರಂಪರಾಗತವಾಗಿ ಬಂದ ಒಳಿತು -ಕೆಡಕು 
ಗಳ ಭಾವನೆಗಳು ನೀತಿ ಸಂಹಿತೆಗಳಿಗೆ ಪ್ರಮುಖ ಆಧಾರ 
ವಾಗುತ್ತವೆ. ಆದರೆ ಒಬ್ಬ ಮನುಷ್ಯನು ರೂಪಿಸಿದ 
ನೀತಿ ಸಂಹಿತೆಗೆ, ಇತರರ ಒಪ್ಪಿಗೆ ಹೇಗೆ ದೊರೆಯುತ್ತದೆ? 
ರಾಜಕೀಯ ಅಧಿಕಾರ ಪಡೆದವನು ಒಂದು ಸಂದರ್ಭದಲ್ಲಿ 
ಅದನ್ನು ತನ್ನ ಪ್ರಜೆಗಳ ಮೇಲೆ ಹೇರಬಹುದಾದರೂ 
ತಲೆತಲಾಂತರವಾಗಿ ಸಾಗುವಂತೆ ಮಾಡುವುದು ಹೇಗೆ ? 


ಆವಶ್ಯಕ. 


ಅಂದರೆ ಒಂದು ಸಮುದಾಯದಲ್ಲಿ ಪ್ರಚಲಿತವಾಗಿರುವ 
ಧರ್ಮ - ದೇವರು -ಮೂಢನಂಬಿಕೆಗಳ ಸಂಕೀರ್ಣವು ಆ 
ಸಮುದಾಯದಲ್ಲಿ ಯಾವ ಕ್ರಿಯಾತ್ಮಕ ಇಲ್ಲವೇ ಭಾವ 
ನಾತ್ಮಕ ಪಾತ್ರವನ್ನು ನಿರ್ವಹಿಸುತ್ತಿದೆ, ಅದರ ಸಾಮಾಜಿಕ 
ಪರಿಸರವೇನು ಎಂಬುದನ್ನು ಗಮನಿಸಿ ಮೌಲ್ಯಮಾಪನಕ್ಕೆ 
ಪ್ರಯತ್ನಿಸಬೇಕು. ಹಾಗೆ ಮಾಡದೆ ನಾವು ಯಾವುದನ್ನು 
ತಪ್ಪು - ಒಪ್ಪು ಎಂದು ಭಾವಿಸಿದ್ದೇವೋ ಅದನ್ನು 
ಎಲ್ಲರೂ ಒಪ್ಪಿಕೊಳ್ಳತಕ್ಕದು ಎಂಬ ಧೋರಣೆ 
ತಳೆದರೆ ಅದು ಸಮಂಜಸವಾದ ಅರಿವಿಗೆ ಅಡ್ಡಿ 
ಯಾಗುತ್ತದೆ. 


ಇದನ್ನು ಪುರಾತನರು ಸುಲಭದಲ್ಲಿ ಪರಿಹರಿಸಿದರು. 
ಅದು ದೈವವಾಣಿಯಾಯಿತು ; ದೇವರ ಸಂದೇಶ 


ಸಾಕ್ಷಿ/53 
ಎನ್ . ಪಿ . ಶಂಕರನಾರಾಯಣ ರಾವ್ 
ವಾಯಿತು ; ಅದನ್ನು ರೂಪಿಸಿದವ ದೇವರ ಮಗನೋ , ನಂಬಿದ ದೈವವನ್ನು ಪ್ರಶ್ನಿಸಿದ್ದಾನೆ. ಈ ಲೌಕಿಕ ಪ್ರಪಂಚ 
ದೂತನೂ , ಪ್ರತಿನಿಧಿಯೋ , ಅವತಾರವೋ ಆದ.. ದಲ್ಲಿ ತಾನು ಮಾಡುವ ಅಪರಾಧಗಳು ಪತ್ತೆಯಾದಾಗ 

ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಪತ್ತೆ 
ಈ ಪ್ರಕ್ರಿಯೆಯನ್ನು ಅರಿತುಕೊಳ್ಳುವಾಗ ಅಪಾರ್ಥಕ್ಕೆ 

ಯಾಗದೆ ಉಳಿದ ತಪ್ಪಗಳಿಗೆ ? ಇಂತಹ ಪ್ರಶ್ನೆಗೆ 
ಎಡೆಮಾಡಬೇಕಾಗಿಲ್ಲ , ಈ ನೀತಿ ಸಂಹಿತೆಗಳನ್ನು 

ಉತ್ತರವಾಗಿ ನರಕ , ಚಿತ್ರಗುಪ್ತನ ದಫ್ತರ, ಮುಂದಿನ 
ಜನರ ಮೇಲೆ ಹೇರಲು ದೇವರ ಹೆಸರು ಬಳಕೆಯಾಯಿತು 

ಜನ್ಮದಲ್ಲಿ ಪ್ರತಿಫಲ, ಅಂತಿಮ ತೀರ್ಪಿನಂದು ಶಿಕ್ಷೆ -ಹೀಗೆ 
ಎಂದು ಭಾವಿಸಬೇಕಾಗಿಲ್ಲ . ಬಹುಕಾಲದಿಂದ ಮನುಷ್ಯ 

ನಾನಾ ಭಾವನೆಗಳು ಹುಟ್ಟಿ ಬೆಳೆದಿವೆ. ಇದೇ ರೀತಿ 
ನಿಗೆ ಮೀರಿದ ಸಾಧನೆಗಳನ್ನು ದೈವಕ್ಕೆ , ಮನುಷ್ಯನಿಗೆ 

ಮಾಡಿದ ಒಳ್ಳಿತಿಗೆ ಪ್ರತಿಫಲದ ಆಕರ್ಷಣೆಗಳೂ ಇವೆ. 
ಮೀರಿದ ಶಕ್ತಿಗೆ ಆರೋಪಿಸುವುದು ಒಂದು ರೂಢಿ; 

ಯಾವುದು ತಪ್ಪ , ಯಾವುದು ಒಪ್ಪು ಎನ್ನುವುದರ 
ಎಲ್ಲ ಸಂಸ್ಕೃತಿಗಳಲ್ಲಿ ಕಂಡುಬರುವಂತಹುದು. 

ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದಾದರೂ ಎಲ್ಲ ಧರ್ಮ 
ಈ ಪ್ರಕ್ರಿಯೆಯನ್ನು ನಾವು ಕವಿ -ಕಾವ್ಯಗಳತ್ತ ಗಮನ ಗಳಲ್ಲಿ ಕೆಲವು ಮುಖ್ಯ ಅಂಶಗಳಲ್ಲಿ ಸಮಾನತೆಯನ್ನು 
ಹರಿಸಿದರೆ ಸುಲಭವಾಗಿ ತಿಳಿದುಕೊಳ್ಳಬಹುದು. ಒಂದು - ಗುರುತಿಸಬಹುದು. ತಾನು ಮನ್ನಣೆ ನೀಡುವ ತಪ್ಪು 
ಉತ್ತಮ ಕಾವ್ಯ ಮೂಡಿಬಂದಾಗ , ಆ ಕವಿಯು ಇಂತಹ ಒಪ್ಪುಗಳನ್ನೊಳಗೊಂಡ ಒಂದು ನೀತಿ ಸಂಹಿತೆ , ಅದರ 
ಭಾವನೆ, ಈ ಪದಪುಂಜ , ಈ ರಸಭಾವ ನನ್ನಂತಹ ಅನುಷ್ಠಾನದಿಂದ ಒದಗಿ ಬರುವ ಒಳಿತು, ನಿರಾಕರಿಸಿದರೆ 
ಹುಲುಮಾನವನಿಂದ ಮೂಡಿ ಬಂದಿತೇ ಎಂದು ಒದಗಿ ಬರುವ ದುರ್ಗತಿ, ಈ ಇಡೀ ವ್ಯವಸ್ಥೆಗೆ ಅಲೌಕಿಕ 
ವಿಸ್ಮಯಗೊಂಡ ಉದಾಹರಣೆಗಳು ನರಾರು , ಬರೆಯುರಿ ಶಕ್ತಿ ಅಥವಾ ಶಕ್ತಿಗಳಿಂದ ದೊರೆತ ಅಧಿಕಾರ ಮುದ್ರೆ 
ತಿರುವವನು ನಾನಲ್ಲ, ಯಾವುದೋ ಅದತ ಶಕ್ತಿ ಇವು ಈ ಸಮಾನ ಅಂಶಗಳು . ಅಲೌಕಿಕ ಶಕ್ತಿಯನ್ನು 
ನನ್ನಲ್ಲಿ ಸೇರಿಕೊಂಡು ನನ್ನ ಮೂಲಕ ತನ್ನ ಕಾರ್ಯ ಕುರಿತು ಹೆಚ್ಚಿಗೆ ಹೇಳಿರಬಹುದಾದರೂ , ಮುಖ್ಯವಾದ 
ಮಾಡಿಸುತ್ತಿದೆ ಎಂದು ಹೇಳಿರುವ ಕವಿಗಳ ಸಂಖ್ಯೆ ವಿಚಾರ ಅದಲ್ಲ. ನೀತಿ ಸೂತ್ರಗಳು ಮತ್ತು ಅವುಗಳ 
ಒಂದೇ , ಎರಡೇ ? 

ಪಾಲನೆಯೇ ಮುಖ್ಯ . 
ಇದೇ ರೀತಿಯಲ್ಲಿ ನೀತಿ ಸಂಹಿತೆಗಳನ್ನು ರೂಪಿಸಿ ಹೀಗೆ ಧರ್ಮವು ವ್ಯಕ್ತಿಯ ಮತ್ತು ಸಮಾಜದ ರೀತಿ 
ದಾಗಲೂ , ರೂಪಿಸಿದ್ದು ತಾನಲ್ಲ , ಯಾವುದೋ ಬೇರೆ ನೀತಿ, ನಡವಳಿಕೆಗಳ ಸೂತ್ರೀಕರಣ , ಅನುಷ್ಠಾನ. ..ಈ 
ಶಕ್ತಿ ಎಂದು ಭಾವನೆ ಮೂಡಿರಬೇಕು. ಇದು ವಿನ ಕಾರ್ಯಗಳನ್ನು ನಿರ್ವಹಿಸುವ ಒಂದು ಸಾಮಾಜಿಕ ಸಂಸ್ಥೆ 
ಯವೂ ಆಯಿತು ; ಹೇಳುತ್ತಿರುವುದು ನಾನಾದರೂ ಎಂದು ಸ್ಪಷ್ಟವಾಗಿ ಹೇಳಬಹುದು. 
ಹೇಳಿಸುತ್ತಿರುವುದು ಒಂದು ಮಹಾನ್ ಶಕ್ತಿ ಎಂದು 
ಸೂಚಿಸಿ ತನ್ನ ಹೇಳಿಕೆಗೆ ಅಲೌಕಿಕವಾದ ಬಲ ತಂದು 

ದೇವರು ಯಾಕೆ ? 
ಕೊಂಡಂತೆಯ ಆಯಿತು. 

ಇವೇ ವಿಧಾನಗಳನ್ನು ಅನುಸರಿಸಿದರೆ ದೇವರು ಎಂಬ 

ಕಲ್ಪನೆಯ ಸಾಮಾಜಿಕ ನೆಲೆಯೇನು ಎಂದು ಅರಿತು 
ಸೂಕ್ತವಾದ ನೀತಿ, ಅದಕ್ಕೊಂದು ಅಲೌಕಿಕ ಮನ್ನಣೆ 

ಕೊಳ್ಳಬಹುದು. ಇಲ್ಲಿ ದೇವರು ಎಂದು ಹೇಳುವಾಗ 
ನೀಡಿಬಿಟ್ಟರೆ ಅದು ತಾನೇ ತಾನಾಗಿ ಅನುಷ್ಠಾನಕ್ಕೆ ಒಂದು ದೇವರು, ಹಲವು ದೇವರು ಈ ಚರ್ಚೆ ಬೇಡ. 
ಬರುವುದೋ ? ಆ ನೀತಿ ಸೂತ್ರ ಮೀರಿ ನಡೆದವನಿಗೆ ಪ್ರಕೃತಿಯ ಮತ್ತು ಜೀವನದ ಆಗುಹೋಗುಗಳನ್ನು 
ಏನು ಶಿಕ್ಷೆ ? ನಿಷ್ಠೆಯಿಂದ ಅನುಸರಿಸುವವನಿಗೆ ಏನು ನಿಯಂತ್ರಿಸುವ ಶಕ್ತಿಯೊಂದು ಒಂದು ರೂಪದಲ್ಲಿ , 
ಪುರಸ್ಕಾರ ? ಸಹಸ್ರಾರು ವರ್ಷಗಳಿಂದ ನಿಷ್ಠಾವಂತ ಹಲವು ರೂಪಗಳಲ್ಲಿ ಇದೆ ಎಂಬ ನಂಬಿಕೆ ಪ್ರಚಲಿತ 
ನಾದವನು, “ ಆ ಅನೀತಿವಂತನಿಗೆ ಸಕಲ ಸೌಲಭ್ಯಗಳ 

ವಾಗಿದ್ದರೆ ನಮ್ಮ ಉದ್ದೇಶಕ್ಕೆ ಸಾಕು. ದೇವರು ಎಂಬ 
ಇವೆ, ನಾನು ನೀತಿವಂತನಾದರೂ ಏಕೆ ವಂಚಿತ ಕಲ್ಪನೆ ಹೇಗೆ ಹುಟ್ಟಿದ್ದಿರಬಹುದು ಎಂಬುದನ್ನು ಕುರಿತು 
ನಾದೆ ? ” ಎಂದು ತನ್ನನ್ನು ತಾನೇ , ಇಲ್ಲವೇ ತಾನು ಮೊದಲ ತಲೆಮಾರಿನ ಮಾನವಶಾಸ್ತ್ರಜ್ಞರು ವಿಪುಲವಾದ 


54 / ಸಾಕ್ಷಿ 


ಚರ್ಚೆ ನಡೆಸಿದ್ದಾರೆ . ಟೈಲರ್ ಅವರ ಪ್ರಕಾರ ಕನಸು 
ವಂತು ಅತೀಂದ್ರಿಯಾನುಭವಗಳ ವರಿಲದಿಂದ ದೈವ 
ಎಂಬ ಕಲ್ಪನೆ ಹುಟ್ಟಿತು. 


ಮ್ಯಾಲಿನೆವ್ಸ್ಕಿಯವರ ತರುವಾಯದ ಮಾನವ 
ಶಾಸ್ತ್ರಜ್ಞರೆಲ್ಲ ಸಾಮಾಜಿಕ ಹಾಗೂ ವ್ಯಕ್ತಿಗತ ಜೀವನ 
ದಲ್ಲಿ ದೈವದ ಕಲ್ಪನೆಯಿಂದ ಯಾವ ಕ್ರಿಯಾತ್ಮಕ ಪರಿ 
ಣಾಮವಾಗುತ್ತಿದೆ ಎಂಬುದರತ್ತ ಗಮನ ಹರಿಸಿದ್ದಾರೆ, 
ನೈರುತ್ಯ ಅಮೆರಿಕದಲ್ಲಿರುವ ಜುನಿ ಜನಗಳಲ್ಲಿ ದೇವರು 
ಗಳು ಇರುವುದು ಕಾಲಕಾಲಕ್ಕೆ ಮಳೆ ಬರುವಂತೆ 
ಮಾಡಲು. ಭಾರತದಲ್ಲಿಯೂ ಪೂಜೆಯ ಕೊನೆಯಲ್ಲಿ 
ಕಾಲಕಾಲಕ್ಕೆ ಮಳೆಕೊಡು ಎಂದು ದೈವವನ್ನು ಪ್ರಾರ್ಥಿ 
ಸುವ ವಾಡಿಕೆಯಿದೆ. ಕೆಲವು ಸಮುದಾಯಗಳಲ್ಲಿ 
ಒಂದೊಂದು ದೈವಕ್ಕೆ ಒಂದೊಂದು ವಿಭಾಗದ ಏರ್ಪಾ 
ಡನ್ನು ನೀಡಲಾಗಿದೆ. ಮಳೆಗೆ ಒಬ್ಬ , ಬೆಳೆಗೆ ಒಬ್ಬ , 
ಆರೋಗ್ಯಕ್ಕೆ ಒಬ್ಬ , ಹೀಗೆ ಪುರಾತನ ಈಜಿಪ್ಟ್ , 
ಭಾರತ , ಗ್ರೀಸ್, ಚೀಣ, ಜಪಾನ್ - ಹೀಗೆ ಹಲವಾರು 
ಸಮಾಜಗಳನ್ನು ಉದಹರಿಸಬಹುದು. 


ಮಾನವ ಶಾಸ್ತ್ರೀಯ ದೃಷ್ಟಿಕೋನ 
ಎಲ್ಲ ಸರಿಯಾಗಿರುವಾಗ ಇವೆಲ್ಲ ಏಕೆ ಎಂಬುದನ್ನು 
ಗಮನಿಸಿದರೆ ದೇವರು ಯಾಕೆ ಎಂಬುದಕ್ಕೆ ಸೂಚನೆ 
ದೊರೆಯಬಹುದು. ನಡುಗಡಲಿನಲ್ಲಿ ಯಾವಾಗ ಮಾರುತ 
ಏಳುತ್ತದೆಂಬುದು ಅನಿಶ್ಚಯ ; ಅದರ ಬಿರುಸರಿ ಎಷ್ಟು 
ಎಂಬುದು ಅನಿಶ್ಚಯ ; ಹಾಗಾದರೆ ತಾವು ತಮ್ಮ 
ಪ್ರಯತ್ನಗಳಿಂದ ಪಾರಾದೆವೆಂಬುದು ಅನಿಶ್ಚಯ. ಈ 
ಅನಿಶ್ಚಯವನ್ನು ನಿಯಂತ್ರಿಸುವ ಶಕ್ತಿಯನ್ನು ಒಲಿಸಿ 
ಕೊಳ್ಳಲು ಪೂಜೆ. ರೋಗ ಬಂದಾಗ ವೈದ್ಯ ಚಿಕಿತ್ಸೆ 
ಫಲಕಾರಿಯಾಗಲು ಪೂಜೆ. ಸಮಯ ಸವಲಯಕ್ಕೆ ಮಳೆ 
ಬರಲು ಪೂಜೆ. ನಡುಗಡಲಲ್ಲಿ ರಕ್ಷಣೆಗೆ ಪೂಜೆ. ಸದಾ 
ಅನಿಶ್ಚಯ ಅಪಾಯಗಳನ್ನು ಎದುರಿಸುವ ಜೀವನ ನಡೆ 
ಸುವ ಜನರಲ್ಲಿ ದೇವರ ಸಾಮಾಜಿಕ ಪಾತ್ರವು ಅವರನ್ನು 
ಪಾರು ಮಾಡುವುದು . 
ಇದರಿಂದ ಪಾರಾಗುತ್ತಾರೋ ಎಂಬ ಪ್ರಶ್ನೆ ಬೇರೆ. 
ಆಸ್ಪತ್ರೆಗಳಲ್ಲಿ ನೂರಾರುಜನ ಸಾಯುತ್ತಿದ್ದರೂ ರೋಗ 
ಬಂದಾಗ ಆಸ್ಪತ್ರೆಗೆ ಹೋಗುವ ಹಾಗೆಯೇ ಇದು ; 
ಖಚಿತವಾದ ಬೇರೊಂದು ಮಾರ್ಗ ದೊರೆಯದಿರುವಾಗ 
ಆಪತ್ತಿನಲ್ಲಿ ಆತ್ಮವಿಶ್ವಾಸಮೂಡಿಸುವ ಸಾಧನ. 
ಜಿಜ್ಞಾಸಂಗಳು, ತಪಸ್ವಿಗಳು ದೇವರನ್ನು ಅರಿತು. 
ಕೊಳ್ಳುವ ಪ್ರಯತ್ನಗಳನ್ನು ಮಾಡಿ, ತಾವು ಕಂಡು 
ಕೊಂಡ ವಿಚಾರವನ್ನು ಯಾವಯಾವ ರೀತಿಯಲ್ಲಿ ಹೇಳಿ 
ದರೂ ಸಾಮಾನ್ಯ ಮನುಷ್ಯನ ಮಟ್ಟಿಗೆ ದೇವರು ತನಗೆ 
ಸೌಖ್ಯನೀಡಲು, ಕಷ್ಟಗಳಿಂದ ಪಾರುಮಾಡಲು ಇದ್ದಾನೆ. 
ಬೌದ್ಧಿಕವಾಗಿ ನೂರು ವಿವರಣೆ ಇತ್ಯರೂ ಈ ಮಲ 
ಭಾವನೆ ಬದಲಾಗಿಲ್ಲ. ಅನುಭವವು ಮನುಷ್ಯನಿಗೆ ಈ 
ಜಗತ್ತಿನ ವ್ಯಾಪಾರಗಳ ವಿಚಾರವಾಗಿ ಸ್ಪಷ್ಟವಾದ ಒಂದು 
ಚಿತ್ರ ಮಾಡಿಸಿದೆ. 
ಜಗತ್ತು ಎರಡು ಹಂತಗಳಲ್ಲಿ ನಡೆಯುತ್ತಿದೆ. ಒಂದು 
ಹಂತದಲ್ಲಿ ಕ್ರಿಯೆ - ಪರಿಣಾಮಗಳ ಪರಸ್ಪರ ಸಂಬಂಧ 
ಕರಾರುವಾಕ್ಕಾಗಿದೆ. ಬಿತ್ತಿದರೆ ಬೆಳೆಯಾಗುತ್ತದೆ. ಬಲೆ 
ಬೀಸಿದರೆ ಮೀನು ದೊರೆಯುತ್ತದೆ. ಇಂತಹವೆಲ್ಲ ಈ 
ಹಂತದವು, ಇನ್ನೊಂದು ಹಂತದಲ್ಲಿಕ್ರಿಯೆ- ಪರಿಣಾಮಗಳ 
ಸಂಬಂಧಕ್ಕೆ ಬೆಲೆಯಿಲ್ಲ. ಮನುಷ್ಯನ ಅಥವಾ ಕನಿಷ್ಠ 
ಪಕ್ಷ ತನ್ನಂತಹವರ ಹತೋಟಿಯಲ್ಲಿ ಇಲ್ಲದ ಹಂತ 
ಅದು. ಮತ್ತೊಮ್ಮೆ ಮಳೆಯ ಉದಾಹರಣೆಯಿಂದಲೇ 


ಹಾಗಿದ್ದರೆ ಈ ಜನಕ್ಕೆ ಮೋಡ ಹೇಗೆ ಉಂಟಾಗು 
ತದೆ, ಮಳೆ ಹೇಗೆ ಬೀಳುತ್ತದೆ ಎಂಬ ವೈಜ್ಞಾನಿಕ 
ವಿವರ ತಿಳಿದಿರಲಿಲ್ಲ, ಅದರಿಂದ ದೈವವು ಮಳೆ ನೀಡುತ್ತ 
ದೆಂದು ಊಹಿಸಿಕೊಂಡಿದ್ದರು ಎಂದು ಯಾರಾದರೂ 
ವಾದ ಹೂಡಬಹುದು. ವಾಸ್ತವಿಕ ಸಂಗತಿ ಇದಕ್ಕೆ 
ವಿರುದ್ಧವಾಗಿದೆ. ಮಳೆಯನ್ನು ಕುರಿತು ಅವರಿಗೆ ತಿಳಿವಳಿಕೆ 
ಇದ್ದಿರಲಾರದು. ಆದರೆ ತಮಗೆ ಸಂಪೂರ್ಣವಾಗಿ ಅರಿವು 
ಇದ್ದ ವಿಚಾರಗಳಲ್ಲಿ ಅವರು ದೈವಕ್ಕೆ ಪಾತ್ರ ನೀಡಿದ್ದರು. 
ಫೆಸಿಪಿಕ್ ಸಾಗರದ ದ್ವೀಪಗಳ ಪ್ರದೇಶಗಳ ಜನರು ಹಲ 
ವಾರು ಶತಮಾನಗಳಿಂದ ನೌಕಾಯಾನ ಪರಿಣತರು. 
ಅವರು ನಿರ್ಮಿಸುವ ಮರದ ದೋಣಿಗಳಲ್ಲಿ ಸಾವಿರಾರು 
ಮೈಲಿಯ ಪ್ರಯಾಣ ಕೈಗೊಳ್ಳುತ್ತಾರೆ. ದೋಣಿ 
ನಿರ್ಮಿಸುವಾಗ ಎಲ್ಲ ರೀತಿಯ ಎಚ್ಚರ ವಹಿಸುತ್ತಾರೆ. 
ಸಮುದ್ರದಲ್ಲಿ ಪ್ರಯಾಣ ಹೊರಡುವಾಗ ದೋಣಿಯ 
ಸಮತೋಲನ, ಹಾಯಿ - ಹುಟ್ಟುಗಳ ಸ್ಥಿತಿ, ವರಿರಿಂತಾದು 
ವನ್ನೆಲ್ಲ ಸರಿಯಾಗಿ ಸದ್ದು ಮಾಡಿಕೊಳ್ಳುತ್ತಾರೆ. ಬಳಿಕ 
ಹಲವು ದೈವಗಳಿಗೆ ಪೂಜೆ, ಪ್ರಾರ್ಥನೆ ಸಲ್ಲಿಸಿ ಹೊರಡು 
ತಾರೆ. 


ಸಾಕ್ಷಿ/ 55 
ಎನ್ , ಪಿ . ಶಂಕರನಾರಾಯಣ ರಾವ್ 
ನೆಡೋಣ. ಕಡಲಿನ ನೀರು ಕಾಯುತ್ತದೆ ; ಮೇಲೇ ಸಮುದಾಯ ಯಾವುದೂ ಇಲ್ಲ. ಈ ತಪ್ಪು - ಒಪ್ಪು 
ರಿದ ಆವಿ ಮೋಡವಾಗುತ್ತದೆ, ಗಾಳಿ ಅದನ್ನು ಭ ಗಳಲ್ಲಿ ಕೆಲವು ಲೌಕಿಕವುಟ್ಟದವು. ಅವುಗಳಿಗೆ ದಂಡ 
ಪ್ರದೇಶದ ಮೇಲಕ್ಕೆ ದೂಡುತ್ತದೆ; ಬೆಟ್ಟವೋ , ಮೊದಲಾದ ಶಿಕ್ಷೆಯುಂಟು . ಕೆಲವು ತಪ್ಪುಗಳು ಮಾನ 
ಕಾಡೆ ಅಡ್ಡವಾದಾಗ ಮಳೆ ಸುರಿಯುತ್ತದೆ. ಆದರೆ ಸಿಕವಾದುವು ; ಅವುಗಳ ರಹಸ್ಯ ಮಾಡಿದವನಿಗೇ 
ನಮ್ಮ ಹಳ್ಳಿಗೆ ಮಳೆ ಬಾರದೆ ನೆರೆಯ ಹಳ್ಳಿಗೆ ಮಾತ್ರ ಗೊತ್ತು . ಸಮಾಜದ ಮೌಲ್ಯಪದ್ಧತಿಗೆ ವಿರೋಧವಾದ 
ಏಕೆ ಮಳೆ ಬಂತು ? ಇನ್ನೊಂದು ಹಳ್ಳಿಯಲ್ಲಿ ಅತಿ ಬಯಕೆಗಳು, ಇತರರ ಗಮನಕ್ಕೆ ಬಾರದಂತೆ ಸಾಧಿಸ 
ವೃಷ್ಟಿಯಾಗಿ ಬೆಳೆ ಹಾಳಾದುದೇಕೆ ? ಇದೇ ರೀತಿ ಚಂಡ ಬಹುದಾದ ಲಾಭಗಳರಿ, ರಹಸ್ಯವಾಗಿ ಮಾಡಿರಬಹು 
ಮಾರುತ ಬೀಸಿದಾಗ ಯಾವ ಯಾವ ಮನೆ, ಯಾವ ದಾದಕೊಲೆ ಇತ್ಯಾದಿಗಳು. ಹೀಗೆನೂರಾರು ಅಪರಾಧ 
ಯಾವ ಹೆಲ ಅಪಾಯಕ್ಕೆ ಗುರಿಯಾಗಬೇಕು ಎಂದು 

ಗಳಿವೆ . ಇವುಗಳಿಗೆ ಯಾರ ಶಿಕ್ಷೆ ನೀಡದೆ ಹೋದರ 
ನಿರ್ಧರಿಸುವವರು ಯಾರು ? 

ತಪ್ಪು ಮಾಡಿದವನ ಮನಸ್ಸು ಖಿನ್ನವಾಗುತ್ತದೆ ; 
ತನ್ನ ಹತೋಟಿಗೆ ಮೀರಿದ ಜಗತ್ತಿನ ವ್ಯಾಪಾರಗಳ ದುಗುಡ ಅವನನ್ನು ಆವರಿಸುತ್ತದೆ. ತನ್ನ ಈ ಪಾಪ 
ಹಂತವೊಂದನ್ನು ಎಲ್ಲ ದೇಶಗಳಲ್ಲಿ , ಎಲ್ಲ ಸಮುದಾಯ ವನ್ನು ಬಹಿರಂಗ ಪಡೆಸಿದರೆ ಇತರರು ಏನಂದಾರು ? 
ಗಳಲ್ಲಿ, ಮನುಷ್ಯ ಗುರುತಿಸಿದ್ದಾನೆ. ಅದನ್ನು ಒಲಿಸಿ ಸಾಕಷ್ಟು ಗುರುತರವಾದುದಾರರೆ ಶಿಕ್ಷೆಯ ದೊರೆಯು 
ಕೊಳ್ಳಲು ಹಲವು ದಾರಿಗಳನ್ನು ರೂಪಿಸಿಕೊಂಡಿದ್ದಾನೆ. ಬಹುದು. ಇಂತಹ ಹೆದರಿಕೆಯಿಂದ ತನ್ನ ಪಾಪಗಳ 
ಅದರಿಂದ ಏನೂ ಲಾಭವಾಗದೆಹೋದರೂ ಆಪತ್ತಿನಲ್ಲಿ ಹೊರೆಯನ್ನು ತಾನೇ ಹೊತ್ತು ಕಂಗ್ಲ ಬೇಕಾಗುತ್ತದೆ. 
ಕಂಗಾಲಾಗದೆ, ಆತ್ಮವಿಶ್ವಾಸದಿಂದ, ತನಗೆ ಯಾವುದೋ ದೇವರು ಎಂಬ ಭಾವನೆಯನ್ನು ಈ ಪಾಪದ ಹೊರೆ 
ಅಲೌಕಿಕ ಶಕ್ತಿಯ ಬೆಂಬಲವಿದೆ ಎಂದು ನಂಬಿಕೆ ತಳೆದ ಯನ್ನು ಕಳೆದುಕೊಳ್ಳಲು ಎಲ್ಲ ಸಮಾಜಗಳಲ್ಲಿ ಒಂದಲ್ಲ 
ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ದೊರೆಯದಿರಿ - ಒಂದು ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ. 
ತದೆ. ರೂತ್ ಬೆನೆಡಿಕ್ಟ್ ಅವರು ಹೇಳುವಂತೆ, “ ಇತಿ 

ಪುರಾತನ ಈಜಿಪ್ಟಿನಲ್ಲಿ ಸತ್ಯವನ ಆತ್ಮವು ಓಸಿರಿಸ್ 
' ಹಾಸದ ಉದ್ದಗಲಕ್ಕೂ ಮನುಷ್ಯನಿಗೆ ಜಗತ್ತನ್ನು ಕುರಿತ 

ದೇವತೆಯ ಮುಂದೆ ನಿಂತಾಗ ತಾನು ಯಾವ ರೀತಿ 
ಯಾಂತ್ರಿಕ ಸಿದ್ಧಾಂತವು ವಿಪರೀತವೂ , ವಿಲಕ್ಷಣವೂ ಆಗಿ 

ಯಲ್ಲ ಪಾಪ ಮಾಡಿದವನಲ್ಲ ಎಂದು ಸಮರ್ಥಿಸಿ 
ತೋರಿಬಂದಿದೆಯೇ ಹೊರತು, ಚೇತನಸಿದ್ದಾಂತಗಳಲ್ಲ. ” ಕೊಳ್ಳುವ ಒಂದು ಹೇಳಿಕೆಯನ್ನು ಗೋರಿಯಲ್ಲಿ ಇಡು 
ನೀತಿಯಂತ ನಡವಳಿಕೆಗೆ ಪ್ರಾಧಾನ್ಯತೆ ನೀಡಿದ ಬೌದ್ಧ ತಿದ್ದರು. ಅದರಲ್ಲಿ ನಲವತ್ತೆರಡು ಅಂಶಗಳಿವೆ. “ ನಾನು 
ಧರ್ಮವು, ಮಾನವನ ಈ ಅವಶ್ಯಕತೆಯನ್ನು ಕಷ್ಟ 

ಯಾವ ಕೊಲೆಯನ್ನೂ ಮಾಡಲಿಲ್ಲ ; ಯಾರಿಂದಲೂ 
ದಲ್ಲಿ ಕಾಪಾಡುವ ಪೂರೈಸಲು ತನ್ನದೇ ಆದ ದೇವ ಕೊಲೆ ಮಾಡಿಸಲಿಲ್ಲ. ನಾನು ಆಳಿನ ಮೇಲೆ ಯಜಮಾನ 
ದೇವತೆಗಳನ್ನೂ , ಅವರನ್ನು ಒಲಿಸಿಕೊಳ್ಳುವ ಕ್ರಮ ನಿಗೆ ದೂರು ನೀಡಲಿಲ್ಲ. ನಾನು ತೂಕದಲ್ಲಿ ಏರುಪೇರು 
ಗಳನ್ನೂ ರೂಪಿಸಿಕೊಳ್ಳತೊಡಗಿದ ನಂತರ ಮಾತ್ರ ಮಾಡಲಿಲ್ಲ. ಮಕ್ಕಳ ಬಾಯಿಂದ ಹಾಲನ್ನು ಕಸಿದು 
ಜನಸಾಮಾನ್ಯರ ಮನ್ನಣೆಗೆ ಪಾತ್ರವಾಯಿತು. ಒಬ್ಬನೇ ಕೊಳ್ಳಲಿಲ್ಲ. ...ಹೀಗೆ ಸಾಗುತ್ತದೆ ಈ ಹೇಳಿಕೆ. ಇಡೀ 
ದೇವರು, ಅವನೊಬ್ಬನೇ ಪೂಜಾರ್ಹ ಎಂದು ಸಾರುವ ಹೇಳಿಕೆಯಲು ಆ ಸಮಾಜದ ನೈತಿಕ ಮೌಲ್ಯ ಪದ್ದತಿ 
ಧರ್ಮಗಳು ಸಹ ಸಂತರು, ದೇವದೂತರು , ಪೀರರು ಯನ್ನೂ , ಅದನ್ನು ಸರಿಯಾಗಿ ಪಾಲಿಸದೆ ಹೋದರೆ 
ಹೀಗೆ ಜನಸಾಮಾನ್ಯದ ಅವಶ್ಯಕತೆಗಳ ಪೂರೈಕೆಗೆ ಒದಗಿ ಬರುವ ದೈವ ಆಗ್ರಹವನ , ಪರಿಣಾಮವಾಗಿ 
ಅವಕಾಶ ಮಾಡಿಕೊಟ್ಟಿವೆ. 

ಉಂಟಾಗುವ ದುರ್ಗತಿಯನ್ನೂ ಚಿತ್ರಿಸುತ್ತದೆ. ವ್ಯಕ್ತಿ 

ಜೀವಿಸಿದ್ದಾಗ ಈ ಪಟ್ಟಿಯಲ್ಲಿ ಬರುವ ಕೆಲವು ಪಾಪ 
“ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸು, ತಂದೆ ! ” 

ಗಳನ್ನಾದರೂ ಆಚರಿಸಿರಬೇಕು. ಅದನ್ನೆಲ್ಲ ಸಂದರ್ಭ 
ಎಲ್ಲ ಸಮಾಜಗಳಲ್ಲಿ ತಪ್ಪು - ಒಪ್ಪುಗಳ ಕಲ್ಪನೆಯಿದೆ. ಸಹಿತವಾಗಿ ಅರಿತ ಓಸಿರಿಸ್ ಕ್ಷಮಿಸಿಬಿಡಬಹುದಾದು 
ವ್ಯಕ್ತಿಯು ಮಾಡಿದುದೆಲ್ಲವೂ ಸರಿ ಎಂದು ಹೇಳುವ , ದನ್ನೆಲ್ಲ ಕ್ಷಮಿಂಸುತ್ತಾನೆ. ತಕ್ಕಡಿಯ ಒಂದು ತಟ್ಟೆಯಲ್ಲಿ 


56/ ಸಾಕ್ಷಿ 

ಮಾನವ ಶಾಸ್ತ್ರೀಯ ದೃಷ್ಟಿಕೋನ 
ಹಕ್ಕಿಯ ಗರಿ ; ಇನ್ನೊಂದರಲ್ಲಿ ಆ ಮನುಷ್ಯನ ಕ್ರಿಯೆ ಮುಂದಾಳಾಗಿ ನಿಲ್ಲುತ್ತಿದ್ದ . ಗೆಲುವು ತಂದುಕೊಡದೆ 
ಗಳು . ಹೀಗೆ ತಗಿ ಅವನಿಗೆ ತೀರ್ಪು ನೀಡಲಾಗು ಹೋದರೆ ತಿರಸ್ಕಾರಕ್ಕೆ ಪಾತ್ರನಾಗುತ್ತಿದ್ದ , ಬ್ಯಾಬಿ 
ವುದು . ನಮ್ಮಲ್ಲಿ ಬಳಕೆಯಲ್ಲಿರುವ “ ಯಾನಿಕಾನಿಚ ಲೆನಿನಲ್ಲಿ , ಈಜಿಪ್ಟಿನಲ್ಲಿ , ಮೆಕ್ಸಿಕೋವಿನಲ್ಲಿ ದೇವರು 
ಪಾಪಾನಿ ” ಶ್ಲೋಕ, ಗರುಡ ಪುರಾಣದಲ್ಲಿ ಬರುವ ಗಳು ಈ ಪಾತ್ರ ನಿರ್ವಹಿಸುತ್ತಿದ್ದುವು. 
ಪಾಪ - ಪುಣ್ಯ ವಿವೇಚನೆ, ಇತ್ಯಾದಿಗಳನ್ನು ಗಮನಿಸಿ. 
ಕ್ಯಾಥೋಲಿಕ್ ಕ್ರೈಸ್ತ ಪಂಥದಲ್ಲಿ ಪಾದ್ರಿಗಳಿಗೆ ತಮ್ಮ 

ರಾಜನ ಮಾತಿಗೆ ಎದುರಿಲ್ಲದಂತೆ ಆಗಲು ಬಹುಮಟ್ಟಿನ 
ತಷ್ಟೊಪ್ಪಿಗೆನೀಡುವ ಕ್ರಮವನ ನೆಡಿ. 

ಕಾರಣ ಅವನು ದೇವರ ಆದೇಶದಂತೆಯೇ , ದೇವರ 

ಪ್ರತಿನಿಧಿಯಾಗಿ ಹೇಳುತ್ತಿದ್ದಾನೆ ಎಂಬ ಭಾವನೆ. 
ಈ ರೀತಿ ದೇವರು ನಮ್ಮ ಅಂತರಂಗದ ಪಾಪಗಳನ 

ಇಂತಹ ಭಾವನೆಯ ಒಂದು ಉತ್ತಮ ಉದಾಹರಣೆ 
ಗಮನಿಸಬಲ್ಲ ಶಕ್ತಿ ; ಅವನಲ್ಲಿ ಮುಚ್ಚು ಮರೆ ಸಾಧ್ಯ 

ಈಜಿಪ್ಟಿನ ನಾಲ್ಕನೆಯ ಆಮೆನ್ ಹೋಟಪ್ , ಈತ ಆಗ 
ವಿಲ್ಲ ; ಶುದ್ದ ಹೃದಯದಿಂದ ಪಶ್ಚಾತ್ತಾಪ ಪಟ್ಟು 

ಪ್ರಚಲಿತವಾಗಿದ್ದ ನೂರಾರು ದೇವರುಗಳ ಪೂಜೆಯನ್ನು 
ಕೇಳಿಕೊಂಡರೆ ಅವನಿಂದ ಕವೆಂ ದೊರೆಯುತ್ತದೆ, 

ರದ್ದುಗೊಳಿಸಿ , ತಾನು ನಂಬಿದ್ದ ಅಟೋನ್ ಎಂದರೆ 
ಇಂತಹ ಭಾವನೆಗಳ ಸಂಕೀರ್ಣವು ದೇವರು ಮಾಡುವ 

ಸೂರ್ಯನ ಪೂಜೆಯನ್ನು ತನ್ನ ರಾಜ್ಯದಲ್ಲಿ ಜಾರಿಗೆ 
ಇನ್ನೊಂದು ಸಾಮಾಜಿಕ ಕಾರ್ಯವನ್ನು ಸೂಚಿಸುತ್ತದೆ. 

ತಂದ . ಹಿಂದಿನ ದೇವರುಗಳ , ಮುಖ್ಯವಾಗಿ ಪ್ರಮುಖ 
ವ್ಯಕ್ತಿಗೆ ತನ್ನ ವರ್ತನೆ, ವನಭಾವಗಳನ್ನು ಗುರುತು 

ದೇವರಾಗಿದ್ದ ಅವೆನ್‌ರೇಯ ಪುರೋಹಿತರು ಈ 
ಹಾಕಿಕೊಳ್ಳುವ ಶಕ್ತಿಯೊಂದಿದೆ ಎಂಬ ಭೀತಿ ಹುಟ್ಟಿ , 

ಕ್ರವವನ್ನು ವಿರೋಧಿಸಿದರು. ಆದರೂ ಅವೆನ್ 
ವರ್ತನೆಯ ಮೇಲೆ ಒಂದು ಹತೋಟಿಯನ್ನು ಹೇರು 

ಹೋಟೆಪ್ ಬದುಕಿರುವವರೆಗೆ ಬಂಡಾಯವೇಳಲಿಲ್ಲ. 
ವುದು . ಹಾಗೂ ಪಾಪ ಮಾಡಿದಾಗ ದೇವರಲ್ಲಿ ಹೇಳಿ 

ಆತ ತೀರಿಹೋದಮೇಲೆ ಆಟೋನ್ ಎಂಬ ಹೆಸರನ್ನೇ 

ಅಳಿಸಿಹಾಕಿದರು. ರಾಜನ ಮಾತು ತಮಗೆ ಒಪ್ಪಿಗೆ 
ಕೊಂಡು ಕ್ಷಮೆ ಕೋರುವುದು. ಅಂದರೆ ದೇವರು 

ಯಾಗದೆಹೋದರೂ ಅವನು ದೇವರು ಎಂಬ ಭಾವನೆ 
ವರ್ತನೆಯ ಮೇಲೆ ಹತೋಟಿ ಹೇರಿ, ವ್ಯಕ್ತಿಯ ಮನ 

ಅಷ್ಟು ಪ್ರಬಲವಾಗಿತ್ತು . 
ದಲ್ಲಿ ಸಂಗ್ರಹವಾದ ಪಾಪದ ಹೊರೆಯ ನಿವಾರಣೆ 
ಈ ಕಾರ್ಯಗಳನ್ನೂ ನಿರ್ವಹಿಸುತ್ತಾನೆ. 

ಇಡೀ ಸಮಾಜದ, ಬಣದ ಪ್ರತಿನಿಧಿಯಾಗಿ, ಸಂಕೇತ 

ವಾಗಿ ದೇವರುಗಳು ಬಳಕೆಯಾಗುತ್ತಿದ್ದವು. ಸೋತ 
ರಾಜನಾಗಿ ದೇವರು 

ಬಣದ ದೇವರು ಬಂದಿಯಾಗುತ್ತಿದ್ದ, ತಮ್ಮ ದೇವರು 
ಈಗ ದೇವರು ನಿರ್ವಹಿಸಿರುವ ಇನ್ನೊಂದು ಸಾಮಾಜಿಕ ಬಂದಿಯಾಗಿದ್ದಾನೆಂಬ ಭಾವ ಜನರಲ್ಲಿ ಕೆಚ್ಚು ಹುಟ್ಟಿಸಿ 
ಪಾತ್ರವನ್ನು ಪರಿಗಣಿಸೋಣ. ಈಗ ಇದು ಪ್ರಚಲಿತ ತಮ್ಮ ಸ್ವಾತಂತ್ರ್ಯಗಳಿಸಲು ಹೋರಾಡುವಂತೆ ಪ್ರಚೋ 
ವಾಗಿಲ್ಲವಾದರೂ ಐತಿಹಾಸಿಕವಾಗಿ ಖಚಿತವಾದುದು. ದಿಸುತ್ತಿತ್ತು , ಅಸಂಖ್ಯಾತ ಬಣಗಳಲ್ಲಿ ಅಸಂಖ್ಯಾತ 
“ ನಾ ವಿಷ್ಣು : ಪೃಥಿವೀಪತಿ ” ಎಂಬ ಮಾತು ರಾಜನು ದೇವರುಗಳು ಈ ಕಾರ್ಯ ನಿರ್ವಹಿಸಿವೆ . ಇಂದಿಗೂ 
ದೈವಾಂಶ ಎಂದು ಹೇಳುತ್ತದೆ. ಹಲವಾರು ಸಮು ತಾಯ್ತಾಡನ್ನು ದೇವಿಯೆಂದು, ತಾಯಿಯೆಂದು 
ದಾಯಗಳು ಹಾಗೆ ಭಾವಿಸಿರಲಿಲ್ಲ. ದೇವರೇ ರಾಜ ; ಮೂರ್ತಿಕರಿಸುವಾಗ ಸಮಾಜದ ಆಕಾಂಕ್ಷೆಯ ಸಂಕೇತ 
ಮನುಷ್ಯ ಮಾತ್ರದವನು ಅವನ ಪ್ರತಿನಿಧಿಯಾಗಿ ಆಳು ವಾಗಿ ದೈವೀಶಕ್ತಿ ಬಳಕೆಯಾಗುತ್ತದೆ. ಯಾವುದೋ 
ತಿದ್ದಾನೆ ಎಂದು ಭಾವಿಸಿದ್ದು ವು. 

ಗೌಣಕ್ಕಾಗಿ, ಇಂದು ಇದ್ದು ನಾಳೆ ಹೋಗುವ ವಸ್ತುವಿ 

ಗಾಗಿ ಹೋರಾಡುವಾಗ ಸುರಿಸದೆಹೋಗುವ ಕ್ಷಾತ್ರ , 
ಅಂತಹ ಇಡೀ ಸಮುದಾಯದ ಪ್ರತಿನಿಧಿಯಾಗಿ ದೇವರು | ದೇವರ ಹೆಸರಲ್ಲಿ ಹೋರಾಡುವಾಗ ಮೂಡಿಬಂದಿದೆ 
ಇರುತ್ತಿದ್ದ . ತನ್ನ ಪ್ರಜೆಗಳಿಂದ ಪೂಜೆ ಪಡೆದು, ಎನ್ನುವುದು ಸತ್ಯ ಎಂಬುದು ಇತಿಹಾಸದ ವಿಶಾಲ 
ಅವರ ರಕ್ಷಣೆಯ ಹೊರೆ ಹೊತ್ತಿದ್ದ . ಯುದ್ಧಗಳಲ್ಲಿ ಪರಿಚಯ ಉಳ್ಳವರೆಲ್ಲ ಬಲ್ಲ ವಿಷಯ . 


ಸಾಕ್ಷಿ/57 
ಎನ್ . ಪಿ. ಶಂಕರನಾರಾಯಣರಾವ್ 
ಮರಾಠರು ರಜಪೂತರು, ವಿಜಯನಗರ ಇವೆಲ್ಲವೂ ದಕ್ಕೆ ಎಷ್ಟು ಸಾಕ್ಷ್ಯಾಧಾರವಿದೆಯೋ , ಹಲವು ದೇವರು 
ಇಂತಹ ಉದಾಹರಣೆಗಳು . ಯಹೂದಿ ಸಮಾಜವು ಎಂಬಂದಕೂ ಅಷ್ಟೇ ಸಾಕ್ಷ್ಯಾಧಾರವಿದೆ. ಯಾರೂ ಆ 
ಕಳೆದ ಇಪ್ಪತೈದು ಶತಮಾನಗಳಿಂದ ತನ್ನ ಮೇಲೆ ಒಬ್ಬ ದೇವರನ್ನೂ ಕಂಡಿಲ್ಲ ; ಹಲವು ದೇವರುಗಳನ 
ಆಗಿರುವ ಅತ್ಯಾಚಾರ, ದಬ್ಬಾಳಿಕೆಗಳನ್ನು ತಡೆದು ನಿಲ್ಲು ಕಂಡಿಲ್ಲ . ದೈವಶಕ್ತಿಯು ಜಗತ್ತಿನ ದೈನಂದಿನ ವ್ಯವ 
ವಲ್ಲಿ ಯೆಹೋವಾ ಹಾಗೂ ಧರ್ಮವು ವಹಿಸಿರುವ ಹಾರಗಳಲ್ಲಿ ಏನು ಪಾತ್ರವಹಿಸುತ್ತದೆ ಎನ್ನುವುದು 
ಪಾತ್ರ ಅಷ್ಟೇ ಇಷ್ಟೇ ? ಈ ಎರಡು ಭಾವನೆಗಳ ಪ್ರಭಾವ ಸಹ ಚರ್ಚಾಸ್ಪದವಾದ ವಿಚಾರ . 
ವಿಲ್ಲವಾಗಿದ್ದರೆ ಇಂದು ಯಹೂದಿ ಸಮಾಜವೇ ಇರು 

ಹೀಗಾಗಿ ಮೂಢನಂಬಿಕೆಯೆಂದರೆ ಏನು ಎಂಬುದೇ 
ತಿರಲಿಲ್ಲ ಎಂದು ತೋರುತ್ತದೆ. ಗುರು ತೇಜ್ ಬಹ 

* ಪ್ರಶ್ನೆಯಾಗಿ ಉಳಿಯುತ್ತದೆ. ಆದ್ದರಿಂದ ಈ ಲೇಖನದ 
ದೂರ್ ಮತ್ತು ಗುರು ಗೋವಿಂದ ಸಿಂಗರು ಮೊಗಲ್ 

ಪರಿಮಿತಿಗೆ ಶಕುನ, ಭವಿಷ್ಯ , ಮಂತ್ರ , ತಂತ್ರ , ಪವಾಡ 
ಸಾಮ್ರಾಜ್ಯದೆದುರು ಹೋರಾಡಿದಾಗಲೂ ಈ ದೇವರು , 
ಧರ್ಮಗಳು ಪ್ರಮುಖ ಪ್ರಚೋದಕಗಳಾಗಿದ್ದವು. 

ಇಂತಹವುಗಳಲ್ಲಿ ನಂಬಿಕೆಯಿರುವುದನ್ನು ಮೂಢನಂಬಿಕೆ 

ಯೆಂದು ಪರಿಗಣಿಸಬಹುದು. 
ಈ ರೀತಿಯಲ್ಲಿ ದೇವರು ಆಪತ್ತಿನಲ್ಲಿ ಆತ್ಮವಿಶ್ವಾಸ 

ಮೊದಲಿಗೆ ಶಕುನ, ಭವಿಷ್ಯ , ಕಣಿ ಮೊದಲಾದುವನ್ನು 
ನೀಡುವವನಾಗಿ , ವ್ಯಕ್ತಿಯ ವರ್ತನೆಯನ್ನು ಹತೋಟಿ 

ಪರಿಶೀಲಿಸೋಣ. ಇವಕ್ಕೆಲ್ಲ ಒಂದು ಸಮಾನ ಅಂಶ 
ಯಲ್ಲಿಡುವವನಾಗಿ ಇಡೀ ಸಮುದಾಯದ ಸಂಕೇತವಾಗಿ 

ವಿದೆ. ಇವೆಲ್ಲ ಮುಂದೆ ಏನಾಗುತ್ತದೆಂದು ತಿಳಿಸುತ್ತ 
ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಿದ್ದಾನೆ. 

ವೆಂದು ಭಾವಿಸಲಾಗಿದೆ. ತನ್ನ ಪ್ರಯತ್ನಕ್ಕೆ ಪ್ರತಿಫಲ 
ಮೂಢ ನಂಬಿಕೆಗಳ ಮೂಲ 

ದೊರೆಯುವುದು ಸಂಶಯವಾದಾಗ, ಯಾವುದಾದರೂ 
ದೇವರು ಎಂಬ ಕಲ್ಪನೆಗೆ, ಬಾಳಿನ ಹಲವಾರು ಅಂಶಗಳು 

ಕ್ರಮದಿಂದ ಮುಂದೆ ಏನಾಗಲಿದೆಯೆಂದು ತಿಳಿದು 
ಮನುಷ್ಯನ ಹತೋಟಿಗೆ ಮೀರಿದುದು ಎನ್ನುವ ಅನಂ 

ಕೊಳ್ಳುವ ಕುತೂಹಲ , ಕಾತುರಗಳನ್ನು ತಣಿಸಿಕೊಳ್ಳುವ 
ಭವವುಮಲವಾಗಿರುವಂತೆ , ಮೂಢನಂಬಿಕೆ ಎಂದು 

ಮತ್ತು ತಾನು ಬೇರೆ ಯಾವುದಾದರೂ ದಾರಿಯನ್ನು 
ಹೆಸರಿಸುವ ನಂಬಿಕೆಗಳಿಗೂ ಮೂಲವಾಗಿದೆ. ಒಂದು 

ಅನುಸರಿಸಿ ಘಟನಾವಳಿಯು ತನಗೆ ಅನುಕೂಲವಾಗುವಂತೆ 
ವ್ಯತ್ಯಾಸವನ್ನು ಮಾತ್ರ ಹೆಸರಿಸಬಹುದು. ದೇವರು 

ತಿರುಗಿಸಿಕೊಳ್ಳುವ ಪ್ರಯತ್ನ ವಿದು. ಸ್ವಯಂ ಸ್ಪಷ್ಟ 
ಎಂಬ ಕಲ್ಪನೆಯು ಪೂಜೆ, ವಿನಯ , ಭಕ್ತಿ , ಪ್ರಾರ್ಥನೆ 

ವಾಗಿರುವ ಈ ವಿಚಾರಕ್ಕೆ ಹೆಚ್ಚು ವಿವರಣೆ ಅನಗತ್ಯ . 
ಮೊದಲಾದ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸಿದರೆ, ಈ 
ಮೂಢನಂಬಿಕೆಗಳು ಮಂತ್ರ , ತಂತ್ರ , ಮಾಟ, ಪವಾಡ 

ಮಂತ್ರ , ತಂತ್ರ , ಯಕ್ಷಿಣಿ 
ವಲುಂತಾದುವನ್ನು ಪ್ರಚೋದಿಸುತ್ತವೆ. ಎರಡರಲ್ಲ 

ಮಂತ್ರ , ತಂತ್ರ , ಯಕ್ಷಿಣಿ ಮೊದಲಾದ ಕ್ರಮಗಳ 
ಮೂಲ ಉದ್ದೇಶ ಒಂದೇ . ತನ್ನ ಶಕ್ತಿಗೆ ಮೀರಿದ 

ಆಧಾರ ಸಿದ್ದಾಂತವನ್ನು ತಿಳಿದುಕೊಳ್ಳುವುದು ಅವಶ್ಯಕ. 
ಸಂದರ್ಭಗಳಲ್ಲಿ ತಮ್ಮ ಹಿತವನ್ನು ಸಾಧಿಸಿಕೊಳ್ಳುವುದು. 

ಕೆಲವು ಶಬ್ದಗಳನ್ನು ಉಚ್ಚರಿಸುತ್ತಾ , ಚಿತ್ರವಿಚಿತ್ರವಾದ 
ನಂಬಿಕೆಗೂ , ಮೂಢನಂಬಿಕೆಗೂ ಎಲ್ಲಿ ಅಡ್ಡಗೆರೆ ಹಾಕು 

ಹಸೆ ಬರೆದು, ಬಲಿ ನೀಡಿ ಈ ಜನ ಏನು ಸಾಧಿಸುತ್ತೇ 
ವುದು ಎಂಬುದು ಸಂದಿಗ್ಧ ವಾದ ವಿಚಾರ. ಬಹರಿ ಕಾಲ 

ವೆಂದು ಭಾವಿಸಿದ್ದಾರೆ ? ಮನುಷ್ಯನ ನಿಯಂತ್ರಣದಿಂದ 
ದಿಂದಲೂ ತಾನು ನಂಬುವುದು ಯೋಗ್ಯವಾದುದು, 

ಹೊರತಾಗಿರುವ ಶಕ್ತಿಗಳನ್ನು ಈ ಕ್ರಮಗಳಿಂದ ಹಿಡಿತಕ್ಕೆ 
ಅದಕ್ಕೆ ಹೊರತಾದುದು ಮೂಢನಂಬಿಕೆ ಎಂಬ ರೀತಿ 

ತಂದುಕೊಂಡು, ಅವುಗಳನ್ನು ತಮ್ಮ ಅನುಕೂಲಕ್ಕೆ 
ಯಲ್ಲಿ ಮನುಷ್ಯನ ಆಲೋಚನೆ ಸಾಗಿದೆ. ದೇವರು 

ಬಳಸಿಕೊಳ್ಳಬಹುದು ಎಂಬುದು ಈ ಕ್ರಮಗಳ ಆಧಾರ 
ಒಬ್ಬನೇ ಎಂದು ನಂಬುವವರ ದೃಷ್ಟಿಯಲ್ಲಿ ಹಲವು 

ಸಿದ್ದಾಂತ . 
ದೇವರುಗಳಲ್ಲಿ ನಂಬಿಕೆ ಇಡುವುದು ಮೂಢನಂಬಿಕೆ ಇದು ಸಾಧ್ಯವೇ ಎನ್ನುವ ವಿಚಾರ ಬೇರೆ. ಪ್ರತಿ 
ಯಾಗುತ್ತದೆ. ವಾಸ್ತವವಾಗಿ ಒಬ್ಬ ದೇವರು ಎಂಬು ಯೊಂದು ಸಮುದಾಯವೂ ತನಗೆ ಇರುವ ಅರಿವಿನ 


58 /ಸಾಕ್ಷಿ 


ಆವರಣದೊಳಗೆ ಮಾತ್ರ ಆಲೋಚಿಸಬಹುದು, ವರ್ತಿಸ 
ಬಹುದು. ಬಿಲ್ಲು ಬಾಣ ಮಾತ್ರ ಅರಿತಿರುವ ಸಮು 
ದಾಯ ಫಿರಂಗಿಯನ್ನು ಏಕೆ ಬಳಸಲಿಲ್ಲ ಎಂದು ಕೇಳಿದರೆ 
ಏನು ಉತ್ತರ ನೀಡುತ್ತೇವೋ ಈ ವಿಚಾರಗಳನ್ನು ಕುರಿತ 
ಪ್ರಶ್ನೆಗಳಿಗೂ ಅದೇ ಉತ್ತರ. 


ಮಾನವ ಶಾಸ್ತ್ರೀಯ ದೃಷ್ಟಿಕೋನ 
ವಂತಹುದು. ಬೆಟ್ಟ , ಕಾಡು ಕೊರಕಲುಗಳ ಪ್ರದೇಶ 
ದಲ್ಲಿ ನೆಲೆಸಿರುವ ಸಮುದಾಯಗಳಲ್ಲಿ ಈ ನಂಬಿಕೆ ಹೆಚ್ಚು 
ಪ್ರಚಲಿತವಾಗಿರುತ್ತದೆ; ಮೈದಾನ ಪ್ರದೇಶಗಳಲ್ಲಿ ಕಮ್ಮಿ . 
ಹಳ್ಳಿಗಳಲ್ಲಿ ಹೆಚ್ಚು ; ನಗರಗಳಲ್ಲಿ ಕಮ್ಮಿ . ನಡುಗಾಡಿನ 
ಒಬ್ಬಂಟಿ ಜೀವನ ಭೀತಿಯನ್ನು ಪ್ರಚೋದಿಸುತ್ತದೆ. 
ಈ ಭೀತಿ ಹುಟ್ಟಿಸುವ ಸನ್ನಿವೇಶಕ್ಕೆ ನೂರು ಹೆಸರಿಡ 
ಬಹುದು. ಪಾರಾಗಲು ಸಮುದಾಯದಲ್ಲಿ ಪ್ರಚಲಿತ 
ವಾಗಿರುವ ಮಂತ್ರ , ತಾಯಿತ, ತಡೆ ಇತ್ಯಾದಿಗಳನ್ನು 
ಅನುಸರಿಸಿ ಮಾನಸಿಕ ನೆಮ್ಮದಿ ಮತ್ತು ಸೈರ್ಯವನ್ನು 
ಪಡೆದುಕೊಳ್ಳುತ್ತಾರೆ. 


ಸಿಡುಬು,. ಕಾಲರಾಗಳಂತಹ ರೋಗಗಳು ಏಕೆ ಬರುತ್ತ 
ವೆಂಬುದನ್ನು ಕುರಿತು ಸಂಶೋಧನೆಗಳು ನಡೆದು 
ಒಂದೆರಡು ಶತಮಾನಗಳಾದವು. ಅದಕ್ಕೆ ಮೊದಲು " 
ಈ ರೋಗಗಳ ಕಾರಣ, ಪರಿಹಾರ ಕುರಿತು ಜನ ಏನು 
ಮಾಡಬೇಕಾಗಿತ್ತು ? ತಮಗೆ ತಿಳಿದ ಕಾರಣ ಸಚಿಸಿ , 
ಪರಿಹಾರ ಕ್ರಮಗಳನ್ನು ರೂಪಿಸಿಕೊಂಡರು . ಈಗಿನ 
ತಿಳಿವಳಿಕೆಯ ಮಟ್ಟದಲ್ಲಿ ಅವುಗಳ ಮೌಲ್ಯಮಾಪನೆ 
ಸಾಧ್ಯವಿಲ್ಲ. ಮೇಲಾಗಿ ಈಗ ಪ್ರಚಲಿತವಾಗಿರುವ 
ವೈದ್ಯ ವಿಜ್ಞಾನವೂ ರೋಗವನ್ನು ಸಂಪೂರ್ಣವಾಗಿ ತಡೆ | 
ಕಟ್ಟಲು ಸಾಧ್ಯವಾಗಿಲ್ಲ. ಈ ಕ್ರಮಕ್ಕೆ ತನ್ನದೇ ಆದ 
ದೋಷಗಳಿರುವಂತೆ ಹಿಂದಿನ ಕ್ರಮಗಳಿಗೂ ಇತ್ತು . 
ಒಬ್ಬ ವೈದ್ಯನಲ್ಲಿಗೆ ಇಲ್ಲವೇ ಮಾಂತ್ರಿಕನಲ್ಲಿಗೆ ನರು 
ಜನ ರೋಗಿಗಳು ಬಂದರೆ ಎಂಬತ್ತು ಜನ ಹಾಗೂ 
ಹೀಗೂ ಉಳಿದುಕೊಳ್ಳುತ್ತಾರೆ. ಹಾಗೆ ಉಳಿದು 
ಕೊಂಡುದು ತನ್ನ ವಿದ್ಯೆಯ ಸಾಮರ್ಥ್ಯದಿಂದ ಎಂದು 
ಇಬ್ಬರೂ ಹೇಳಿಕೊಳ್ಳುತ್ತಾರೆ. 


ಯಕ್ಷಿಣಿಯೆಂದುತೋರಿಬರುವ ಹಲವಾರು ಕ್ರಮಗಳು 
ಔಷಧಗಳನ್ನೂ ಬಳಸುತ್ತವೆ. ಪರಿಣಾಮವು ಔಷಧ 
ಗಳಿಂದಲೇ ಆದರೂ , ಕೀರ್ತಿ ಮಾಂತ್ರಿಕನಿಗೆ, ಅವನ 
ಪದ್ದತಿಗೆ ಸಲ್ಲುತ್ತದೆ. ಈ ಮಂತ್ರ - ತಂತ್ರ ಕ್ರಮದಲ್ಲಿ 
ಬಳಕೆಯಾಗುವ ಔಷಧಗಳನ್ನು ಕುರಿತ ' ಹಲವಾರು 
ಸಂಶೋಧನೆಗಳು ಆ ಔಷಧಗಳ ರೋಗ ನಿವಾರಣಾ 
ಸಾಮರ್ಥ್ಯವನ್ನು ಬೆಳಕಿಗೆ ತಂದಿವೆ. ಆದ್ದರಿಂದಮೂಢ 
ನಂಬಿಕೆ ಎಂದು ತೆಗಳಿಕೆಗೆ ಪಾತ್ರವಾಗುವ ಕ್ರಮಗಳಲ್ಲಿ 
ವಢ ಎಷ್ಟಿದೆ, ನಂಬಿಕೆ ಎಷ್ಟಿದೆ ಎಂಬುದು ಸುಲಭ 
ವಾಗಿ ನಿರ್ಧರಿಸಬಹುದಾದ ಸಂಗತಿಯಲ್ಲ. 


ಪವಾಡಗಳು, ಪುಣ್ಯಕ್ಷೇತ್ರಗಳು , ಸಿದ್ಧ ಪುರುಷರು 
ಇಂತಹ ಸಂಗತಿಗಳನ್ನು ಪರಿಶೀಲಿಸುವಾಗಲೂ ಇವೆಲ್ಲವೂ 
ತನ್ನ ಶಕ್ತಿಗೆ ಮೀರಿದ ಸಂದರ್ಭಗಳನ್ನು ಹೇಗಾದರೂ 
ನಿಭಾಯಿಸುವ ಪ್ರಯತ್ನಗಳು ಎಂಬುದು ಸ್ಪಷ್ಟವಾಗು 
ತದೆ. ಪ್ರಸಿದ್ದ ಫ್ರೆಂಚ್ ಕಾದಂಬರಿಕಾರ ಎವಿಲ್ 
ಜೋಲಾ ತನ್ನ ಒಂದು ಕಾದಂಬರಿ “ಲೂರ್ದ್'ನಲ್ಲಿ 
ಈ ವಿಚಾರ ಪ್ರಸ್ತಾಪಿಸಿದ್ದಾನೆ. ಲೂರ್ದ್ , ಪಶ್ಚಿಮ 
ಫ್ರಾನ್ಸಿನಲ್ಲಿರುವ ಪ್ರಖ್ಯಾತ ಕ್ಷೇತ್ರ . ಅಲ್ಲಿರುವ ಕೊಳ 
ಗಳಲ್ಲಿ ಮಿಂದರೆ ರೋಗಗಳು ಗುಣವಾಗುತ್ತವೆಂದು 
ನಂಬಿಕೆ ಪ್ರಚಲಿತವಾಗಿದೆ. ಒಮ್ಮೆ ಮೂರು ರೈಲು 
ತುಂಬ ಜನ, ಪ್ಯಾರಿಸ್ಸಿನಿಂದ ಲರ್ದ್ದಿಗೆಹೋಗುತ್ತಾರೆ. 
ಅವುಗಳಲ್ಲಿದ್ದ ಸಾವಿರಾರು ರೋಗಿಗಳಲ್ಲಿ ಒಬ್ಬಳೇ 
ಒಬ್ಬಳು ಹುಡುಗಿ ಗುಣಗೊಳ್ಳುತ್ತಾಳೆ. ಅವಳು 
ಹತ್ತಾರು ವರ್ಷಗಳಿಂದ ಸೇದಿಹೋಗಿದ್ದ ಕಾಲುಗಳನ್ನು 
ಪಡೆಯುತ್ತಾಳೆ. ಸಾವಿರಾರು ಮಂದಿಗೆ ಏನೂ ಆಗಲಿಲ್ಲ. 
ಎಂಬುದು ಎಷ್ಟು ನಿಜವೋ ಈಕೆಯೊಬ್ಬಳಿಗೆ ಗುಣ 
ವಾದುದೂ ಅಷ್ಟೇ ನಿಜವಲ್ಲವೇ ಎಂಬುದು ಜೋಲಾ 
ಮಂಡಿಸುವ ಪ್ರಶ್ನೆ . ಇದು ಒಂದು ತರಹದ ಲಾಟರಿ. 
ಲಕ್ಷ ಜನರಲ್ಲಿ ಒಬ್ಬನಿಗೆ ದೊರೆಯುವ ಬಹುಮಾನವು 
ಇತರರಿಗೆ ಮತ್ತೆ ಲಾಟರಿ ಟಿಕೆಟ್ಟು ಕೊಳ್ಳಲು ಆವಿಷ. 
ಅದೇ ರೀತಿ ಸಾವಿರಕ್ಕೆ ಒಬ್ಬನಿಗೆ ಅಲ್ಪವಾದ ಅನುಕೂಲ 
ಒದಗಿದರೂ ಪವಾಡ ಕ್ಷೇತ್ರಗಳು, ಪವಾಡ ಪುರುಷರು 
ಪ್ರಸಿದ್ಧರಾಗುತ್ತಾರೆ: ಜನರನ್ನು ಆಕರ್ಷಿಸುತ್ತಾರೆ. 
ತನ್ನ ಬಾಳು ಹೇಗಾದರೂ ಸರಿಗಮವಾಗಲಿ , ತಾನು 
ಬಯಸಿದುದು ನೆರವೇರಲಿ ಎಂದು ಎಲ್ಲರೂ ಆಶಿಸು 


ಭೂತ, ಪ್ರೇತಗಳಲ್ಲಿ ನಂಬಿಕೆಯು ನೈಸರ್ಗಿಕ ಆವರಣಕ್ಕೆ 
ಹೊಂದಿಕೊಂಡಿರುವಂತೆ ತೋರುತ್ತದೆ. ಈ ಶಕ್ತಿಗಳ 
ಕಾರ್ಯವು ಬಹುಮಟ್ಟಿಗೆ ರಾತ್ರಿ , ಕತ್ತಲಲ್ಲಿ ನಡೆಯಲು 


ಸಾಕ್ಷಿ /59 
ಎನ್ . ಪಿ . ಶಂಕರನಾರಾಯಣ ರಾವ್ 
ತಾರೆ. ನಿರಂತರವಾಗಿ ಆಶಾವಾದ ತಳೆದು ಪ್ರಯತ್ನಿ ಗೊಂಡಿತೋ , ಆ ಆಕಾಂಕ್ಷೆಯನ್ನು ಪೂರೈಸಲಾರದಾದಾಗ 
ಸುತ್ತಾರೆ. ಇದು ಮೂಢನಂಬಿಕೆಗಳ ಉಗಮ ಸ್ಥಾನ. ದುರಸ್ತಿಯ ಕಾರ್ಯ ಶುರುವಾಗುತ್ತದೆ. ಸುಧಾರಣೆಗಳು, 
ವಾಂತ್ರ , ತಂತ್ರ , ಪವಾಡ, ಇತ್ಯಾದಿಗಳೆಲ್ಲ ಈ ಹೊಂದಾಣಿಕೆಗಳು, ಕ್ರಾಂತಿಗಳು ಏಳುತ್ತವೆ. ಧರ್ಮ 
ಆಕಾಂಕ್ಷೆಯು ನೆರವೇರಲು ಸಂಸ್ಕೃತಿಯ ರೂಪಿಸಿಕೊಟ್ಟಿ ವನ್ನು ಕುರಿತು ಇಂತಹ ಘಟನೆಗಳು ಲೋಕ ಪ್ರಸಿದ್ದ 
ರುವ ಸಾಧನ ಸಜ್ಜುಗಳು. 

ವಾದ ಐತಿಹಾಸಿಕ ಸಂಗತಿಗಳು. ಬೌದ್ಧ , ಜೈನ, ಕ್ರೈಸ್ತ 

ಹಾಗೂ ಇಸ್ಲಾಂ ಧರ್ಮಗಳು ಹುಟ್ಟಿದ್ದು ಹಿಂದಿನ 
ನಿರಂತರ ಬದಲಾವಣೆ 

ಧಾರ್ಮಿಕ ಸಂಸ್ಥೆಗಳು ಶಿಥಿಲವಾಗಿದ್ದುದರಿಂದ, 
ಎಲ್ಲ ಸಂಸ್ಕೃತಿಗಳೂ ನಿರಂತರವಾಗಿ ಬದಲಾವಣೆ 

- ಕೆಲವು ಬಾರಿ ಹೊರಗಿನಿಂದ ಹರಿದು ಬಂದ ವಿಚಾರ 
ಹೊಂದುತ್ತಿವೆ. ಕೆಲವು ಕಾಲಗಳಲ್ಲಿ ನಿಧಾನವಾಗಿ , 

ವಾಹಿನಿ, ರಾಜಕೀಯ ಅವನತಿ ಹಾಗೂ ಸೋಲು 
ಕೆಲವೊಮ್ಮೆ ವೇಗವಾಗಿ. ಈ ಧರ್ಮ, ದೇವರು, 

ಬದಲಾವಣೆಗಳಿಗೆ ಪ್ರಚೋದಕವಾಗಿರುವುದುಂಟು. 
ಮೂಢನಂಬಿಕೆಗಳ ಸಂಕೀರ್ಣವೂ ಹೀಗೆಬದಲಾಗುತ್ತಲೇ 
ಬಂದಿದೆ. ಸಂಸ್ಕೃತಿಯ ಒಂದು ಅಂಶದಲ್ಲಿ ಆಗುವ | ಧರ್ಮ , ದೇವರು, ಮೂಢನಂಬಿಕೆಗಳ ಸಂಕೀರ್ಣವು 
ಬದಲಾವಣೆಯು ಇತರ ಅಂಶಗಳಿಗೂ ವ್ಯಾಪಿಸುವಂತ ಜನ ಸಾಮಾನ್ಯರನ್ನು ವಂಚಿಸಿ,ಶೋಷಣೆ ಮಾಡಲೆಂದೇ 
ಹುದು. ಆರ್ಥಿಕ ಕ್ಷೇತ್ರದಲ್ಲಾಗುವ ಮಾರ್ಪಾಡುಗಳು, ಉಗಮಗೊಂಡವು ಎನ್ನುವಂತೆ ಈ ವಿಚಾರವನ್ನು 
ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಿರೂಪಿಸುವವರಿದ್ದಾರೆ . ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬಂದಿ 
ಧರ್ಮದ ರಂಗದಲ್ಲಿ, ಜೀವನದ ಇತರ ಕ್ಷೇತ್ರಗಳಲ್ಲಿ ರುವ ಎಲ್ಲ ಸಂಸ್ಥೆಗಳಲ್ಲಿ ವಂಚನೆ, ಶೋಷಣೆಗಳು 
ಬದಲಾವಣೆಗಳನ್ನು ಪ್ರಚೋದಿಸುತ್ತವೆ. ಇದೇ ನಡೆದಿವೆ. ಆರ್ಥಿಕ ಸಂಸ್ಥೆಗಳ ವಿಚಾರವೇನು ? ವಿದ್ಯಾ 
ಮಾತು ಇತರ ಅಂಗಗಳಿಗೂ ಅನ್ವಯಿಸುತ್ತದೆ. ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಈ ವಂಚನೆ , 

ಶೋಷಣೆಗಳಿಗೆ ಹೊರತೆ ? ಹೇಗೆ ಈ ಸಂಸ್ಥೆಗಳು 
ರಾಜಕೀಯ ಏಕೀಕರಣದ ಪರಿಣಾಮವಾಗಿ ಹಲವು 

ರೂಪಗೊಂಡುದೇ ವಂಚನೆ,ಶೋಷಣೆಗಳ ಉದ್ದೇಶದಿಂದ 
ದೇವರುಗಳ ಮೇಲೆ ಒಬ್ಬ ದೊಡ್ಡ ದೇವರು, ಇಲ್ಲವೇ 

ಎಂಬ ವಾದವು ಸತ್ಯದ ವಿಪರ್ಯಾಸವೋ , ಅದೇ ರೀತಿ 
ಒಬ್ಬನೇ ದೇವರು ಎಂಬ ಭಾವನೆ ಹುಟ್ಟಲು ದಾರಿ 

ಧರ್ಮ, ದೇವರು, ವರಿಢನಂಬಿಕೆಗಳು ಸಹ ವಂಚನೆ, 
ಯಾಯಿತು. ರಾಜಕೀಯ ಕಾರಣಗಳಿಂದ ಒಗ್ಗಟ್ಟಾಗಿದ್ದ 

ಶೋಷಣೆಗಳ ಉದ್ದೇಶದಿಂದ ಆರಂಭವಾದುವು ಎಂಬ 
ಧರ್ಮಗಳು ಒಡೆದಿವೆ . 

ಮಾತು ಸಹ ಸತ್ಯದ ವಿಪರ್ಯಾಸ. 
ಎಲ್ಲ ಮಾನವ ನಿರ್ಮಿತ ಸಂಸ್ಥೆಗಳ ಕಾಲ ಸಾಗಿದಂತೆ ಇತರ ಎಲ್ಲ ಸಾಮಾಜಿಕ ಸಂಸ್ಥೆಗಳಂತೆಯೇ , ಬಾಳಿನ 
ಶಿಥಿಲಗೊಂಡು, ತಮ್ಮ ಮೂಲಉದ್ದೇಶದಿಂದ, ವಲ ನಿರ್ದಿಷ್ಟ ಮೂಲಭೂತ ಆಕಾಂಕ್ಷೆಗಳನ್ನು ಪೂರೈಸಲು 
ರೂಪದಿಂದ ದೂರ ಸರಿಯುತ್ತವೆ. ನಾವು ಇಲ್ಲಿ ಧರ್ಮ , ದೇವರು , ಮೂಢನಂಬಿಕೆಗಳು ರೂಪು 
ಪ್ರಸ್ತಾಪಿಸಿರುವ ಸಂಸ್ಥೆಗಳು ಸಹ ಈ ನಿಯಮಕ್ಕೆ ಗೊಂಡಿವೆ. ಆ ವಂಲಭೂತ ಆಕಾಂಕ್ಷೆಗಳರಿ ಮಾನವ 
ಬದ್ಧ . ಯಾವಾಗ ಒಂದು ಸಂಸ್ಥೆಯು ತಾನು ಯಾವ ನಲ್ಲಿ ಇರುವ ತನಕ ಒಂದಲ್ಲ ಒಂದು ರೂಪದಲ್ಲಿ ಅಸ್ತಿತ್ವ 
ಮಾನವೀಯ ಆಕಾಂಕ್ಷೆಯ ಪೂರೈಕೆಕಾಗಿ ರೂಪ ದಲ್ಲಿರುತ್ತವೆ. 


HOI1 


ಕೆ . ಎಸ್ . ನರಸಿಂಹಸ್ವಾಮಿ 

ನನ್ನ ನಿನ್ನ ಸಂಗಮ 

(ಗೀತ) 
ಮಣ್ಣಿನೊಡನೆ ಮಣ್ಣಿನಂತೆ 

- ನನ್ನ ನಿನ್ನ ಸಂಗವರಿ. 
ನೀರಿನೊಡನೆ ನೀರಿನಂತೆ 

ನನ್ನ ನಿನ್ನ ಸಂಗವು. 
ಬೆಳಕಿನೆಡನೆ ಬೆಳಕಿನಂತೆ 

- ನನ್ನ ನಿನ್ನ ಸಂಗಮ . 
ಗಾಳಿಯೊಡನೆ ಗಾಳಿಯಂತೆ 

- ನನ್ನ ನಿನ್ನ ಸಂಗಮ . ||೨|| 
ಗಗನದೊಡನೆ ಗಗನದಂತೆ 

- ನನ್ನ ನಿನ್ನ ಸಂಗವು. 
ಪಂಚಭೂತ ಹೃದಯದೊಳಗೆ 

- ನನ್ನ ನಿನ್ನ ಸಂಗಮ . || ೩ || 
ಗಿಡದ ತುಂಬ ಹಣ್ಣಿನಲ್ಲಿ 

ನನ್ನ ನಿನ್ನ ಸಂಗವು. 
ಹವುಹಿಡಿದ ಹನಿಗಳಲ್ಲಿ 

ನನ್ನ ನಿನ್ನ ಸಂಗಮ . ||೪|| 
ಹಣ್ಣಿನೊಡಲ ಜೇನಿನಲ್ಲಿ 

ನನ್ನ ನಿನ್ನ ಸಂಗಮ . 
ಹವುಹಿಡಿದ ಹನಿಗಳಲ್ಲಿ 

ನನ್ನ ನಿನ್ನ ಸಂಗಮ . ||೫|| 
ಹೊತ್ತಾರೆಯ ಬಿಸಿಲಿನಲ್ಲಿ 

- ನನ್ನ ನಿನ್ನ ಸಂಗಮ . 
ಚಿತ್ತಾರದ ಬಣ್ಣದಲ್ಲಿ 

" ನನ್ನ ನಿನ್ನ ಸಂಗಮ . ೬|| 
ಎಲ್ಲೆ ಹುಟ್ಟಿ ಎಲ್ಲೋ ಬೆಳೆದು 

- ನನ್ನ ನಿನ್ನ ಸಂಗಮ . 
ಅನುರಾಗದ ಕಂಪು ಹರಿದು 

ನನ್ನ ನಿನ್ನ ಸಂಗಮ . 
ತೇಲಿ ಬಂದ ವೆಡದಂತೆ 

- ನನ್ನ ನಿನ್ನ ಸಂಗವಂ. 
ಕೇಳಿ ಬಂದ ಹಾಡಿನಂತೆ 

ನನ್ನ ನಿನ್ನ ಸಂಗಮ . ||೮|| 


೧೭ || 


78- 83 


ಚಿತ್ರಕಲೆಯ ಅವಿಭಾಜ್ಯ ಅಂಗ 


“ ಬಣ್ಣ ” 
ಲೇಖನ : ಕಾಸರವಳ್ಳಿ ಜಿ. ರವೀಶ್ 


ಚಿತ್ರಕಲೆಯನ್ನು ವಿಮರ್ಶಿಸಲು ಅಥವಾ ಆಸ್ವಾದಿಸಲು ವಂದೆ ಅಮರ್ತ ಚಿತ್ರಗಳು ಕಾಣುತ್ತವೆ. ಉದ್ದೇಶ 
ಹೊರಡುವಾಗ ಬರುವ ಮುಖ್ಯ ಅಂಶಗಳಲ್ಲೊಂದು ದಲ್ಲಿ ವ್ಯತ್ಯಾಸ ಇದರಿಂದ ಅರ್ಥವಾಗುತ್ತದೆ. ಬಣ್ಣದ 
ಬಣ್ಣ , ಬಣ್ಣವೇ ಇಲ್ಲದ ಜಗತ್ತು ಹೇಗಿರುತ್ತಿತು . ಉಪಯೋಗದ ಉದ್ದೇಶಹೀಗೆಸ್ಪುಟವಾಗಿ ಬದಲಾವಣೆ 
ಎಂಬ ಕಲ್ಪನೆ ಯಾರಿಗೂ ಒಂದೇ ಇರಲಿಲ್ಲವೋ ಏನೋ ! ಹೊಂದುವುದು ಇತಿಹಾಸದಲ್ಲಿ ಎರಡು ಬಾರಿ ಸ್ಪಷ್ಟ 
ಛಾಯಾ ಚಿತ್ರದ ಆವಿಷ್ಕಾರದ ಮೊದಲ ದಿನಗಳಲ್ಲಿ ವಾಗಿ ಕಂಡು ಬರುತ್ತದೆ. ಮೊದಲನೆಯದು ನವ 
ಕಪ್ಪು - ಬಿಳುಪು ಚಿತ್ರಗಳನ್ನು ನೋಡಿದಾಗ ಬಣ್ಣಕ್ಕೆ ಯುಗಾರಂಭದ ಕಾಲದಲ್ಲಿ ( Renaissance ) 15ನೇ 
ಒಂದೆಂದೂ ಇಲ್ಲದ ವಿಶೇಷ ಮಹತ್ವ ಬರತೊಡಗಿತು. ಶತಮಾನದ ಮಧ್ಯಭಾಗದಲ್ಲಿ ಆಗಲೇ ತೈಲ ವರ್ಣಗಳ 
ಆದಿ ಕಲೆ ಎನ್ನಬಹುದಾದ ಆದಿಮಾನವನ ಚಿತ್ರಗಳಲ್ಲ ಆವಿಷ್ಕಾರವೂ ಆದದ್ದು , ಮಧ್ಯಯುಗದ ಹೊತ್ತಿನಲ್ಲಿ 
ಬಣ್ಣದ ಬಳಕೆ ಕಂಡು ಬರುತ್ತದೆ. ಅಂದಿನಿಂದ ಇಂದಿನ ಬಣ್ಣಗಳ ಉಪಯೋಗಸೀಮಿತವಾಗಿದ್ದಿ ತಂ . ಹಸಿರು, 
ವರೆಗ ವರ್ಣದ ಉಪಯೋಗ ಅವಿರತವಾಗಿ ನಡೆದು ಕೆಂಪು, ನೀಲಿ, ಕಪ್ಪು , ಬಿಳಿ - ಇಷ್ಟರಿಂದಲೇ ಅವರ ಚಿತ್ರ 
ಬಂದಿದೆ. ಪ್ರಗತಿಯ ಹಾದಿಯಲ್ಲಿ ಅನೇಕ ಬದಲಾವಣೆ ಪೂರ್ಣವಾಗುತ್ತಿತ್ತು , ಶುದ್ಧ ವರ್ಣಗಳ ಬಳಕೆ ಕಡಿಮೆ 
ಗಳು ಆಗಿವೆ. ಹೊಸ ಬಣ್ಣಗಳ ಶೋಧನೆ ನಡೆಯು ಇದ್ದಿತು, ಎರಡನೆಯದು ಇಂಪ್ರೆಶನಿಸಮ್‌ನ ವೇಳೆ 
ತಲೇ ಇವೆ. ಹೊಸ ಮಾಧ್ಯಮಗಳ ಸಂಶೋಧನೆ ಯಲ್ಲಿ - 19ನೇ ಶತಮಾನದ ಉತ್ತರಾರ್ಧದಲ್ಲಿ, ಕಾನ್ 
ಜೊತೆಗಿದೆ. ಆದರೂ ಬಣ್ಣಕ್ಕೆ ಇರುವ ಸ್ಥಾನ ಉಳಿದ ಸ್ಟೇಬಲ್ ಮತ್ತು ಟರ್ನ‌್ರರ ವಿಶ್ಲೇಷಣೆಗಳು, ಅನಂತರ 
ಬದಲಾವಣೆ ಸಾಧ್ಯವಾಗುತ್ತದೆ. ಉದಾಹರಣೆಗೆ ತೈಲ ರೆನ್‌ವಾ, ಮೊನೆಯ ಚಿತ್ರಗಳು, ಇವೂ ಪುಟ್ಟ 
ವರ್ಣಗಳು ರೂಢಿಗೆ ಬಂದ ಮೇಲೆ ಅನೂಚಾನವಾಗಿ ವರ್ಣ - ಕ್ರಾಂತಿ ಆರಂಭಿಸಿದವು. ಮತ್ತೆ ಮುಂದೆ ಇವರ 
ಬಂದಿದ್ದ ಗಾರೆ ( frescos ) ವರ್ಣಗಳ ಬಳಕೆ ನಿಂತಿತು. ಬಗ್ಗೆ ಪ್ರಸ್ತಾಪಿಸುತ್ತೇವೆ. 
ಪ್ರೊರೆಸೆಂಟ್ ಬಣ್ಣಗಳ ವಿಷಯವೂ ಹಾಗೆ. ಕಲೆಯ 
ಹಂತವೊಂದರಲ್ಲಿ ಚಪ್ಪಟೆಯ ಬಟ್ಟೆಯ ಮೇಲೆ ಚಿತ್ರಿಸು ವರ್ಣಗಳನ್ನು ಸ್ಕೂಲವಾಗಿ, ಪ್ರಾಥಮಿಕ, ದ್ವಿತೀಯ 
ವುದು ಬಿಟ್ಟು ಘನ ವಸ್ತುಗಳನ್ನು ಅಂಟಿಸುವುದೂ 

ಮತ್ತು ತೃತೀಯ ವರ್ಣಗಳೆಂದು ವಿಂಗಡಿಸುವುದು 
ರೂಢಿಗೆ ಬಂದಿತು. ಸಂಯೋಜಿತ ಚಿತ್ರಗಳ ಉಗಮವೂ 

ಪದ್ದತಿ : ಬೇರೆ ಯಾವುದೇ ವರ್ಣಗಳಿಂದ ಸೃಷ್ಟಿಸಲು 
(composite art) ಆಗಿದೆ. ಬಣ್ಣವೇ ಇಲ್ಲದ ವೆರುಗು 

ಸಾಧ್ಯವಾಗಲಾರದ ಮಲವರ್ಣಗಳು. ಉದಾಹರಣೆಗೆ 
ಕೊಡುವ - polish - art ಹಳತಾಗುತ್ತಿದೆ. ಆದರೂ 

ಕೆಂಪು -ನೀಲಿ- ಹಳದಿ ಇವು ಪ್ರಾಥಮಿಕ ವರ್ಣಗಳು. 
ಬಣ್ಣಕ್ಕಿರುವ ಪ್ರಾಮುಖ್ಯ ಸ್ವಲ್ಪವೂ ಕಡಿಮೆಯಾಗಿಲ್ಲ . 

ಇವುಗಳಿಂದಲೇ ಎಲ್ಲಾ ವರ್ಣಗಳ ಹುಟ್ಟಿವೆ. 

ದ್ವಿತೀಯ ವರ್ಣಗಳೆಂದರೆ ಯಾವುದೇ ಎರಡು ಪ್ರಾಥ 
ಬಣ್ಣದ ಪಾತ್ರವೇನು ? ಎಂಬ ವಿಷಯದಲ್ಲಿ ಸಾಕಷ್ಟು ವಿಕ ವರ್ಣಗಳಿಂದ ಉಂಟಾಗುವ ಸಂಯುಕ್ತ ವರ್ಣ. 
ವಿವಾದಗಳು ಉಂಟಾಗಿವೆ : ಪ್ರಕೃತಿಯ ಪಡಿಯಚ್ಚು ಉದಾಹರಣೆ : ನೇರಳೆ, ಕಿತ್ತಳೆ, ಹಸಿರು. ತೃತೀಯಂ 
ಮಾಡುವುದಕ್ಕೆ ಎಂದು ಹೇಳುವುದಾದರೆ ನಮ್ಮ ಕಣ್ಣ ವರ್ಣಗಳೆಂದರೆ ಉಳಿದ ಯಾವುದೇ ವರ್ಣಗಳು. 


62/ ಸಾಕ್ಷಿ 


ಯಾವುದೇ ಸಂದರ್ಭದಲ್ಲಿ ವರ್ಣಗಳ ಬಗ್ಗೆ ಚರ್ಚಿಸು | ಉಳಿದ ಇನ್ನೆರಡು ವರ್ಣಗಳಿಂದುಟಾದ ದ್ವಿತೀಯ 
ವಾಗ ವರ್ಣದ ಹೆಸರು ( hue), ಮೌಲ್ಯ (value), ವರ್ಣ, ಉದಾಹರಣೆ : ಕೆಂಪು ಮತ್ತು ಹಸಿರು . 
ತೀವ್ರತೆ (intensity) ಹೀಗೆ ಮೂರು ಕನಿಷ್ಠ ಗುಣ 
ಗಳನ್ನು ವಿಮರ್ಶಿಸುತ್ತಾರೆ. ಹೆಸರು ಅಥವಾ hue . ಚಿತ್ರದಲ್ಲಿ Complementary ವರ್ಣಗಳನ್ನು ಪi 
ಎಂದರೆ ಬಣ್ಣದ ಗುಣವಾಚಕ. ಇದರಿಂದಲೇ ಒಂದು ಗಿಸಿದಾಗ ಅವು ಒಂದನ್ನೊಂದು ಹೊಡೆದುಹಾಕ 
ಬಣ್ಣವನ್ನು ಇನ್ನೊಂದರಿಂದ ಗುರುತಿಸಬಹುದು. ಅಲ್ಲದೇ ಬಹುದು, ಅಥವಾ ಪರಸ್ಪರ ತೀವ್ರತೆಯನ್ನು ಹೆಚ್ಚಿಸ 
ವರ್ಣಚಕ್ರದಲ್ಲಿ ( ಮುಂದೆ ವಿವರಿಸುತ್ತೇನೆ) ಇದರ ಬಹುದು. ಉದಾಹರಣೆಗೆ ಒಂದೇ ಸ್ಥಳದಲ್ಲಿ ಎರಡು 
ಸ್ಥಾನವನ್ನು ಗುರುತಿಸಲಾಗುತ್ತದೆ. ಉದಾಹರಣೆ : Complementary ಬಣ್ಣಗಳನ್ನು ಪ್ರಯೋಗಿಸಿದಾಗ ಅವು 
ನೇರಳೆ, ಕಿತ್ತಳೆ, ಇತ್ಯಾದಿ, ವೆಬೌಲ್ಯ , ಅದರ ತೆಳುತನ, ತಂತಮ್ಮ ಸಾಮರ್ಥ್ಯ ಕಳೆದುಕೊಂಡು ಬದಿ ಬಣ್ಣ 
ಗಾಢತೆಯನ್ನು ಸೂಚಿಸುತ್ತದೆ. ಉದಾಹರಣೆ : ತೆಳು ವಾಗುವುದು ( ಅಥವಾ ಮಂಕಾಗುವುದು . ಅವು 
ನೀಲಿ, ಅಚ್ಚ ಕಪ್ಪು , ಹೀಗೆ, ತೀವ್ರತೆ ವರ್ಣಗಳ ಗಳನ್ನು ಪಕ್ಕಪಕ್ಕದಲ್ಲಿ ಜೋಡಿಸಿದಾಗ ಪ್ರತಿಯೊಂದೂ 
ಬದ್ಧತೆ, ಸಂತೃಪ್ತತೆಯನ್ನು ಸೂಚಿಸುತ್ತದೆ. 

ಪರ್ಯಾಯವಾಗಿ ಇನ್ನೊಂದಕ್ಕಿಂತ ವಿನುಗಬಹುದು. 

ಉದಾಹರಣೆ : ಕಿತ್ತಳೆ ಬಣ್ಣದ ಆಟಿಕೆಯನ್ನು ನೀಲಿ 
ರಕ್ತದ ಕೆಂಪುತೀವ್ರವಾದರೆ ಗುಲಾಬಿ ಬಣ್ಣಕ್ಕೆ ಅಂತಹ ಹಿನ್ನೆಲೆಯಲ್ಲಿಟ್ಟರೆ ಪ್ರಕೃತ ಆಟಿಕೆ ಹೆಚ್ಚು ತೀವ್ರ 
ತೀವ್ರತೆ ಇಲ್ಲ. ಎರಡು ವರ್ಣಗಳನ್ನು ಪಕ್ಕ ಪಕ್ಕಕ್ಕೆ ಕಿತ್ತಳೆ ಬಣ್ಣದ , ಹಿನ್ನೆಲೆ ಇನ್ನಷ್ಟು ನೀಲಿಯಾಗಿಯ 
ಜೋಡಿಸಿದಾಗ ಸಾಮರಸ್ಯದಿಂದ ತೀವ್ರ ಭೇದದವರೆಗೆ ಕಾಣುತ್ತದೆ. ಈ ತರಹೆಯ ವರ್ಣ ಸಂಕರಗಳನ್ನು 
ಏನನ್ನು ಬೇಕಾದರೂ ಸೃಷ್ಟಿಸಬಹುದು. ಒಂದು ಚಿತ್ರ simultaneous Contrast ಎನ್ನುತ್ತಾರೆ. ಇದು 
ದಲ್ಲಿ ಹಸಿರು, ಹಸಿರು - ಹಳದಿ, ಹಳದಿ ಈ ಬಗೆಯ 

ಕಳೆದ ದಶಕದಲ್ಲಿ ಅಮೇರಿಕಾದಲ್ಲಿ ಮೆರೆದಾಟ ನಡೆಸಿದ 
ಬಣ್ಣಗಳನ್ನೇ ಜೋಡಿಸಿದಾಗ ಸಂಯೋಜನೆಯಲ್ಲಿ ಶಾಂತಿ 

Op . ಕಲೆಯ ವರ್ಣ ತತ್ವ , ಮುಂದೆ ಮತ್ತೆ ಇಲ್ಲಿಗೇ 
ಯಂತ ಸಾಮರಸ್ಯ ಕಂಡುಬರುತ್ತದೆ. ಅಡ್ ರೀಯನ್ 

ವಾಪಸಾಗೋಣ. 
ಹಾರ್ಟ್ ಅಥವಾ ನಮ್ಮವರೇ ಆದ ಗಾಯತೊಂಡೆ ಇವರ | 

ಖ್ಯಾತ ವಿಮರ್ಶಕ ಸರ್ ಹರ್ಬಟ್್ರ ರೀಡ್ ಬಣ್ಣಗಳ 
ಕೃತಿಗಳಲ್ಲಿ ಇಂತಹ ಸಾಮರಸ್ಯ ವಿಶೇಷವಾಗಿ ಕಂಡು 

ಬಳಕೆಯ ಧಾಟಿಯ ಮೇಲೆ ಅವುಗಳನ್ನು ಈ ರೀತಿ 
ಬರುತ್ತದೆ. ಅದೇ ಹಳದಿ ಪಕ್ಕದಲ್ಲಿ ನೇರಳೆ , ಹಸಿರಿನ 

ವಿಂಗಡಿಸುತ್ತಾನೆ. 
ಪಕ್ಕ ಕೆಂಪು ಈ ರೀತಿ ಜೋಡಿಸಿದಾಗ ಕಣ್ಣಿಗೆ ಹೆಡೆ 
ಯುವ ವರ ಭೇದ (colour contrast ) ಉಂಟಾಗು ಸ್ವಾಭಾವಿಕ, ಶೈಶವ, ಸಮರಸ ಮತ್ತು ಶುದ್ಧ , ಶೈಶವ 
ತದೆ. ಈ ಗುಣಗಳಿಂದಾಗಿ ಎರಡು ವಿಶೇಷಣಗಳನ್ನು ಧೋರಣೆ ಬಹಳ ಪ್ರಾಚೀನವೆನ್ನಬಹುದು. ಶಿಲಾ 
ಉಪಯೋಗಿಸುತ್ತಾರೆ. ಒಂದು analogous ವರ್ಣ ಯುಗದ ಬಂಡೆಗಳ ಚಿತ್ರವನ್ನು ಇವಕ್ಕೆ ಉದಾಹರಿಸ 
ಗಳು - ವರ್ಣಚಕ್ರದಲ್ಲಿ [ ವರ್ಣ ಚಕ್ರ - ಎಂದರೆ ವರ್ಣ ಬಹುದು. ಶೈಶವ ಸಾಂಕೇತಿಕತೆ ಇಲ್ಲಿ ಪ್ರಧಾನವಾಗಿರು 
ಮಾಲಿಕೆ (Spectrum ) ಯಲ್ಲಿ ಬರುವ ಎಲ್ಲಾ ವರ್ಣ ತದೆ. ಒಂದು ಮಗುವಿಗೆ ಬಣ್ಣಗಳನ್ನು ಕೊಟ್ಟು 
ಗಳನ್ನು ಪಕ್ಕದಲ್ಲಿ ಚಕ್ರಾಕಾರದಲ್ಲಿ ಜೋಡಿಸಿದಾಗ ಚಿತ್ರ ಬರೆ ಎಂದರೆ, ಮರಗಳನ್ನು ಹಸಿರಾಗಿಯೋ , 
ಉಂಟಾಗುವ ವೃತ್ತ ( colour wheel)]: ಹತ್ತಿರ ಆಕಾಶವನ್ನು ನೀಲಿಯಾಗಿಯೇ ಕೂದಲನ್ನು ಕಪ್ಪಾ 
ವಿರುವ ವರ್ಣಗಳು ಒಂದು ( ಪ್ರಾಥಮಿಕ ವರ್ಣ ಮತ್ತು ಗಿಯೋ ವರ್ಣಿಸುತ್ತದೆ. (ಕೊಡಕ್ ಸಂಸ್ಥೆ ತನ್ನ 
ಅದನ್ನೊಳಗೊಂಡು ಉಂಟಾದ ದ್ವಿತೀಯ ವರ್ಣಗಳು ; ಬಣ್ಣದ ಫಿಲ್ಸ್ ಆರಂಭಿಸಿದಾಗ ಅದರಲ್ಲಿನ ಆಕಾಶ ನೀಲಿ 
ಎರಡು- Complementary ವರ್ಣಗಳು , ವರ್ಣ ಚಿತ್ರ ಎಂದರೆ ನೀಲಿ ಮಾತ್ರಾ ಇರುತ್ತಿತ್ತು ಎಂದು ಒಬ್ಬ 
ದಲ್ಲಿ ವಿರುದ್ಧವಾಗಿರುವ ವರ್ಣಗಳು, ಒಂದು ಪ್ರಾಥ ಛಾಯಾಗ್ರಾಹಕ ಹೇಳಿದ್ದ ) ಇವು ಶೈಶವ ವರ್ಣದ 
ವಿಂಕ ವರ್ಣದ complementary , ಅದನ್ನುಳಿದು ಉದಾಹರಣೆ. 


P 


ಸಾಕ್ಷಿ/ 63 
ಕಾಸರವಳ್ಳಿ ಜಿ. ರವೀಶ್ 
ಸ್ವಾಭಾವಿಕ ವರ್ಣ ಚಿತ್ರಣದಲ್ಲಿ ಕಾನ್‌ಸ್ಟೆಬಲ್‌ನ ಣೆಯ ಮೇಲೆ ಪ್ರಭಾವ ಬೀರಿದ್ದವು. ಇದರ ಪರಿಣಾಮ 
ಹೆಸರು ಸೂಚಿಸಬಹುದು. ಆಕಾಶ ನೀಲಿಯೇ ಇರು ಇಂಪ್ರೆಶನಿಸ್ಟರು ಬಣ್ಣವನ್ನು ತಟ್ಟೆಯ ಮೇಲೆ ಕಲಸವ 
ಇದೆಯೇ ? ಎಂದರೆ ಯಾವಾಗಲೂ ಹಾಗಿರಬೇಕಿಲ್ಲ ಹವ್ಯಾಸಕ್ಕೆ ತಿಲಾಂಜಲಿ ಇಟ್ಟರು. Melange Opti 
ಎಂದು ಶ್ರದ್ದೆಯಿಂದ ಗಮನಿಸಿದವರು ಹೇಳಿಯಾರು. _ que ಎಂಬ ಸಿದ್ದಾಂತವನ್ನು (ದೃಷ್ಟಿ - ವರ್ಣಗಳು) ರೆನ್ 
ಹಲವಾರು ತಲೆಮಾರುಗಳಿಂದ ರೂಢಿಸಿ ಕೊಂಡಿದ್ದ ವಾ ಮುಂದಿಟ್ಟದ್ದು ಈಗಲೇ . ಚಿತ್ರದ ಬಣ್ಣಗಳು 
ಶೈಶವ ವರ್ಣ ಧೋರಣೆಯನ್ನು ಸವಾಲಾಗ್ರ ಬದ ಬಟ್ಟೆಯ ಮೇಲೆ ಕಲಸಲ್ಪಡದೇ , ಕಣ್ಣಿನಲ್ಲೇ ವಿಂಳಿತ 
ಲಾವಣೆ ಮಾಡಲು ಹೊರಟ ಕಾನ್‌ಸ್ಟೇಬಲ್ , ಅವನಿ ಗೊಳ್ಳಬೇಕೆಂಬ ಬಯಕೆ ಅವರದು . ನೀಲಿಯ ಪಕ್ಕ 
ಗಿಂತ ಹೆಚ್ಚಾಗಿ ಟರ್ನರ್ ತಮ್ಮ ಸಮಕಾಲೀನ ಜನತೆಗೆ ದಲ್ಲಿ ಹಳದಿಯನ್ನು ಅತಿ ಸಮೀಪದಲಿ ಇಟ ರೆ ನಮ . 
ಸವಾಲಾಗಿಯೇ ಉಳಿದರು. 

ಕಣ ಅದನ್ನು ಗ್ರಹಿಸದೇ ಒಟ್ಟಾರೆ ಹಸಿರು ಎನ್ನುತ್ತದೆ. 

( ಇದೇ ತತ್ವವನ್ನನುಸರಿಸಿಯೇ ಈಗ ಎಲ್ಲಾ ರೀತಿಯ 
ಮಧ್ಯ ಯುಗದ ಕಾಲದಲ್ಲಿ ಚಿತ್ರಕಲೆಯ ಮಟ್ಟ ಉಚ್ಚ ವರ್ಣ ಚಿತ್ರಗಳನ್ನು ಅಚ್ಚಿಸುತ್ತಾರೆ.) ಈ ಭ್ರಮೆಂ 
ಸ್ಥಿತಿಯಲ್ಲಿದ್ದರೂ ಅಲ್ಲಿ ಬಣ್ಣದ ಬಳಕೆಗೆ ಒಂದು 

ಬರಿಯ ಹಸಿರು ಬಣ್ಣವನ್ನು ನೋಡುವುದಕ್ಕಿಂತ ವಿಭಿನ್ನ 
ಧಾರ್ಮಿಕ ಮಿತಿ ಇತ್ತು . ಚರ್ಚ್‌ನ ಅಧಿಕಾರಿಗಳು ಎನ್ನಿಸುತ್ತಿತ್ತು . “ಬಣ್ಣಗಳು ಕಣ್ಣಿನಲ್ಲಿ ಕಲೆತಾಗ 
ಹೆಚ್ಚಿನ ಬಾರಿ ಇದನ್ನು ನಿಯಮಿಸುತ್ತಿದ್ದರು. ನಮ್ಮಲ್ಲಿ ಉಂಟಾಗುವ ವೆರಗು ಬಟ್ಟೆಯಲ್ಲಿ ಕಲೆತಾಗ ಉಂಟಾಗು 
ಉದಾಹರಿಸಬಹುದೆಂದರೆ ಕೃಷ್ಣನ ಚಿತ್ರ ಬರೆಯ ತಿರಲಿಲ್ಲ. ಪ್ರತಿ ಬಣ್ಣವೂ ತನ್ನ ಶುದ್ದತೆಯ ಸ್ವಲ್ಪ 
ಬೇಕಾದರೆ ನೀಲಿಯನ್ನೇ ಉಪಯೋಗಿಸುತ್ತಿರಲಿಲ್ಲವೇ ? ಭಾಗ ಬಲಿಕೊಡಬೇಕಾಗುತ್ತಿತ್ತು ” ಎಂಬುದು ಪಿಸಾ 
ಹಾಗೆ, Virgin ಅನ್ನು ಚಿತ್ರಿಸಬೇಕಾದರೆ ನಿಲುವಂಗಿ ರೋನಅನಿಸಿಕೆ . ಹೀಗಾಗಿಯೇ ಕಾನ್‌ಸ್ಟೆಬಲ್‌ಗೆ ಹಳೆಯ 
ಯನ್ನು ನೀಲಿಯಾಗಿಯೇ ಚಿತ್ರಿಸಬೇಕಿತ್ತು . 

ಚಿತ್ರಗಳ brown gravy appearance ನ ಬಗ್ಗೆ ಚಿಂತೆ 
“ ಯಾವಾಗ ಬಣ್ಣ ಶ್ರೀಮಂತವಾಗಿರುತ್ತದೆ, ಆಗ 

ಇತ್ತು . ಈ ವರ್ಣ ಧೋರಣೆಯಿಂದ ವರ್ಣ 
ಆಕೃತಿಗಳು ಅರ್ಥಪೂರ್ಣವಾಗುತ್ತವೆ. ಹೀಗೆ ವರ್ಣ 

ಮಾಲಿಕೆಯ ಬಂಧನವಿಲ್ಲದೇ ಬಣ್ಣ ಬಳಿಯುವುದರಲ್ಲಿ 
ಆಕೃತಿಯನ್ನು ವಿವರಿಸುತ್ತದೆ. ತನ್ನ ತೀವ್ರತೆಯಲ್ಲಿ 

ಹೆಚ್ಚಿನ ಸ್ವಾತಂತ್ರ್ಯ ಚಿತ್ರಕಾರರಿಗೆ ಲಭಿಸುತ್ತಿತ್ತು . 
ಮಾರ್ಪಾಟುಗಳನ್ನು ಮಾಡಿಕೊಂಡು ಮರು ಮಾನ 

ಆರಂಭದಲ್ಲಿ complementary ವರ್ಣಗಳನ್ನೆ ಇವರು 
ಗಳ ಭ್ರಮೆ ಹುಟ್ಟಿಸುತ್ತದೆ. “ ಆಕೃತಿಗಳನ್ನು ನೆರಳು 

ಉಪಯೋಗಿಸುತ್ತಿದ್ದರು. ಆದರೆ ಸರಾತ್ ಇವನ್ನು 
ಬೆಳಕಿನ ಆವಶ್ಯಕತೆಗಳಿಲ್ಲದೇ ಬಣ್ಣದಿಂದಲೇ ಹೇಳ | 
ಬಹುದು.” ಇದು ಶುದ್ಧ ವರ್ಣದ ಉಪಯೋಗಕ್ಕೆ 

ಸಹ ಮಲವರ್ಣಗಳಿಗೇ ವಿಭಜಿಸಿ ಉಪಯೋಗಿಸ 
ಉದಾಹರಣೆ. ಮೇಲೆಉದ್ಧರಿಸಿದ ವಾಕ್ಯಗಳು ಖ್ಯಾತ 

ತೊಡಗಿದ. ಹೀಗಾಗಿ ಇವನಿಗೆ Divisionist ಎಂಬ 
ಕಲಾವಿದ ಪಾಲ್ ಸೆರೂನ್‌ನವಾದದಿಂದ ಆಯ್ದದ್ದು. 

ಅಡ್ಡ ಹೆಸರು ಸಹ ಇದೆ. ಶುದ್ಧ ವರ್ಣಗಳನ್ನು ನಿಜ 

ವಾಗಿ ಕಾಣಬೇಕೆಂದರೆ ಇವನ ಚಿತ್ರಗಳನ್ನು 
ಬಣ್ಣಕ್ಕೂ ಗೆರೆಗೂ ವ್ಯತ್ಯಾಸವೇ ಇಲ್ಲವೆಂದು ವಾದಿಸುವ 
ಸೆರನ್ ಹೇಳಿದ್ದಾನೆ : “ ಬರಿಯ ರೇಖಾ ಚಿತ್ರವನ್ನು 

ಗಮನಿಸಬೇಕು. ಬಣ್ಣಗಳ ಕಲೆಸುವಿಕೆ ತಪ್ಪಿಯೂ 
ವುದು ಆಸಂಗತ.” ಅವನ ಚಿತ್ರಗಳನ್ನು ಅವಲೋಕಿಸಿ 

ಅಲ್ಲಿ ಸುಳಿಯುತ್ತಿರಲಿಲ್ಲ. ಕಾನ್ಸ್ಟೇಬಲ್ , ಟರ್ನರ್ 
ದಾಗ ಈ ವಾಕ್ಯಗಳೆಲ್ಲವೂ ಅರ್ಥಪೂರ್ಣವಾಗುತ್ತವೆ. 

ಶುದ್ಧತೆಯ ಬಗ್ಗೆ ಎಷ್ಟೋ ಸಂಶೋಧನೆ ಮಾಡಿದ್ದರೂ 

ಇವರ ಚಿತ್ರದ ಮುಂದೆ ಅವರ ಪ್ರಯೋಗಗಳು ಬಾಲಿಶ 
ಸಾಮಾನ್ಯವಾಗಿ ಶುದ್ಧ ವರ್ಣಗಳು ಎಂಬ ಮಾತು 

ವೆಂದೆನಿಸೀತು. . 
ಬಂದಾಗ ಎಲ್ಲಾ ವಿಮರ್ಶಕರು ಸೆರೂನ್‌ಗಿಂತ ಇಂಪ್ರ 
ಶನಿಷ್ಟರ ಬಗ್ಗೆ ಹೇಳುತ್ತಾರೆ. ರೆಟೀನಾ ಕಾರ್ಯದ ಹೀಗೆ ಬಣ್ಣಗಳು ಸರಿಯಾದ ಬಣ್ಣಗಳೇ ಅಲ್ಲ , ಮಲ 
ಬಗೆಗಿನ ಅರಿವು, ಛಾಯಾಚಿತ್ರದ ಅವಿಷ್ಕಾರ ಹೀಗೆ ಭತ ವರ್ಣಗಳು ಮಾತ್ರ ಬಣ್ಣಗಳು ಎಂದು ನಂಬುವ 
ಹಲವು ಅಂಶಗಳು ಇಂಪ್ರಶ್ನಿಷ್ಟರ ಹೊಸ ಧೋರ ಕಾಲ ಒಂದಿತ್ತು . ಹಲವು ದಶಕಗಳಲ್ಲಿ ಕಲಾವಿದರು 


64 / ಸಾಕ್ಷಿ 


6 


“ ಬಣ್ಣ ” 
ಮಾಲಿಕೆ ಚಿತ್ರಗಳ ತತ್ವ , ಅನುಸ್ಕ್ವಿಜ್ ಇದನ್ನು ಇನ್ನೂ 
ಮುಂದುವರೆಸಿ, ಒಂದೇ ಹಿನ್ನೆಲೆಯಲ್ಲಿ ಮೇಲೆ ಬೇರೆ 
ಪ್ರಮಾಣದಲ್ಲಿ ಚುಕ್ಕಿ ಅಥವಾ ಗೆರೆಯನ್ನು ( ಅದೂ 
ಒಂದೇ ವರ್ಣದಲ್ಲಿ) ಎಳೆಯುವುದರಿಂದ ಹಿನ್ನೆಲೆಯ 
ಬಣ್ಣ ಹೇಗೆ ವ್ಯತ್ಯಾಸವಾಗುತ್ತದೆಂದುಸೂಚಿಸಿದ. 


ಇದನ್ನು ನಂಬಿಯೇಬಿಟ್ಟಿದ್ದರು. ಆದರೆ ಯಾವ ಬಣ್ಣ 
ಗಳ ನಿಜವಾದ ಬಣ್ಣಗಳಲ್ಲ . ಅವುಗಳ ಪರಿಸರಕ್ಕೆ 
ತಕ್ಕಂತೆ ಬಣ್ಣ ಬದಲಾಗುತ್ತದೆ ಎಂದು ವಾದಿಸಿದವ 
ಜೋಸೆಫ್ ಆಲ್ಬರ್ , ಬಣ್ಣಗಳ interaction 
ಬಗ್ಗೆ ಬಹಳಷ್ಟು ಸಂಶೋಧನೆ ನಡೆಸಿದ . ವರ್ಣದ ನಿಜ 
ವಾದ ಮೌಲ್ಯ ಕೇವಲ ಸಾಪೇಕ್ಷವೆಂದು ಪ್ರಾಮಾಣಿಸಲು 
ಆತ ಚಿತ್ರಮಾಲಿಕೆಯನ್ನೇ ರಚಿಸಿದ್ದಾನೆ. ಹಲವಾರು 
ಚೌಕಗಳನ್ನು ಒಂದರೊಳಗೊಂದಂತೆ ರಚಿಸುತ್ತಾನೆ. ಅವು 
ಗಳಿಗೆಕೊಡುವ ಬಣ್ಣವನ್ನು ಮಾತ್ರ ಅದಲು ಬದಲು 
ಮಾಡಿದಾಗ ಒಟ್ಟಾರೆ ಬಣ್ಣಗಳಲ್ಲಿ ವ್ಯತ್ಯಾಸ ಕಂಡು 
ಬಂದಂತಾಗುತ್ತದೆ. ಇದು ಅವನ Homage to Squares 


ಕೇವಲ ಬಣ್ಣವೇ ಚಿತ್ರದ ವಸ್ತುವಾಗಬಹುದೆಂಬ 
ಯೋಚನೆ ಬಂದದ್ದು ಕ್ಯಾಂಡಿಗೆ, ಅಲ್ಲಿಂದ 
ಆರಂಭವಾದ ಅಮೂರ್ತ ಚಿತ್ರಗಳು ಹೊಸ ದಿಗಂತ 
ವನ್ನೇ ಸೃಷ್ಟಿಸಿದವು. 


ರಾಮಚಂದ್ರ ಶರ್ಮ 


ಅನಿಷ್ಟ 


ಎದೆಗುಂಟ ಏರಿ ಕಾಲೂರಿ ನಿಂತ ಥಂಡಿಗೆ 
ತನ್ನ ಗುಬ್ಬಚ್ಚಿ ಮೈ ಮುದುಡಿ ಹಿಡಿ ಮಾಡಿ 
ಕಂಪಿಸಿದ ಬಡಪ್ರಾಣಿಯಷ್ಟೆ ಅಷ್ಟೇ ಸತ್ಯ ; 
ತರಿ ಬಂದೊಂದು ತರಗು ತಗುಲಿದ ಗಳಿಗೆಗೇ 
ಹೊತ್ತಿ ಕಣ್ಣ ಮಟ್ಟಕ್ಕೇರಿ ಕವಲೊಡೆದ ಕಿಡಿ 
ಪ್ರಾಣದಷ್ಟೆ ಅಷ್ಟೇ ಸತ್ಯ ; ತಪ್ಪದೆ ನಿತ್ಯ 
ಸರಿಹೊತ್ತಲ್ಲಿ ಕಡಲ ತಳದಿಂದ ಹೊರಬಂದ 
ಅವು ಸತ್ಯ . ಕಣ್ಣು ಕಾಣದವಕ್ಕೆ ತಕ್ಕ ನೆಲೆ 
ಕಗ್ಗತಲರಿ ; ಸುತ್ತ ಉಂಗುರ ಕಟ್ಟಿ ನಾಲಗೆ 
ಚಾಚಿ ದಬದಬನೆ ಉಸಿರು ಹೊಯ್ಯುವ ಜೀವಂತ 
ದಂಡೊಂದು ಬೆಂಕಿಯವಸಾನಕ್ಕೆ ಸುರುಳಿ ಹೊಗೆ 
ವಾಸನೆಗೆ ತಂದಿಗಾಲಲ್ಲಿ ಕಾದಿರುವ ಹಾಗೆ 


ಪಾತಾಳದಾಳದ ಅನಿಷ್ಟ ಬಡಿಯುವ ಮೊದಲೆ 
ಕಡಲ ತಳಕ್ಕಿಳಿದು ಅವನ್ನಟ್ಟು, ಸದೆಬಡಿ . 


ಮಧ್ಯ ಪ್ರದೇಶದ ಅಭ್ಯಾಸ- ೪ 


“ ಆದಿವಾಸಿಗಳ ಬಾಬಾ' 

ಕೃಷ್ಣಾನಂದ ಕಾಮತ 


ಭಾರತೀಯ ಆದಿವಾಸಿಗಳನ್ನು ಕ್ರೈಸ್ತಧರ್ಮಕ್ಕೆ ಪರಿ ಗಳಿಂದ ಬಂದ ಧರ್ಮವನ್ನು ಅವರು ಚಾಚೂ ತಪ್ಪದೇ 
ವರ್ತಿಸಬೇಕೆಂಬ ಏಕಮೇವ ಧೈಯದಿಂದ ಮಿಶನರಿ ಪಾಲಿಸಿದರು . ನಾನೂ ಅದನ್ನು ಮುಂದುವರಿಸಿದರೆ 
ಯಾಗಿ ವೆರಿಯರ್‌ ಎಲ್ವಿನ್ರು ಇಲ್ಲಿಗೆ ಆಗಮಿಸಿದವರು. ತಪ್ಪೇನು ? ರವಿವಾರ ಯಾವ ಕೆಲಸವನ ಮಾಡದೇ 
ಹೆಚ್ಚಿನ ಕಾಡು ಜನಾಂಗಗಳು ತೀರ ಕೆಳಮಟ್ಟದ ಪಶು ಕ್ರಿಸ್ತನನ್ನು ಭಜಿಸಲು ಚರ್ಚಿಗೆ ಹೋಗಬೇಕು ಎನ್ನು 
ಜೀವನ ನಡೆಸುತ್ತಿದ್ದುದರಿಂದ ಅವರಿಗೆ ಅನ್ನ , ಆಶ್ರಯ , ತೀರಿ. ರವಿವಾರ ನೀವುನೀರು ಕುಡಿಯುವದಿಲ್ಲವೇ ? 
ಆಚ್ಛಾದನ, ಆರ್ಥಿಕ ಸಹಾಯಗಳ ಆಸೆ ತೋರಿದಾಕ್ಷಣ ಊಟ-ನಿದ್ರೆ ಮಾಡುವದಿಲ್ಲವೇ ? ಇವೆಲ್ಲವುಗಳಂತೆ 
ಅವರೆಲ್ಲ ಯೇಸು ಕ್ರಿಸ್ತನು ತವರಿಗಾಗಿ ಜೀವನವನ್ನೇ ಕೆಲಸ ಮಾಡಿದರೆ ತಪ್ಪೇನು ? ನಿಮ್ಮ ಯಾವ ತರ್ಕ 
ಮುಡಿಪಾಗಿ ಇಟ್ಟವನೆಂದು ಒಪ್ಪಿಕೊಂಡು ಅವನ ಧರ್ಮ ದಲ್ಲಿಯೂ ನನಗೆ ವಿಶ್ವಾಸವಿಲ್ಲ ” ಎಂದು ಕಡ್ಡಿ ಮುರಿದಂತೆ 
ವನ್ನು ಸ್ವೀಕರಿಸಬಹುದೆಂದು ನಂಬಿದ ಎಲ್ವಿನ್‌ರಿಗೆ , ಆದಿ ಹೇಳಿದಾಗ, ಎಲ್ವಿನ್‌ರಿಗೆ ತಮ್ಮ ವಿಶನರಿತನದಲ್ಲಿ 
ವಾಸಿಗಳೊಡನೆ ಹೆಚ್ಚಿನ ಸಂಪರ್ಕಬಂದಾಗ ಆಘಾತ ಹೆಚ್ಚಿನ ಆಶ್ವಾಸನೆ ಕಾಣಲಿಲ್ಲ. ಆದಿವಾಸಿಗಳ ಮತಾಂತರ 
ವಾಯಿತು. ಈ ಕಾಡಿನ ಮುಕ್ಕರು ಜೀವನದ ಬಗ್ಗೆ ಮಾಡಬಂದವರು , ಆದಿವಾಸಿ ಯುವತಿಯನ್ನು ವರಿಸಿ , 
ತಮ್ಮಿಂದ ಹೆಚ್ಚೇನೂ ಕಲಿಯಬೇಕಾಗಿಲ್ಲವಾದರೂ ಅವ ಆ ಜನಾಂಗದವರ ರೀತಿನೀತಿಗಳ ಅಭ್ಯಾಸಕ್ಕೆ ಜೀವನ 
ರಿಂದ ತಾವು ಜ್ಞಾನೋದಯ ಮಾಡಿಕೊಳ್ಳಬೇಕಾಗಿದೆ ಮುಡುಪಾಗಿ ಇಟ್ಟಿದ್ದು ರೋಚಕ ಕಥೆ. 
ಎಂದು ಅರಿಯುವಂತಾಯಿತು. ಯುವ ಆದಿವಾಸಿ 
ಯೊಬ್ಬನಿಗೆ ಹೊಸಧರ್ಮ ಸ್ವೀಕರಿಸಲು ಸೂಚಿಸಿದಾಗ . ಎಲ್ವಿನ್ನರ ನಂತರವೂ ಅನೇಕ ಮಿಶನರಿಗಳ ಗುಂಪುಗಳು 
ಆತ ಮತಾಂತರದ ಬಗ್ಗೆ , ಜೀವನದ ಬಗ್ಗೆ ತಳೆದ ಬಸ್ತರ ಆದಿವಾಸಿಗಳ ಮತಾಂತರಕ್ಕಾಗಿ ಯತ್ನಿಸಿದ್ದಾರೆ , 
ಧೋರಣೆಯನ್ನು ಎಲ್ವಿನ್ನರಿಗೆ ಬೋಧಿಸಿದ. “ನೀವು - ಯತ್ನಿಸುತ್ತಿದ್ದಾರೆ. ಅವರಿಗೆ ಕ್ರಿಸ್ತನ ಕೆಲೆಂಡರ, ಚಿತ್ರ 
' ಘರೇವಾ' ಪಂಗಡದವರನ್ನು ಕ್ರೈಸ್ತರನ್ನಾಗಿ ಮಾಡಿದಿರಿ . ಪಟಗಳನ್ನು ಹಂಚಿದಾಗ, ಸಂತೋಷದಿಂದ ಅವನ್ನು 
ಆದರೆ ಅವರ ಜೀವನ ಪದ್ದತಿ ಏನೇನೂ ಬದಲಾಗಲಿಲ್ಲ. ಸ್ವೀಕರಿಸಿ ತಮ್ಮ ಮನೆಗಳ ಆನಾಕರ್ಷಕತೆಯನ್ನು 
ಅವರು ನಮ್ಮವರ ಗೋರಿಗಳನ್ನು ಅಗೆದು ಅದರಲ್ಲಿ ವಂಚ್ಚಲು ಅವನ್ನು ಉಪಯೋಗಿಸಿದ್ದುಂಟು. ಪುಟ್ಟ 
ಹುಗಿದ ಸಾಮಗ್ರಿಗಳನ್ನು ಕದಿಯುವದನ್ನು ನಿಲ್ಲಿಸಿದರೇ ? ಗುಡಿಸಲನ್ನು ಹಜಾವನ ಅಂಗಡಿಯಾಗಿ ಮಾಡಿದ್ದುಂಟು. 
ಧರ್ಮಾಂತರದ ನಂತರವೂ ವಂದರಿಸಿದ್ದಾರೆ. ನನ್ನ ಆಗಾಗ ವಿಂಶನರಿಗಳು ಸಮಾಜಸುಧಾರಕರ ಹೆಸರಿನಲ್ಲಿ 
ಪೂರ್ವಜರು ಈ ಕಾಡುಗಳಲ್ಲಿಯೇ ಹುಟ್ಟಿ ಸತ್ತರು. ಕಗ್ಗ ಹಳ್ಳಿಗಳಿಗೆ ಪ್ರಯಾಣಬೆಳೆಸಿ ಅಲ್ಲಿಯ ಮಾರಿಯು 
ನಾನೂ ಅದನ್ನೇ ಮಾಡುತ್ತೇನೆ. ಅವರು ಬಿಲ್ಲು- ಬಾಣ ವುರಿಯ , ಆಬಂಜ ಮಾರಿಯ ಮೊದಲಾದ ಆದಿವಾಸಿ 
ಗಳಿಂದ ಉದರ ಪೋಷಣೆ ಮಾಡಿಕೊಂಡರು . ನಾನೂ ತಂಡಗಳ ವಿಚಾರಸರಣಿಯಲ್ಲಿ ಪರಿವರ್ತನೆ ತರಲು ಯತ್ನಿ 
ಅದನ್ನೇ ಮಾಡುತ್ತಿದ್ದೇನೆ. ಅವರು ಎಂದೂ ಬೇರೆ ಸಿದರೂ ನಿರಾಸೆಯೇ ಅವರ ಪಾಲಿಗೆ ಬಂದ ಪ್ರತ್ಯುತ್ತರ. 
ಯುವರ ಸಂಪತ್ತಿಗೆ, ಅನ್ಯಾಯದ ಸಿರಿವಂತಿಗೆಗೆ ಕೈಚಾಚ ಮೇಘಾಲಯ , ಅಸ್ಸಾಂಗಳಲ್ಲಿಯು ನಾಗಾ ಮತ್ತು ಇನ್ನಿ 
ಲಲ್ಲ . ನಾನು ಅವರನ್ನೇ ಅನುಕರಿಸುತ್ತೇನೆ. ತಲೆಮಾರು ತರ ಮಲಬುಡಕಟ್ಟಿನವರು ಸುಲಭವಾಗಿ ಕ್ರಿಶಿಯನ 


66 / ಸಾಕ್ಷಿ 


( ಆದಿವಾಸಿಗಳ ಬಾಬಾ' 


ಲೋಚನೆಯಿಂದ, ತನ್ನ ಇರುವಿಕೆಯ ಸುಳಿವು ಗುಪ್ತ 
ಚಾರರಿಗೂ ಸಿಗಬಾರದೆಂದು ತನ್ನನ್ನೇ ಹೋಲುವ ಕೃತಕ 
ಪ್ರವೀರನನ್ನು ನಿರ್ಮಿಸಿದ. ಅಂದು ಗೋಳಿಬಾರಿನಲ್ಲಿ 
ಮೃತಪಟ್ಟವನು ಕೃತಕ ಪ್ರವೀರನೇ ಹೊರತು ನಿಜವಾದ 
ಅರಸನಲ್ಲ. ಕೆಲ ಕಾಲ ತಲೆಮರೆಸಿಕೊಂಡಿದ್ದ ದೊರೆ 
ಈಗ ತನ್ನ ಪ್ರಜೆಗಳ ಯೋಗಕ್ಷೇಮ ಗಮನಿಸಿರಬೇಕು. 
ಅಂತೆಯೇ ಅವರಿಗೆ ಅಭಯವನ್ನು ನೀಡಲು, ತ್ಯಾಗಿಯ 
ರೂಪದಲ್ಲಿ ಬಸ್ತರದ ಚಪಕಾದಲ್ಲಿ ಬಂದಿಳಿದಿದ್ದಾರೆ. 
ಆಶೀರ್ವಾದ ಪಡೆಯಲು ಇಚ್ಚಿಸುವವರು ಅವರ ಆಶ್ರ 
ವರಕ್ಕೆ ಇರುವೆಗಳಂತೆ ಮುತ್ತುತ್ತಿದ್ದಾರೆ ಎಂಬ ಸುದ್ದಿ 
ಎಲ್ಲೆಡೆ ಹರಡಿತು. ಸುಸಂಸ್ಕೃತರೆನಿಸಿಕೊಳ್ಳುವವರೇ 
ಪವಾಡಪುರುಷರ ಮೂಲಸ್ಥಿತಿಯನ್ನು ಶೋಧಿಸುವ 
ತೊಂದರೆ ತೆಗೆದುಕೊಳ್ಳದಿದ್ದಾಗ ಈ ಸರಳಜೀವಿಗಳು 
ಈತನೇ ತಮ್ಮರಸ ಎಂದು ನಂಬಿದ್ದರಲ್ಲಿ ಆಶ್ಚರ್ಯವಿರ 


ರಾದರೂ ಬಸ್ರರದ ಆದಿವಾಸಿಗಳು ತಮ್ಮತನವನ್ನು 
ಕಾಯುಕೊಳ್ಳಲು ಮುಖ್ಯ ಕಾರಣವೆಂದರೆ ಅವರೆಂದೂ 
ತಮ್ಮವರಲ್ಲದವರನ್ನು ನಂಬುವದೇ ಇಲ್ಲ. ನಿಸ್ವಾರ್ಥ 
ದಿಂದ ಅವರ ಅಭ್ಯುದಯಕ್ಕಾಗಿ ದುಡಿಯುತ್ತಿರುವೆವೆಂದು 
ಯಾರೂ ಸಿದ್ಧ ಮಾಡುವ ಸಾಹಸ ತೋರಿಸಲಿಲ್ಲ ! ಅವ 
ರಷ್ಟಕ್ಕೆ ಅವರನ್ನು ಬಿಟ್ಟರೆ, ಅವರಷ್ಟು ಸಂತೋಷಪಡು 
ವವರು ಬೇರೊಬ್ಬರಿರಲಿಲ್ಲ. ಈ ಧೋರಣೆಯಿಂದಲೇ 
ಶತಕಗಳಿಂದ ಕಾಯು ಇಟ್ಟುಕೊಂಡಿರುವ ತಮ್ಮತನ 
ಅವರದಾಗಿ ಉಳಿಯಲು ಸಾಧ್ಯವಾಗಿದೆ. 
ಬಸ್ತರದ ಅರಸು, ಪ್ರವೀರಚಂದ್ರ ಭಾಂಜದೇವನು ತನ್ನ 
ಬಹುಸಂಖ್ಯಾಕ ಪ್ರಜೆಗಳಾಗಿದ್ದ ಆದಿವಾಸಿಗಳ ಆಸೆ 
ಆಕಾಂಕ್ಷೆ, ಜ್ಞಾನ- ಅಜ್ಞಾನ, ನಂಬಿಕೆ- ಅಪನಂಬಿಕೆಗಳನ್ನು 
ಸರಿಯಾಗಿ ಅರಿತು, ಅವರಿಗೆ ಯಾವ ದೃಷ್ಟಿಯಿಂದಲೂ 
ನೋವಾಗದಂತೆ ಎಚ್ಚರಿಕೆ ವಹಿಸಿದ್ದನು. ಶತಕಗಳಿಂದ 
ನಡೆದುಬಂದ ರೀತಿ-ನೀತಿ, ಆಚಾರ -ವಿಚಾರ, ಬೇಕು 
ಬೇಡಗಳಲ್ಲಿ ಯಾವರೀತಿಯಿಂದಲೂ ಹಸ್ತಕ್ಷೇಪಮಾಡದೇ 
ದಂತೆವಾಡಾದ ದಂತೇಶ್ವರಿಯೇ ತನ್ನ ಮೂಲಕ ರಾಜ್ಯ 
ವಾಳುತ್ತಿದ್ದಾಳೆಂದು ಸಾರಿ ಅವರೆಲ್ಲರ ವಿಶ್ವಾಸ ಗೆದ್ದು 
ಕೊಂಡನು . ಬೇರೆ ಬೇರೆ ತಂಡಗಳಲ್ಲಿ ಹಳ್ಳಿ , ಗೋತ್ರಗಳ 
ಕುಲದೇವರು ಬೇರೆ ಬೇರೆ ಇದ್ದರೂ ಅವರಿಗೆಲ್ಲ ದಂತೇ 
ಶ್ವರಿ ಮಾತೆಯಲ್ಲಿ ಅಚಲವಾದ ವಿಶ್ವಾಸ, ಅಂತೆಯೇ 
ತೀರ ಚಿಕ್ಕ ಹಳ್ಳಿಗಳಲ್ಲಿಯೂ ಈ ದೇವಿಗೆ ದೇವಸ್ಥಾನ 
ಕಟ್ಟಿ ಆರಾಧಿಸುತ್ತಾರೆ. ಪ್ರಜೆಗಳು ದೇವರ ಸಮಾನ 
ವೆಂದು ನಂಬಿದ ಪ್ರವೀರಚಂದ್ರನು, ಅವರನ್ನು ಪೋಲಿಸ 
ಅತ್ಯಾಚಾರದಿಂದ ರಕ್ಷಿಸುವ ಯತ್ನದಲ್ಲಿ ಇದ್ದಾಗ ಆಕಸ್ಮಿಕ 
( ಬುದ್ದಾ ಪೂರ್ವಕ ? ) ಗುಂಡಿಗೆ ಆಹುತಿಯಾಗಿದ್ದರಿಂದ 
( ಸಾಕ್ಷಿ - ಸಂಚಿಕೆ 44) ಎಲ್ಲದಕ್ಕೂ ಅರಸನನ್ನೇ ಅವಲಂಬಿ 
ಸಿದ ಆದಿವಾಸಿಗಳಿಗೆ ಆ ನಂತರ ಶೂನ್ಯತ್ವ ಆವರಿಸಿದರೆ 
ಆಶ್ಚರ್ಯ ವಿಲ್ಲ. 


ಪ್ರವೀರಚಂದ್ರರನ್ನು ಸುಮಾರಾಗಿಹೋಲುತ್ತಿದ್ದ ಬಾಬಾ 
ಬಿಹಾರಿದಾಸನು ಉದ್ದಕೂದಲು, ಗಡ್ಡ ಬೆಳಸಿ, ಹೋಲಿಕೆ 
ಸ್ಪುಟವಾಗುವಂತೆ ಮುನ್ನೆಚ್ಚರಿಕೆ ವಹಿಸಿದ್ದ , ಎಲ್ಲ 
ದೇವದೂತರು, ಪವಾಡ ಪುರುಷರು, ಮಹರ್ಷಿ 
ಗಳು, ಸಂತರು, ಭಗವಾನರು ತಾವು ತ್ಯಾಗಿಗಳೆಂದು 
ಘಂಟಾಘೋಷವಾಗಿ ಸಾರುವಂತೆ, ಮತ್ತು ಅದಕ್ಕೆ ವ್ಯತಿ 
ರಿಕ್ತವಾಗಿ ಐಷಾರಾಮದ ಜೀವನ ನಡೆಸುವಂತೆ , ಬಿಹಾರಿ 
ದಾಸನೂ ಅಪವಾದವಾಗಿರಲಿಲ್ಲ. ಆದಿವಾಸಿಗಳ ಅಭ್ಯು 
ದಯವಾಗಬೇಕಾದರೆ, ಅವರು ಮದ್ಯ. ಮಾಂಸಗಳ 
ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಹಾಗೆ 
ಮಾಡಿದವರಿಗೆ ದೀಕ್ಷೆ ಕೊಟ್ಟು ಉತ್ತಮ ಶಿಷ್ಯರಾಗಿ 
ಮಾಡುವದಾಗಿ ಬಿಹಾರಿದಾಸಘೋಷಿಸಿದ. ಈ ಹೇಳಿಕೆ 
ಹೊರನೋಟಕ್ಕೆ ಅತ್ಯಂತ ಸಭ್ಯವಾಗಿ ಕಂಡರೂ ಅದನ್ನು 
ಕಾರ್ಯಾಚರಣೆಯಲ್ಲಿ ತಂದ ರೀತಿಯನ್ನು ನೋಡಿದಾಗ 
ಹೌಹಾರುವಂತಾಯಿತು. ಬಾಬಾನ ದಲಾಲಿಗಳೆಲ್ಲ ಆದಿ 
ವಾಸಿ ಹಳ್ಳಿಗಳನ್ನು ಸಂದರ್ಶಿಸಿ ಮಾಂಸಾಹಾರ ತ್ಯಾಜ್ಯ 
ವೆಂದರೆ.. ಕುರಿ , ಕೋಳಿ, ಹಂದಿಗಳನ್ನು ಸಾಕುವದ 
ಪಾಪ; ಬೇಟೆಯ ವರ್ಜ್ಯ ಎಂದು ಸಾರಿದರು. ಬಾಬಾನ 
ಶಿಷ್ಯರಾಗಲು ಹಾತೊರೆಯುವ ಜನರಿಂದ ಪುಕ್ಕಟೆ 
ಯಾಗಿಯೋ ಅತ್ಯಂತ ಕಡಿವೆಂಬೆಲೆಗೆ ಈ ಪ್ರಾಣಿ 
ಗಳನ್ನು ತಮಗೇ ಕೊಡುವಂತೆ ನೋಡಿಕೊಂಡು, 


ಅರಸನ ನಿಧನದ ಹಲಕಾಲದ ನಂತರ , ಅಲ್ಲಲ್ಲಿ ಎದ್ದ 
ಪಿಸುಮಾತುಗಳಿಂದ, ಗಾಳಿಸುದ್ದಿಗಳಿಂದ ಅವರೆಲ್ಲ 
ಮತ್ತೆ ಚೇತರಿಸಿಕೊಳ್ಳುವಂತೆ ಆಯಿತು. ಈ ವದಂತಿಯ 
ಪ್ರಕಾರಪೋಲಿಸರು ಗಳಿಬಾರ್ ಮಾಡುವ ಮೊದಲೇ 
ಅದರ ಸುಳಿವು ಹತ್ತಿದ ಪ್ರವೀರಚಂದ್ರನಂ ಗುಪ್ತ ಮಾರ್ಗ 
ದಿಂದ ಪಲಾಯನ ಮಾಡಿಬಿಟ್ಟದ್ದನು, ಮುಂದಾ 


ಸಾಕ್ಷಿ/ 67 
ಕೃಷ್ಣಾ ನಂದ ಕಾಮತ 
ಅವುಗಳನ್ನು ಟ್ರಕ್‌ಗಳಲ್ಲಿ ತುಂಬಿ ಜಗದಲಪುರಕ್ಕೆ ಗಳು ಚುನಾವಣೆಯ ಕಾಲದಲ್ಲಿ ಮಾಡಿಕೊಳಶ್ಚಿವ ಹೆಂಚಿ 
ರಾಯಪುರಕ್ಕೆ ಸಾಗಹಾಕಿ ಲಕ್ಷಾವಧಿ ರೂಪಾಯಿ ನಲ್ಲಿದ್ದರಿಂದ ಆತನ ಚಟುವಟಿಕೆಗಳ ಮೇಲೆ ಕಣ್ಣಿಡುವ 
ಗಳನ್ನು ಜೇಬಿಗೆ ಸೇರಿಸಿದರು . 

ಸಾಹಸವನ್ನು ಮಾಡಲಿಲ್ಲ. 
ಚಪಕಾದ ಬಾಬಾನ ಆಶ್ರಮದಲ್ಲಿ ಜಪ-ತಪ ಹೆವು ಛಟೆಡೊಂಗರದ ಲೋಕೋಪಯೋಗಿ ಖಾತೆಯ 
ಹವನಗಳಿಗೆ ಕೊರತೆಯಿರಲಿಲ್ಲ. ಇವುಗಳನ್ನು ಕಂಡರಿ ಪ್ರವಾಸಿ ಗೃಹದ ಮೇಲ್ವಿಚಾರಕ - ಪಾಕಶಾಸಕ - ಬಟ್ಲರ್‌ 
ಯದ ಆದಿವಾಸಿಗಳಿಗೆ ತಾವು ದೇವಲೋಕದಲ್ಲಿಯೇ ಸೀತಾರಾಮನು ಕಂಠೀಬಾಬಾನ ಅನುಯಾಯಿ . ಈ ಹಳ್ಳಿ 
ಇದ್ದೇವೆಂಬ ಭ್ರಮೆಯಾಯಿತು. ಆದಿವಾಸಿಗಳಿಗೆ ದೀಕ್ಷೆ ಆದಿವಾಸಿಯ ಹಿಂದಿನ ಹೆಸರು ಚಮಾರಾವ , ಕಂಠಿಯನು 
ಕೊಡುವಾಗ ಅವರ ಕೊರಳಿಗೊಂದು ಮಂತ್ರಿಸಿದ ಕಂಠಿ ಕೊಡುವ ಜೊತೆಗೆ ಆತನಿಗೆ ಸೀತಾರಾಮನೆಂಬ ಹೊಸ 
ಕಟ್ಟುವದರಿಂದ “ಕಂಠಿ ಬಾಬಾ ” ಎಂದೇ ಬಿಹಾರಿದಾಸನ - ಅಭಿಧಾನವನ ಬಾಬಾನು ಅನುಗ್ರಹಿಸಿದ ಈ ರೂಢಿ 
ಹೆಸರು ಪ್ರಸಿದ್ಧವಾಗಿತ್ತು . ಈ ದೀಕ್ಷಾ ವಿಧಾನವೂ ಯನ್ನು ಮಿಶನರಿ , ಆರ್ಯಸಮಾಜ ಮತ್ತಿತರ 
ಲಾಭದಾಯಕವಾಗುವಂತೆ ಯೋಜಿಸಲಾಗಿತ್ತು . ದೀಕ್ಷೆ ಮತಾಂತರ ಸಂಸ್ಥೆಗಳಿಂದ ಬಾಬಾನು ಸ್ವೀಕರಿಸಿರಬೇಕು. 
ಪಡೆಯುವಾತ ಬಾಬಾನಿಗೆ ಎರಡು ಪಾಯಲಿ ( ಸುಮಾರು ಮಾಂಸ- ಮದ್ಯಪಾನದ ಸೇವನೆಯು ರೂಢಿಯಿದ್ದ ಅಧಿ 
ನಾಲ್ಕು ಕಿಲೋ ) ಅಕ್ಕಿ , ಒಂದು ತೆಂಗಿನಕಾಯಿ , ಹತ್ತು ಕಾರಿಗಳು ಬಂದಿಳಿದಾಗ ಏನು ಮಾಡುತ್ತಿಯಾ ? ಎಂದು 
ರೂಪಾಯಿ ದಕ್ಷಿಣೆ ಸಲ್ಲಿಸಬೇಕಾಗುತ್ತಿತ್ತು . ಹೊರ ವಿಚಾರಿಸಿದಾಗ , ಕಣಾ ಮೇಲೇರಿಸಿ “ ರಾವರ್ ರಾಮ್ 
ನೋಟಕ್ಕೆ ಇದೇನು ಮಹಾ! ” ಅನಿಸಿದರೂ ಬಡ ಆದಿ ಎಂದು, ಇಂಥ ಕೆಲಸಗಳನ್ನು ಮಾಡಲು ಸಹಾಯಕನನ್ನು 
ವಾಸಿಗೆ ಮಾರಿದ ವೆಚ್ಚ , ಆದರೂ ಒಂದೂವರೆ ಲಕ್ಷ ನೇಮಿಸಿದ್ದೇನೆಂದು ಮಾಂಸದ ಅಡಿಗೆಯ ಸಿದ್ಧತೆಯಲ್ಲಿದ್ದ 
ಆದಿವಾಸಿಗಳು ಕಂಠಿಬಾಬಾರ ಅನುಯಾಯಿಗಳಾದರೆಂದು ಹತ್ತು ವರ್ಷದ ಕುವರನನ್ನು ಬೊಟ್ಟು ಮಾಡಿತೋರಿಸಿದ . 
ಪರಿಗಣಿಸಿದಾಗ, ಬಾಬಾನು ದೋಚಿಕೊಂಡ ಮೊತ್ತದ ಸೀತಾರಾಮನು, ಬಾಬಾ ಹೇಳಿಕೊಟ್ಟ ನೇವು- ಆಚರಣೆ 
ಕಲ್ಪನೆಬರುತ್ತದೆ. ಹಣದರೂಪದಲ್ಲಿ ಪಡೆದದ್ದೇ ಹದಿನೈದು ಯನ್ನು ತಪ್ಪದೇ ನಡೆಸುತ್ತಾನೆ. ಎಲ್ಲ ಕೆಲಸಗಳಾದಮೇಲೆ 
ಲಕ್ಷ ರೂಪಾಯಿಗಳಾದವು, ತೆಂಗಿನಕಾಯಿಗೆ ಒಂದುವರೆ ತಣ್ಣೀರಿನ ಸ್ನಾನಮಾಡಿ ತುಳಸೀ ಕಟ್ಟೆಗೆಪೂಜೆ ಸಲ್ಲಿಸಿದ 
ಲಕ್ಷ, ಅಕ್ಕಿಗೆ ಆರುಲಕ್ಷ ರೂಪಾಯಿಗಳಾದವು. ಇದಲ್ಲದೇ ನಂತರವೇ ಆಹಾರ ಸೇವಿಸುತ್ತಾನೆ. ಆದಿವಾಸಿಗಳ ಮೇಲೆ 
ಪ್ರಾಣಿಗಳನ್ನು ಮಾರಿಬಂದ ಉತ್ಪನ್ನ ಬೇರೆ. - ಬಾಬಾನ ವರ್ಚಸ್ಸುನೋಡಿ ವಿಸ್ಮಯಪಡುವಂತಾಯಿತು. 
ಇನ್ನಿತರ ಬಾಬಾಗಳಂತೆ ಕಂಠಿಬಾಬಾನಿಗೆ ಗಾಳಿಯಿಂದ ಹೆಚ್ಚಿನ ಜನರಿಗೆ ದೀಕ್ಷೆ ಲಭಿಸಿ, ಉತ್ಪನ್ನ ಕಡಿಮೆ 
ವಿಭೂತಿ, ಮಂಗಳ ಸೂತ್ರ , ಕೈಗಡಿಯಾರ , ಉಂಗುರ ಯಾದಾಗ, ಹೊಸ ಅವಕಾಶಗಳನ್ನು ಹುಡುಕುವ ಯತ್ನ 
ಗಳನ್ನು ಪ್ರತ್ಯಕ್ಷಗೊಳಿಸುವ ತೊಂದರೆಯಿರಲಿಲ್ಲ ! ನಡೆಯಿತು. ದಿನವೆಲ್ಲ ಮೈಮುರಿ ದುಡಿಯುವ ಆದಿ 
ಅವನ ಅನುಯಾಯಿಗಳಿಗೆ ಅವುಗಳ ಅವಶ್ಯಕತೆಯೇ ಇರ ವಾಸಿಗಳಿಗೆ, ಮನೆಗೆ ಹಿಂದಿರುಗಿದಾಗ ಕುಡಿಯಲು ವಂದ್ಯ 
ಲಿಲ್ಲ. ಹಣದ ವಿನಿಮಯಕ್ಕಾಗಿ ಕಾಲೇಜು- ಆಶ್ರಮ ವಿಲ್ಲ , ಊಟದಲ್ಲಿ ಮಾಂಸವಿಲ್ಲದಾಗ ಏನೋ ಕಳೆದು 
ಸ್ಥಾಪನೆಯ ಅವಶ್ಯಕತೆಯಿರಲಿಲ್ಲ. ಆದಿವಾಸಿಗಳು ನಿರ ಕೊಂಡಂತೆ ಅನಿಸಲಾರಂಭಿಸಿತು. ಈ ಕಠಿಣ ವ್ರತ 
ಕ್ಷರಿಗಳು ತಾನೆ ? ಆದಿವಾಸಿ ಅಭ್ಯುದಯ ಪ್ರತಿಷ್ಠಾನ ತಮ್ಮಿಂದ ಅಸಾಧ್ಯವೆಂದು ಮನವರಿಕೆಯಾದಾಗ, 
ಸ್ಥಾಪಿಸಿ ಸರ್ವಾಧಿಕಾರಿಯಾಗಬಹುದಿತ್ತು . ಆದರೆ ಸೇವಾ - ಬಾಬಾರಿಗೆ ಈ ವ್ರತದಿಂದ ಮುಕ್ತಗೊಳಿಸುವಂತೆ 
ಪ್ರತಿಷ್ಠಾನದ ಜನಕ (ಮಹಾರಾಷ್ಟ್ರದ ಮಾಜಿ ಮುಖ್ಯ ಗೋಗರೆದರು . ಕಂಠಿಯನ್ನು ಕಟ್ಟುವಾಗ ಕೊಟ್ಟಷ್ಟೇ 
ಮಂತ್ರಿ ) ಇನ್ನೂ ಅಜ್ಞಾತವಾಸದಲ್ಲಿಯೇ ಇದ್ದುದರಿಂದ, ಹಣವನ್ನು ತಪ್ಪು ಕಾಣಿಕೆಯಾಗಿ ಕೊಟ್ಟರೆ ವ್ರತಮುಕ್ತ 
ಈ ಅದ್ಭುತ ವಿಚಾರ ಹೊಳೆಯದ ಕಂಠಿಬಾಬಾ ತನ್ನ ರಾಗಿ ಮಾಡುವ ಹೊಣೆಯನ್ನು ಬಾಬಾ ಹೊತ್ತ, ಆದಿ 
ಸಂಪತ್ತನ್ನು ಬೆಳ್ಳಿ - ಬಂಗಾರ- ವಜ್ರ ಹವಳಾದಿಗಳನ್ನು ವಾಸಿಗಳು ಕುಡಿಯುವದನ್ನು ನಿಲ್ಲಿಸಿದ್ದರಿಂದ ಸೆರೆ- ಸೇಂದಿ 
ಕೊಳ್ಳುವದರಲ್ಲಿ ವಿನಿಯೋಗಿಸಿದ. ಒಂದುವರೆ ಲಕ್ಷ ಓಟು ಗಳ ಗುತ್ತಿಗೆದಾರರು ದಿವಾಳಿ ತೆಗೆಯುವದರಲ್ಲಿದ್ದರು. 
ಗಳನ್ನು ನಿಯಂತ್ರಿಸುವ ಬಾಬಾನ ನೆರವನ್ನು ರಾಜಕಾರಣಿ ಕಂಠಿಬಾಬಾ, ಅವರ ಪಾಲಿಗ ದೇವರಾದ, ಅವರ 


68/ ಸಾಕ್ಷಿ 


( ಆದಿವಾಸಿಗಳ ಬಾಬಾ 
ವ್ಯಾಪಾರದ ಅಭಿವೃದ್ಧಿಗೆ ಕಾರಣನಾಗಿದ್ದರಿಂದ, ಅವ ದಿಲ್ಲಿಯಿಂದ ಕಲಕತ್ತಾವರೆಗೆ ಬೇಡಿಕೆಯಿದ್ದುದರಿಂದ 
ರಿಂದಲೂ ಕರವಸೂಲಿ ಮಾಡದೆ ಇರಲಿಲ್ಲ ! 

ಗುತ್ತಿಗೆದಾರರು ದೊಡ್ಡ ಪ್ರಮಾಣದಲ್ಲಿ ಕಾಡನ್ನು 
ಪ್ರತಿ ಚುನಾವಣೆಯಲ್ಲಿಯೂ ಕಂಠೀಬಾಬಾನಿಗೆ ನವಿಂಸಿ , ಕಡಿಯುತ್ತಿದ್ದಾರೆ. ಹೀಗೇ ಮುಂದುವರಿಯಗೊಟ್ಟರೆ 
ಆಶೀರ್ವಾದ ಪಡೆದು, ನೆರವು ಕೇಳುವದು ಆಡಳಿತ ಅನ್ನವಿಲ್ಲದೇ ಬರೆ ಹೊಟ್ಟೆಯಲ್ಲಿ ಮಲಗಬೇಕಾದ ದಿನ 
ವರ್ಗದ ಪುಢಾರಿಗಳ ಜಾಯಮಾನಕ್ಕೆ ಒಪ್ಪಿಗೆಯಾಗ ಗಳು ದೂರವಿಲ್ಲ ಎಂದು ಎಚ್ಚರಿಸಿ ಆದಿವಾಸಿಗಳ 
ದಿದ್ದರೂ ಖುರ್ಚಿ ಕಾಯಿ ಟ್ಟುಕೊಳ್ಳಲು ಹಾಗೆ ಮಾಡದೇ ಮುಖಂಡರನ್ನು ಸಂಘಟಿಸಿದ್ದಾನೆ. ಕೊಂಡಾಗಾಂವ 
ಗತ್ಯಂತರವಿಲ್ಲದಾಯಿತು. ಪ್ರವೀರಚಂದ್ರರ ಅಕಾಲ - ತಹಶೀಲವನ್ನು ವಿವಿಧಭಾಗಗಳಾಗಿ ಮಾಡಿ, ಅವುಗಳ 
ಅಕಾರಣ, ಮೃತ್ಯುವಿನಿಂದ ಆದಿವಾಸಿಗಳಲ್ಲಿ ಆದ ಆಡಳಿತ, ತಾನೇ ನೇಮಿಸಿದ ಮಾಂರಿಗಳಿಗೆ ಒಪ್ಪಿಸಿ 
ಕ್ಷೇಭೆಯ ಆಳವನ್ನು ಅರಿತ ಮುಖಂಡರು ಅಂಥ ದ್ದಾನೆ. ಅವರು ನ್ಯಾಯದಾನ, ಕರವಸೂಲಿಯನ್ನು 
ಸಾಹಸಕ್ಕೆ ಕೈಹಾಕಲು ಹಿಂಜರಿಯುತ್ತಿದ್ದುದರಿಂದ ತಮ್ಮ ಕೈಯಲ್ಲಿ ತೆಗೆದುಕೊಂಡು ಜನರಿಗೆ ಪರಿಹಾರ ಧನ 
ಬಾಬಾನ ಚಟುವಟಿಕೆಗಳು ನಿರಾತಂಕವಾಗಿ ಮುಂದರಿ ವನ್ನು ಕೊಡುತ್ತಿದ್ದಾರೆ. ಮೊದಲು ಮರ ಕಡಿಯದಂತೆ 
ದವು. ಆದರೆ ಅವನ ವರ್ಚಸ್ಸನ್ನು ಕಡಿಮೆ ಮಾಡಲು ಆದಿವಾಸಿಗಳು ಮರಗಳನ್ನು ತಬ್ಬಿ ಹಿಡಿಯುವ “ ಬೆಪ್ಪೋ ? 
ಹೊಂಚು ಹಾಕಿದ್ದ ರಾಜಕಾರಣಿಗಳಿಗೆ ತುರ್ತುಪರಿಸ್ಥಿತಿ ತರಹದ ಚಳವಳಿ ಹರಡುವಂತೆ ಯತ್ನ ನಡೆದಿದೆ. 
ದೇವರ ದೇಣಿಗೆಯಾಗಿ ಬಂದಿತು. ಆದಾಯಕರ ಗುತ್ತಿಗೆದಾರರು - ಅರಣ್ಯಾಧಿಕಾರಿಗಳು ತಮ್ಮ ಹಳ್ಳಿಗಳಲ್ಲಿ 
ಖಾತೆಯ ಮುಖವಾಡ ಧರಿಸಿ ಚಪಕಾ ಆಶ್ರಮದ ಮೇಲೆ ಕಾಲಿಡದಂತೆ ಎಚ್ಚರಿಸುತ್ತಿದ್ದಾರಲ್ಲದೇ ಬಂದವರನ್ನು 
ದಾಳಿ ನಡೆಸಿದಾಗ ಅಲ್ಲಿಯ ಐಶ್ವರ್ಯ ಕಂಡು ಅಲಿ ಶಿಕ್ಷಿಸುವದಕ್ಕಾಗಿ ಬಿಲ್ಲು- ಬಾಣಗಳೊಂದಿಗೆ ಅಲೆಯುತ್ತಿ 
ಬಾಬನೂ ಆಶ್ಚರ್ಯಚಕಿತನಾಗುತ್ತಿದ್ದನೋ ಏನೋ ! ದ್ದಾರೆ. ದೂರದ ಆದಿವಾಸಿಗಳೊಡನೆ ಸಂಪರ್ಕ ಬೆಳೆ 
ಭಕ್ತರಿಗೆ ಮೋಸಮಾಡಿ ಧನ ಸಂಗ್ರಹ ಮಾಡಿದ . ಸಲು ಕಹಳೆ ಊದುತ್ತಾರೆ. 
ಆಪಾದನೆ ಹೊರಿಸುವ ಬದಲಾಗಿ ಸರಕಾರಕ್ಕೆ ಆದಾಯಕರ 
ಕೊಡದೇ , ಸಂಪತ್ತು ಕೂಡಿ ಹಾಕಿದ್ದಕ್ಕಾಗಿ, ಅದನ್ನೆಲ್ಲ 

ಈ ಹೊಸಉಪಟಳದಿಂದ ಬೇಸತ್ತ ಸರಕಾರಿ ಅಧಿಕಾರಿ 
ಜಪ್ತ ಮಾಡಿದ್ದಲ್ಲದೇ ಬಾಬಾನನ್ನು ಬಂಧಿಸಿ ಕಾರಾಗೃಹ 

ಗಳು ಕಂಠಿಬಾಬಾನಿಗೆ ಹಿಂಸೆ ಕೊಡಲಾರಂಭಿಸಿದ್ದರಿಂದ 
ದಲ್ಲಿರಿಸಿದರು . ಅವನು ತಿರುಗಿ ಕೀರ್ತಿಯನ್ನು ಪಡೆಯ 

ಕಳೆದ ಒಂದು ವರ್ಷದಿಂದ ಅವನು ತನ್ನ ಕಾರ್ಯಾಲಯ 
ದಂತೆ ಅವನ ಪೂರ್ವೇತಿಹಾಸದ ಸಂಶೋಧನೆಯನ್ನು 

ವನ್ನು ಓಡಿಸಾದ ರಾಯಗಡಕ್ಕೆ ಸ್ಥಳಾಂತರಿಸಿದ್ದಾನೆ. 

ಇಂದಿಗೂ ಅವನಿಗೆ ಸುಮಾರು ೫೦ ಸಾವಿರ ಅನುಯಾಯಿ 
ಗುಪ್ತಚಾರಪಡೆ ವಹಿಸಿಕೊಂಡಿತು . ಅವನು ಮೂಲತಃ 

ಗಳಿದ್ದಾರೆಂದರೆ ಅವನ ವರ್ಚಸ್ಸಿನ ಕಲ್ಪನೆ ಬಾರದಿರದು. 
ಆಂಧ್ರದ ಕಡೆಯವನೆಂದೂ , ಆದಿವಾಸಿಗಳೂ ಕೀಳು 

ಕಂಠಿಬಾಬಾನು ಹಾಕಿಕೊಟ್ಟ ಮೇಲುಪಂಕ್ತಿಯನ್ನು ಅನು 
ಎಂದು ಪರಿಗಣಿಸುವ ದೂಮ ಜಾತಿಯವನೆಂದೂ , 
ಆದಿವಾಸಿಗಳು ಪ್ರವೀರಚಂದ್ರರಲ್ಲಿಟ್ಟಿದ್ದ ಪ್ರೀತಿ- ವಿಶ್ವಾಸ ಸರಿಸಿ , ಆಂಧ್ರಪ್ರದೇಶದ ಯುವ ನಕ್ಸಲೀಯರು 
ಗಳನ್ನು ತನ್ನ ಲಾಭಕ್ಕಾಗಿ ಬಳಸಿಕೊಂಡನೆಂಬ ಸಂಗತಿ, ಬಿಜಪುರ ತಹಶೀಲದಲ್ಲಿಯ ಆದಿವಾಸಿಗಳನ್ನು ಸುಲಿಯ 
ಎಲ್ಲ ವೃತ್ತಪತ್ರಗಳಲ್ಲಿ ಬರುವಂತೆ ನೋಡಿಕೊಂಡರು , ಹತ್ತಿದ್ದಾರೆ. ತವರಿಗೆ ಸಲ್ಲಬೇಕಾದ ಕಾಳು- ಕಡ್ಡಿ ಯೊಂದಿಗೆ 
ಆದರೆ ಓದು- ಬರೆಹ ಬಾರದ ಆದಿವಾಸಿಗಳಿಗೆ ಅದರಿಂದ | ತಲಾ ಒಂದು ರೂಪಾಯಿಯನ್ನು ವಸೂಲಿಮಾಡು 
ಹೆಚ್ಚಿನ ಅಂತರ ಬೀಳಲಿಲ್ಲ. 

ತಿದ್ದಾರೆ. ಜೊತೆಗೆ , ಪೋಲಿಸರಿಗೇನಾದರೂ ತಮ್ಮ 
ಹೊಸ ಸರಕಾರ, ಕಂಠೀಬಾಬಾನನ್ನು ಬಿಡುಗಡೆ ಮಾಡಿ 

ಸುಳಿವುಕೊಟ್ಟರೆ ಹಳ್ಳಿಯನ್ನೇ ಇಲ್ಲದಂತೆ ಮಾಡುತ್ತೇವೆ 
ದರ ಹಿಂದಿನ ಆಟ ಪ್ರಾರಂಭಿಸಲು ಧೈರ್ಯ ಸಾಲದೇ ಎಂದು ಬೆದರಿಕೆ ಬೇರೆ. ಈ ಉಭಯ ಸಂಕಟದೊಳಗೆ 
ಆತ ಹೊಸ ಹಂಚಿಕೆ ಹೂಡಿದ. ಬಸ್ತರದ ಆದಿವಾಸಿ ಸಿಕ್ಕ ಆದಿವಾಸಿಗಳು ಕಂಗಾಲಾಗಿದ್ದಾರೆ. ಸರಕಾರಿ 
ಗಳು ತಮ್ಮ ಪ್ರತಿದಿನದ ಪ್ರತಿಯೊಂದು ಸಾಮಗ್ರಿಗಾಗಿ | ಅಧಿಕಾರಿಗಳು, ರಾಜ್ಯದ ನಾಯಕರು, ಅರಣ್ಯದ ಗುತ್ತಿಗೆ 

ದಾರರು , ಕಂಠೀಬಾಬಾ, ಯುವ ಜನರೆಲ್ಲ ಸೇರಿ ಆದಿವಾಸಿ 
ಕಾಡನ್ನೇ ನೆರೆಹೊಕ್ಕಿದ್ದಾರೆ. ಸಾಲ- ಸಾಗವಾನಿಗ 
ಇಂತಹ ಇಮಾರತಿ ಕಟ್ಟಿಗೆಗೆ ವಿಪರೀತ ಬೆಲೆಯಾಗಿದ್ದು ಗಳನ್ನು ಸುಲಿದರೆ ಅವರನ್ನು ಸಂರಕ್ಷಿಸುವವರು ಯಾರು ? 


ಸಿ, ವಿಶ್ವೇಶ್ವರ 


ಎರಡು ಕವನ ಸಂಗ್ರಹಗಳು 


1 . ನಾವು ಹುಡುಗಿಯರೇ ಹೀಗೆ - ವಿ. ಆರ್ . ಪ್ರತಿಭಾ, ಕನ್ನಡ ಸಂಘ , ಕೈಸ್ಟ್ ಕಾಲೇಜ್ , 

ಬೆಂಗಳೂರು- 560 029 . 
2 . ವಿರಹೋತ್ಸವ - ಹೇಮಾ, ಕನ್ನಡ ಸಂಘ , ಶೇಷಾದ್ರಿಪುರಂ, ಕಾಲೇಜ್ , 

ಬೆಂಗಳೂರು- 560 020 . 


10 


1950ರ ದಶಕದಲ್ಲಿ ಹೊಸ ಅಡಿಗರ ಪ್ರಾದುರ್ಭಾವದ ಸಮರ್ಥಕವಿಗಳನ್ನು ಬಿಟ್ಟರೆ ಈ ಚಳುವಳಿ , ಹೊಸಕಾವ್ಯ 
ನಂತರ ಪ್ರಕಟವಾಗಿರುವ ಕನ್ನಡ ಕಾವ್ಯ ಅವರ ಹೊಸ ಕ್ಕಿರಬೇಕಾದ ಹೊಸರೂಪ ( form ) ಕ್ಕಿಂತ ಹೆಸ 
ರೀತಿಯ ಕಾವ್ಯದಿಂದ ಬಹುಮಟ್ಟಿಗೆ ಪ್ರೇರಿತವಾಗಿದೆ ಮನೋಭಾವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿತು. 
ಎನ್ನ ಬಹುದು . ಕೆಲವು ಕವಿಗಳೇನೋ ಹೊಸಮಾದರಿಯ ವಿಶಿಷ್ಟ ಕವನಗಳ ವರ್ಗವೊಂದು ವಿಶಿಷ್ಟವಾದೊಂದು 
ಕಾವ್ಯಮಾರ್ಗವನ್ನು ಹುಡುಕಲು ಕೆಲವು ಸಲ ವನಃ | 

ಮನೋಭಾವವನ್ನು ವ್ಯಕ್ತಪಡಿಸಲು ಯತ್ನಿಸುತ್ತದೆ 
ಪೂರ್ವಕವಾಗಿಯೂ , ಕೆಲವೊವೆ ಅನೈಚ್ಛಿಕವಾಗಿಯು ಎನೆಣ. ಆಗ ಅದು ವಿಶಿಷ್ಟವಾದ ಛಂದೋಗತಿ 
ಪ್ರಯತ್ನಿಸಿದರು . ಉದಾಹರಣೆಗೆ ರಾಮಾನುಜಂ ಮತ್ತು ಮತ್ತು ಪ್ರತಿಮಾ ವಿಧಾನಗಳ ಮೂಲಕ ಮಾತ್ರವೇ 
ಶರ್ಮ ಇಬ್ಬರೂ ಸಮುದ್ರದಾಚೆಯಿಂದ ಈ ದಿಶೆಯಲ್ಲಿ 

ಮೈ ತಳೆಯಬಲ್ಲದು. ಇಂತಹ ಕವನ ಸಮುದಾಯ , 
ಉದ್ಯುಕ್ತರಾದರು - ರಾಮಾನುಜಂ ತಮ್ಮ ವ್ಯಂಗ್ಯ ಹಾಗೂ ಅವುಗಳನ್ನು ಪ್ರೇರೇಪಿಸಿದ ಮನೋಭಾವ ಎಷ್ಟೇ 
ಚತುರೋಕ್ತಿಗಳಿಂದ ಯತ್ನಿಸಿದರೆ ಶರ್ಮ , ತಾವು ಹೆಚ್ಚು 

ಉದಾತ್ತವಾಗಿರಲಿ , ಕಾವ್ಯದ ಎಲ್ಲೆಗಳೊಳಗೆ ಮಾತ್ರವೇ 
ನೆಲೆಸಿದ್ದ ಪರದೇಶಗಳ ಪರಿಸರವನ್ನು ಕಾವ್ಯದಲ್ಲಿ ತರುವ 

ತನ್ನ ಮಾರ್ಗವನ್ನು ಕಂಡುಹಿಡಿಯಬಲ್ಲದು ಎಂಬುದು 
ಮೂಲಕ. ಆದರೆ ಅವರು ಈ ಪ್ರಭಾವವನ್ನು ವಿವಾರಿ 

ಗಮನಿಸಬೇಕಾದ ಅಂಶ. ಶಿವಪ್ರಕಾಶ್ , ಜಯಂತ 
ಹೋಗಲು ಸಾಧ್ಯವಾಗಲಿಲ್ಲ. ಜೊತೆಗೆ ಅವರು ಓದಿದ್ದ 

ಕಾಯ್ಕಿಣಿ ಮುಂತಾದ ಯುವಕವಿಗಳು ಉತ್ತಮ ಕವನ 
ಎಲಿಯಟ್ ಹಾಗೂ ಇಂದಿನ ಇತರ ಇಂಗ್ಲಿಷ್ ವಿಮರ್ಶ 
ಕರ ಲೇಖನಗಳು ಈ ಪ್ರಭಾವವನ್ನು ಇನ್ನಷ್ಟು ಬಲ 

ಗಳನ್ನು ರಚಿಸುತ್ತಿದ್ದಾರೆ. ಆದರೆ ಇದುವರೆಗೆ ಕನ್ನಡ 
ಗೊಳಿಸಿದುವು. ಕಂಬಾರರು ಈ ಶೈಲಿಯಲ್ಲಿ ಕೆಲವು ಕವನ 

ಕಾವ್ಯದಲ್ಲಿ ಹೊಸ ಸಂಪ್ರದಾಯದ ಬೆಳವಣಿಗೆಯೇನ 
ಗಳನ್ನು ರಚಿಸಿದರಾದರೂ , ಬೇಂದ್ರೆಯವರ ಸಂಪ್ರದಾ 

ಕಂಡುಬಂದಿಲ್ಲ. 
ಯಕ್ಕೆ ಹಾಗೂ ದೇಸಿಯಲ್ಲಿರುವ ಜಾನಪದ ಕಾವ್ಯಕ್ಕೆ 

ಇವೆಲ್ಲದರ ನಡುವೆ ಪರಿವರ್ತನೆಗೊಂಡ ಸಂವೇದನೆಯ 
ಹಿಂದಿರುಗಿ ಕೆಲವು ಉತ್ತಮ ಕವನಗಳನ್ನು ಬರೆದರು. ಈ 

ಪ್ರಮುಖ ಕವಿ ಕೆ. ಎಸ್ . ನ. ತಮ್ಮದೇ ಆದ ಕಾವ್ಯರೀತಿ 
ದಿಕ್ಕಿನಲ್ಲಿ ಹೆಚ್ಚು ಸಾಧನೆ ಮಾಡಬಲ್ಲ ಅರ್ಹತೆಯಿದ್ದಂತಹ 

ಯನ್ನು ಬೆಳೆಸಿದರು. ಅವರ ಕಾವ್ಯ , ಒಂದು ದೊಡ್ಡ 
ವರು- ಅವರ ಜಾನಪದ ಸಂವೇದನೆಗಳು ಕೆಲವೊಮ್ಮೆ 

ಸಾಧನೆಯೆನ್ನಿಸಿದರೂ ಒಂದು ಇಡೀ ಪೀಳಿಗೆಯ 
ಬೇಂದ್ರೆಯವರದರಷ್ಟೇ ಸಮರ್ಥವಾಗಿ ಕಾಣುತ್ತವೆ. 

ಸಂವೇದನೆಯನ್ನು ಮಾರ್ಪಡಿಸುವ ಪ್ರಭಾವವನ್ನು ಬೀರಿ 
ಇನ್ನೂ ಹೆಚ್ಚು ಸಾಧಿಸದಿರುವುದು ವಿಸ್ಮಯಕಾರಕ . 

ದಂತೆ ಕಾಣುವುದಿಲ್ಲ. ಬಹುಮುಖ ಅರ್ಥಗಾಂಭೀರ್ಯ 
ಬಂಡಾಯ ಚಳುವಳಿ ಹೊಸದೊಂದು ಆಶಾಕಿರಣ ವನ್ನು ಒಳಗೊಳ್ಳಲಾರವೇನೋ ಎನ್ನುವಷ್ಟು ಸರಳವಾಗಿ 
ತಂದಿತು. ಆದರೆ ತಮ್ಮದೇ ಶೈಲಿಯನ್ನು ಪಡೆಯಲು ತೋರುವ ಅವರ ಕಾವ್ಯಪಂಕ್ತಿಗಳಲ್ಲಿ ಕಾಣುವ ಸಂಕೀರ್ಣ 
ಪ್ರಯತ್ನಿಸಿದ ಸಿದ್ಧಲಿಂಗಯ್ಯನವರಂತಹ ಒಬ್ಬಿಬ್ಬ ಸಂಕೇತ ಪದ್ಧತಿ ಅವರಿಗೆ ವಿಶಿಷ್ಟವಾದದ್ದೆ. . 


70 / ಸಾಕ್ಷಿ 


ಎರಡು ಕವನ ಸಂಗ್ರಹಗಳು 


ಈ ಚೌಕಟ್ಟಿನೊಳಗೇ ಕೆಲವುನೈಜವೂ ಉತ್ತಮವೂ ಆದ 
ಕವನಗಳು ಹೊರಬಂದಿವೆ . ಗಂಗಾಧರ ಚಿತ್ತಾಲ, ಚಂದ್ರ 
ಶೇಖರ ಪಾಟೀಲರೇ ಮೊದಲಾದ ಕವಿಗಳು ಭಾವ 
ಮತ್ತು ವಿಚಾರಗಳ ಹೊಸ ಬಡಾವಣೆಗಳನ್ನು ಶೋಧಿ 
ಸಲು ಪ್ರಚಲಿತ ಮಾರ್ಗವನ್ನೇ ಉಪಯೋಗಿಸಿದ್ದಾರೆ. 
ಈವರೆಗೆ ಎರಡು ಕಾವ್ಯಪ್ರಕಾರಗಳನ್ನು ಗುರುತಿಸಿದ್ದಾ 
ಯಿತು. ಒಂದು, ಕವಿಯೊಬ್ಬ ತನ್ನದೇ ಆದ ಕಾವ್ಯರೂಪ 
ವನ್ನು ಬೆಳೆಸಿಕೊಳ್ಳುವುದು ; ಇನ್ನೊಂದು ಬೇರೆಯಾಗಿ 
ಬರೆಯಲುಹೊರಟ ಕವಿಗಳ ಪಂಗಡವೊಂದು ತಮ್ಮದೇ 
ಮಾರ್ಗವೊಂದನ್ನು ರೂಪಿಸಿಕೊಳ್ಳುವುದು. ವಿರಹ 
ತೃವ' ಮತ್ತು ' ನಾವು ಹುಡುಗಿಯರೇ ಹೀಗೆ' ಎಂಬ 
ಕವನ ಸಂಗ್ರಹಗಳು ಮೊದಲನೆಯ ವರ್ಗಕ್ಕೆ ಸೇರಿವೆ. 
ಇವುಗಳಲ್ಲಿ ಕಂಡುಬರುವ ಆಶಾದಾಯಕ ಅಂಶವೆಂದರೆ 
ಇವುಗಳನ್ನು ರಚಿಸಿದ ಕವಿಗಳು (ಕವಯಿತ್ರಿಯರು ಎಂದು 
ಇವರನ್ನು ಕರೆಯುವುದು ಔಪಚಾರಿಕವಲ್ಲದೆ ಅನಗತ್ಯವೂ 
ಕೂಡ.) ಒಬ್ಬೊಬ್ಬರೂ ತಮ್ಮ ಕವನಗಳಲ್ಲಿ ತಮ್ಮದೇ 
ಆದ ನಿರುಪಾಧಿಕ ಅಭಿವ್ಯಕ್ತಿಯನ್ನು ಪಡೆದಿರುವುದು. 
ಇವರ ಬರವಣಿಗೆಯ ಮುಖ್ಯ ಅಂಶವೆಂದರೆ ಇಲ್ಲಿಯ 
ವರೆಗೂ ಕೆಲವು ಕಾಲ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ 
ಗಂಭೀರವಾದ ಆದರೆ ಅಷ್ಟೇನೂ ಅರ್ಥಪೂರ್ಣವಾಗಿಲ್ಲದ 
ಶೈಲಿಗೆ ಹೊರತಾಗಿರುವುದು . ಈ ಕವನಗಳಲ್ಲಿ ಕೆಲವೊಮ್ಮೆ 
ಹುಡುಗುತನವೋ ಎನಿಸುವಷ್ಟು ರಂಜಕವಾದ ಮನೋ 
ಧರ್ಮದಿಂದ ತಿಳಿಯಾದ, ಗೆಲುವಾದ ಮತ್ತು ಸೂಕ್ಷ್ಮ 
ವಾದ ಭಾವಗಳು ಹೊರಹೊಮ್ಮುವುದನ್ನು ನೋಡ 
ಬಹುದು. ಪ್ರತಿಭಾರವರ ' ನಾವು ಹುಡುಗಿಯರೇ ಹೀಗೆ' 
ಎಂಬ ಸಂಗ್ರಹದಿಂದ ತೆಗೆದುಕೊಂಡಿರುವ ' ವಿರಹ' ಕವ 
ನದ ಕೆಳಗಿನ ಸಾಲುಗಳನ್ನು ಗಮನಿಸಿ ; 

ಸದಾ ಜಗಳವಾಡುವ ಹುಡುಗ 
ಊರಲ್ಲಿಲ್ಲದೆ ಮನವೆಲ್ಲ 

ಸುಟ್ಟ ಹಪ್ಪಳ. 
ಹಾಗೆಯೇ , ಹೇಮಾರವರ ' ಧೃತಿ' ಯು ಈ ಕೆಳಗಿನ 
ಸಾಲುಗಳು : 

ಈ ಮನಃಸ್ಥಿತಿಯಲ್ಲಿ 
ಲಂಕೆಯನ್ನೂ ಹಾರಬಲ್ಲೆ ಜಿಂಕೆಯನ 


ಮಾರಬಲ್ಲೆ ಸಪ್ತಸಾಗರಗಳನ್ನೂ 
ಅಂಕೆಯಲ್ಲಿಟ್ಟು ಆಳಬಲ್ಲೆ ಬಾಳಬಲ್ಲೆ 

ತಾಳಬಲ್ಲೆ. 
ಇವರ ಕವನಗಳು ಕಾವ್ಯ ನಿಯಂತ್ರಣದ ಮಿತಿಯಲ್ಲಿ ಭಾವ 
ಗಳನ್ನು ಹೇಗೆ ತಡೆಹಿಡಿದಿಡುತ್ತವೆ ಎಂಬುದಕ್ಕೆ ಈ 
ಎರಡು ಪದ್ಯಭಾಗಗಳು ಉದಾಹರಣೆಗಳು. ' ಸದಾ 
ಜಗಳವಾಡುವ ಹುಡುಗ' ಅಂಬುದರಲ್ಲಿರುವ ಅಣಕ 
( Irony) ಮತ್ತು ' ಈ ಮನಸ್ಥಿತಿಯಲ್ಲಿ' ಎಂಬಲ್ಲಿನ 
ವಿಶಿಷ್ಟ ಸನ್ನಿವೇಶ - ಇವುಗಳು ಭಾವಗಳನ್ನು 
ನಿಯಂತ್ರಣದಲ್ಲಿಡುತ್ತವೆ. 
ಪ್ರತಿಭಾರವರ ಕಾವ್ಯ ಸಾಮಾನ್ಯತೆಯ ಹೃದಯದಲ್ಲಿರುವ 
ವೈಲಕ್ಷಣ್ಯವನ್ನು ಸಹಜವಾಗಿ ಗುರುತಿಸುತ್ತದೆ. 

ನಿನ್ನವ್ವ ಹೆಣೆದ 
ಚಿತ್ತಾರದ ತೊಟ್ಟಿಲು 
ನಿನಗಲ್ಲ ಮಗುವೆ . 
ಮರದ ನೆರಳಲ್ಲಿ 
ತೇಪೆಯ ಜೋಳಿಗೆಯಲ್ಲಿ 
ತಂಪಾಗಿ ನೀ ಮಲಗಿದ್ದಾಗ 
ಬಂಗ್ಲೆಯ ಮಕ್ಕಳಿಗಾಗಿ 
ಅವನ್ನು ಹೆಣೆಯುತ್ತಾಳೆ 
ತಾಯಿ . 

(“ಬೀದಿ ಬದಿಯ ಪದ್ಯಗಳು ) 
' ನಾವು ಹುಡುಗಿಯರೇ ಹೀಗೆ' ಎಂಬ ಕವನವನ್ನು ಗಮ . 
ನಿಸಿ : 


ಹೌದು ಕಣೆ ಉಷಾ 
ನಾವು ಹುಡುಗಿಯರೇ ಹೀಗೆ 
ಏನೇನೋ ವಟಗುಟ್ಟಿದರೂ 
ಹೇಳಬೇಕಾದ್ದನ್ನು ಹೇಳದೆ | 
ಏನೇನೆಲ್ಲಾ ಅನುಭವಿಸಿ ಸಾಯುತ್ತೇವೆ. 
ಜುಮ್ಮೆನ್ನಿಸುವ ಆಲೋಚನೆಗಳನ್ನೆಲ್ಲಾ 
ಹಾಗೇ ಡಬ್ಬಿಯೊಳಗೆ ಹಿಟಲ್ಪ ಒತ್ತಿದಂತೆ 
ಒತ್ತಿಒತ್ತಿ ಗಟ್ಟಿ ಮಾಡುತ್ತೇವೆ. 
ನಾಲ್ಕು ವರ್ಷಗಳಲ್ಲಿ ವಿಪರೀತ ದಪ್ಪಗಾಗಿ 


ಸಾಕ್ಷಿ/71 
ವಿಶ್ವೇಶ್ವರ 
ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ 

ಪಡೆಯುವಾಗ ಕೆನ್ನೆ ಕೆಂಪಾಗುವುದು ಹುಡುಗಿಗೆ ಗೊತ್ತು; 
ಏದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಒಡನೆಯೇ ತನ್ನ ಕೆಂಪು, ಮುಳುಗುವ ಸೂರ್ಯನಲ್ಲಿ 
' ಅವನು ' ಸಿಗುತ್ತಾನೆ. 

ಪ್ರತಿಬಿಂಬಿಸುತ್ತದೆಯೆಂದು ಕಾಣುವುದು ತನ್ನ 
ನಮ್ಮ ಇಂದಿನ ಸ್ಥಿತಿಗೆ ಇವನೇ ಕಾರಣ 

ಸೌಂದರ್ಯದ ಬಗ್ಗೆ ತನಗಿರುವ ಅರಿವನ , ಅದರ 
ಅಂತರೋಕ್ಷತಾಳುತ್ತೇವೆ. 

ದೆಸೆಯಿಂದಾದ ನಾಚಿಕೆಯನ ಧಾರ್ಷ್ಟ್ಯವನ್ನೂ ಒಟ್ಟಿಗೆ 
ಆದರೆ ಮೇಲೆ ಮೇಲೆ ನಗುತ್ತಾ ' ಅವನ ' ಮೂಡಿಸುತ್ತದೆ. ( ಇದು ಉತ್ಮೀಕ್ಷೆಯ ಪ್ರತಿಮೆಯೇ ಸರಿ. 
ಹೆಂಡತಿ ಮಕ್ಕಳಯೋಗಕ್ಷೇಮ ವಿಚಾರಿಸುತ್ತೇವೆ. ಅಲ್ಲದೆ ಕೆನ್ನೆಯ ಕೆಂಪಿಗ , ವರಿಂಳುಗುವಸೂರ್ಯನ 
ಯಾಕೆಂದರೆ ಅವಳದ ಅದೇ ಕಥೆಯಲ್ಲವೆ ? ' ಹೊಂಬಣ್ಣ 'ಕ್ಕೂ ಇರುವ ತಾರತಮ್ಯವನ್ನು ಲಕ್ಷಿಸಿ 
ನಾವು ಹುಡುಗಿಯರೇ ಹೀಗೆ, 

ನೋಡಿ.) 
ಈ ಸಾಲುಗಳಲ್ಲಿ ಕವನದ ಬಸಿರನೆಡೆದು ಹೊರಬರ ಕವನಗಳನ್ನು ಬರೆದವರು ಹೆಣ್ಣು ಮಕ್ಕಳು ಎಂಬುದು 
ಲೆತ್ನಿಸುತ್ತಿದೆಯೋ ಎಂಬಂತೆ ಕಾಣುವ ಉಮ್ಮಳದ ಲಗಾ ಅಷ್ಟೇನೂ ಮುಖ್ಯವಲ್ಲವಾದರ ಕವನಗಳಲ್ಲಿ ರೂಪು 
ವನ್ನು ಹಿಡಿದು ನಿಲ್ಲಿಸುವ ತುಂಟತನ, ನಿಯಂತ್ರಿತ ' ಗೊಳ್ಳುವ ನವಿರಾದ ಭಾವಗಳು ಹೆಣ್ಣಿನ ಹೃದಯ 
ಭಾವದ ಶಿಲ್ಪವನ್ನು ಮೂಡಿಸುತ್ತದೆ. ಕವನದ ಮೊದ. ದಿಂದಲೇ ಉಗಮವಾಗುವಂಥವು ಎಂಬ ಕಾರಣದಿಂದ 
ಲಲ್ಲಿ ಕಾಣುವ 

ಕವಿಯು ಹೆಣ್ಣೆಂಬುದನ್ನು ಇಲ್ಲಿ ಗಮನಿಸುವುದು ಅಗತ್ಯ 

ವಾಗಿದೆ. 
ಜುಮ್ಮೆನ್ನಿಸುವ ಆಲೋಚನೆಗಳನ್ನೆಲ್ಲಾ 
ಹಾಗೇ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ ಈ ಭಾವಗಳ ಹಾಗೂ ಪ್ರತಿಮೆಗಳ ಸಮುದಾಯ ಹೆಣ್ಣು 
ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ. 

ಜೀವದ ಕೇಂದ್ರಬಿಂದುವಿನಿಂದಲೇ ಹಬ್ಬುತ್ತವೆಯೆಂಬು 
ಎಂಬ ಪ್ರತಿವೆಂ ಹೆಣಲ್ಲಿ ಮಕ್ಕಳ ಸರಕು. . ಅಡಿಗೆಮನೆಯು | 

ದನ್ನು ಡಾ|| ಶಿವರುದ್ರಪ್ಪನವರು ತಮ್ಮ ಮುನ್ನುಡಿಯಲ್ಲಿ 

ಗುರುತಿಸಿದ್ದಾರೆ . ಹೆಣ್ಣಿನ ಒಂಟಿತನದ ತೀವ್ರಭಾವ 
ಪರಿಸರದಿಂದಲೇ ಹೊರಬರುವಂಥದು ಎಂಬುದನ್ನು ಒತ್ತಿ 

' ನಾನು ' ಮತ್ತು 'ನಾವು' ಕವನಗಳಲ್ಲಿ ಕಾಣುವ ಪ್ರತಿಮೆ 
ಹೇಳಬೇಕಾಗಿಲ್ಲ . ಈ ರೀತಿಯ ಪ್ರತಿಮೆಗಳು ಸಾಮಾನ್ಯ 

ಗಳನ್ನು ಹಿಂಡಿ ಹೊರಬರುತ್ತದೆ. 
ವಾಗಿ ಎಲ್ಲಾ ಕವನಗಳಲ್ಲಿ ಕಂಡುಬರುತ್ತವೆ. 'ಲಾಲ್ 
ಬಾಗಿನ ಸಂಜೆಗಳು' ಎಂಬ ಕವನದಲ್ಲಿ ಬರುವ ಈ ಕೆಳಗಿನ ನಾನೊಬ್ಬನ ಪತ್ನಿ , 
ಸಾಲುಗಳನ್ನು ನೋಡಿ: 

ಮೂರು ಮಕ್ಕಳ ತಾಯಿ . 

............. ಎಲ್ಲ 
ನಾವಿಬ್ಬರು ಜಗಳವಾಡಿದ 

ನನ್ನ ಅತ್ತೆ ಮಾವದಿರ ವರ್ಜಿ 
ಮಾರನೆ ದಿನ, 
ಲಾಲ್‌ಬಾಗಿನ ಮರದಡಿ 

ನನ್ನ ತವರು ಮನೆ......... 
ಬೆಚ್ಚನೆಯ ಮುತ್ತೊಂದು ನನ್ನ 

ಬಿಡಿ. “ಕೆಟ್ಟ ಹೆಣ್ಣು ಕುಲಕ್ಕೆ ಹೊರಗು' 
ತುಟಿ ತೆರೆದು ಬಾಯ ಚಿಪ್ಲೊಳಗೆ 

ನನಗೆ ಅದೂ ಮನೆಯಲ್ಲ 
ಹುದುಗಿದಾಗ ಸುತ್ತೆಲ್ಲ : 

ಇದ ಮನೆಯಲ್ಲ. 
ಸಂಜೆಸೂರ್ಯನ ಹೊಂಬಣ್ಣ . 

ನನ್ನ ದೊಂದು ಮನೆಯೇ ಇಲ್ಲ . ( ನಾನು ) 
ನನ್ನ ಕೆನ್ನೆ ಕೆಂಪಿನ ಪ್ರತಿಫಲನವೇನೋ 

ಹುಡುಗಾಟದ ಹಿಂದೆ ಅವಿತಿರುವ ಆದ್ರ್ರತೆ ಹೇಮಾ 
ಎಂದು ಗಾಬರಿಯಾದೆ ಒಂದು ಕ್ಷಣ . 

ರವರ ಕಾವ್ಯದಲ್ಲಿ ಹೆಚ್ಚು ತೀವ್ರವಾಗಿ ಹೊರಬರುತ್ತದೆ: 
ಈ ಕವನದಲ್ಲಿನ ಹುಡುಗಿಯರು ಆಡುವ ಮಾತುಗಳು ಸ್ತ್ರೀ ನಿನ್ನೆ ಆಡಿದ್ದು ಮಾಡಿದ್ದು ಗುಬ್ಬಿಗೂಡು 
ಸಹಜ ಲಜ್ಜೆ ಹಾಗೂ ಖಜುತ್ವದ ಸಮ್ಮಿಳನ , ವಾಂತ್ತನ್ನು ಇಂದು ಹುಡುಗಾಟಿಕೆ ಅಲ್ಲ ಬಟಾಟಿಕೆ 


72/ ಸಾಕ್ಷೆ 


ಎರಡು ಕವನ ಸಂಗ್ರಹಗಳು 


ಆಗದಿರಲೆಂದೆ ವಿಷ ಹಾಕಬೇಕು 
ನನ್ನವನಿಗೆ 
ನಾ ವಿಷ 
ಆಗುವುದಕಿಂತ ಇದು ಆರೋಗ್ಯಕರ 
ಅಂದೆ ಸಾವಿತ್ರಿಗೆ. 


ನನ್ನನೇ ನನ್ನೊಳಗಿನೆಲ್ಲವನೆ ತಟ್ಟಿ ಸಾವರಿಸಿ 
ಅಪ್ಪಿದೆ ನೀರಾದೆ ನೀರಲ್ಲಿ 
ಆಳಕ್ಕಿಳಿದ ನಿರ್ವಲಯಗಳ ಹಿಡಿದೆ 
ಬಣ್ಣಗಳು ಭಾವಗಳು ಚಿತ್ರಗಳು 
ನನ್ನ ಮೈಮನಸು ಸೀರೆಗಂಟಿದವು 
ನಾ ನೀರೆ. 


ಅವಳ ಬೆಳುಹಣೆಯಲ್ಲಿ 
ಚಟ್ಟಕ್ಕೇರಿದ್ದ ಅವಳ ಗಂಡನ ಮುಖ 
ನೀಲಿಗಟ್ಟಿದ್ದ ಕಂಡು ಬೆರಲಾಗಿದ್ದ 
ನನ್ನ ತಾಳಿ 
ಸರಿಪಡಿಸಿಕೊಂಡೆ ಸೆರಗೆಳಗೆ 
ಎದೆ 


ಮಧ್ಯೆ 


(' ತಾಳೆ ). 


' ರತಿ' ಎಂಬ ಕವನದಲ್ಲಿನ ಆನುಭವದ ವರ್ಣನೆಯನ್ನು 
ನೆಲೋಡಿ: 


' ನಾ ನೀರೆ' ಎಂಬುದರ ಅರ್ಥವೈವಿಧ್ಯವನ್ನು ಗಮನಿಸಿ, 
ಚದರಿ ಹೋಗುತ್ತಿರುವ ಭಾವಗಳನ್ನು ಹಿಡಿದಿಡುವ 
ಪ್ರಯತ್ನದಲ್ಲಿ ಕವನ ಸಫಲಗೊಳ್ಳುತ್ತದೆ. ಅನುಭವದ 
ಬಾಗಿಲು ತೆರೆಯುತ್ತಿರುವಂತೆಯೇ ಕವನದ ಓಟ ತೀವ್ರ 
ವಾಗಿ ಅನುಭವ ಪರಾಕಾಷ್ಠೆಯನ್ನು ಮುಟ್ಟಿದಾಗ 
“ ನಾ ನೀರೆ' ಎಂಬಲ್ಲಿ ಅನ್ಯಾದೃಶ ಅರ್ಥಗಾಂಭೀರ್ಯ 
ವನ್ನು ಪಡೆದು ಕವನ ನಿಲ್ಲುತ್ತದೆ. ರತಿಯ ಸ್ಮೃತಿ 
ಕವನವಾಗಿ ಮೈಗೂಡುತ್ತದೆ. 
ಇವು ಅಹ್ಲಾದಕಾರಕ ಕವನಗಳು , ಬೌದ್ಧಿಕ ವ್ಯಾಪಾರ 
(ಉದಾಹರಣೆಗೆ ರಾಜಕೀಯ ಸಾಮಾಜಿಕ ವಿಡಂಬನೆ). 
ಗಳಲ್ಲಿಯೇ ತೊಡಗುವುದಕ್ಕೆ ಬದಲಾಗಿ ಈ ಕವಿಗಳು 
ಆತ್ಮೀಯ ಬಾಂಧವ್ಯಗಳಿಂದ ಚಿವುವ ಭಾವಗಳನ್ನೇ 
ಪ್ರಧಾನವಾಗಿಟ್ಟುಕೊಂಡು ಕವಿತೆಗಳನ್ನು ರಚಿಸಿದ್ದಾರೆ. 
ಇಂತಹ ಕವನಗಳು ಹೆಚ್ಚು ಹೆಚ್ಚು ಹೊರ ಬಂದು 
ಸದ್ಯದ ಕನ್ನಡ ಕಾವ್ಯದಲ್ಲಿ ಕಂಡುಬರುವ ಈ ಬಗೆಯ 
ಕೊರತೆಯನ್ನು ತುಂಬಲೆಂದು ಹಾರೈಸೋಣ. 


dh 


ಹೌದು, ಇದೆ ಇದೇ ನಾನು 
ಇಷ್ಟು ದಿನವೂ ಅರಸುತಿದ್ದ ಸೂರ್ಯಚಂದ್ರರ 

ಬಾನು | 
ರೋಮರೋಮಂದಿ ಪುಟಿದೆ 
ಕುಣಿದು ನೆಗೆದುವು ಬಣ್ಣಗಳ ಕಾರಂಜಿ 
ಮೈಬೆವರಿ ಚೆಲುವಾಗಿ 
ಅಂಜಿ ಚಂಗನೆ ಹಾರಿ ನೀರಿಗೆ 


Why is Decolam 
like a play with a 
happy ending ? 


) 


BER 


Because you ' ll love 
the way it finishes ! 


5 Fabulous Finishes : 


Glossy 


stays shiny -new for years ! 
Matt 
elegant, good - looking . 
Natural - 
beautiful wood designs 
and the smart leather look ! 
Textured 
the feel with rich appeal ! 
Shell 
exquisite , delicate, 


BAKELITE 

HYLAM 


decolam 


The most decorative laminate 


LINTAS. BHL . DLM . 8 


ನಮ್ಮ ಪ್ರಕಟಣೆಗಳು 


1 . ಭಾವತರಂಗ ( ಕಾವ್ಯ ) ಗೋಪಾಲಕೃಷ್ಣ ಅಡಿಗ 
2 . ಸಮಗ್ರ ಗದ್ಯ 
3 . ಮೂಲಕ ಮಹಾಶಯರು 
4 . ಮಾಕ್ಬೆತ್ ( ಅನುವಾದ) ರಾಮಚಂದ್ರದೇವ| 
5 . ಬೇತಾಳರಾಯ (ಕತೆಗಳು) ಡಾ|| ಟಿ. ಎನ್ . ಕೃಷ್ಣರಾಜು 
6 . ಅಡಿಗರ ಕಾವ್ಯ 

ಸುಮತೀಂದ್ರ ನಾಡಿಗ 


ಬೆಲೆ 
ರೂ . 5 - 00 
ರೂ . 35 - 00 
ರೂ . 12- 00 
ರೂ . 6 - 00 
ರೂ . 9 - 00 
ರೂ . 10 - 00 


ಸಾಕ್ಷಿ 
ಚಂದಾದಾರರಿಗೆ 

3 - 00 
25 - 00 
10 - 00 
4 - 00 
7 - 00 
8 - 00 


ಕೆಲವೇ ಪ್ರತಿಗಳಿವೆ . ಬೇಕಾದವರು ಹಣವನ್ನು ಮನಿಯಾರ್ಡರ್ ಅಥವಾ ಡ್ರಾಫ್ಟ್ ಮೂಲಕ ಕಳುಹಿಸಿದರೆ 

ಪುಸ್ತಕಗಳನ್ನು ಟಪಾಲುವೆಚ್ಚ ನಾವೇ ವಹಿಸಿಕೊಂಡು ಕಳಿಸಿಕೊಡುತ್ತೇವೆ. 


ಸಾ | ಪ್ರ ಕಾ ಶನ | 
460 / ಎ, 6ನೇ ಅಡ್ಡ ರಸ್ತೆ , ಏಳನೇ ಬ್ಲಾಕ್‌ (ಪಶ್ಚಿಮ ), ಜಯನಗರ , ಬೆಂಗಳೂರು- 560 082 


ಇದೀಗ ಬಿಡುಗಡೆಯಾಗಿವೆ ! 

ಯಶವಂತ ಚಿತ್ತಾಲರ 

“ ಚಿತ್ತಾಲರ ಕತೆಗಳು ” 

( 1949 ರಿಂದ 1983 ರ ವರೆಗಿನ ಎಲ್ಲ ಕತೆಗಳ ಸಂಕಲನ) 
ಆಕಾರ : ಡೆಮಿ ಆಷ್ಟ ದಳ 

ಸಾದಾ ಪ್ರತಿ : ರೂ . 40 - 00 
ಪುಟಗಳು : 494 

ಉತ್ತಮ ಪ್ರತಿ: ರೂ . 50 - 00 
ಸುಮತೀಂದ್ರ ನಾಡಿಗರ 

ರಾಜರ್ಷಿ ಜಯಚಾಮರಾಜ ಒಡೆಯರವರ 
CL ಭಾವಲೋಕ ” 

- ತಾತ್ವಿಕ ಗ್ರಂಥ 

32 
( ಕವನ ಸಂಕಲನ) 

CC ದತಾತ್ರೇಯ ” 

( ಕನ್ನಡ ಅನುವಾದ) 
ಪುಟಗಳು : 100 ರೂ . 10 - 00 

ಆಕಾರ : ಡೆಮಿ ಅಷ್ಟ ದಳ ಪುಟಗಳು : 508 

ಸಾದಾ ಪ್ರತಿ : ರೂ . 35 - 00 
ಹೆಚ್ಚಿನ ವಿವರಗಳಿಗೆ : 

ಉತ್ತಮ ಪ್ರತಿ : ರೂ . 45 - 00 
ಪ್ರಕಾಶನ ವಿಭಾಗ 
ಪ್ರಜಾ ಪ್ರಿಂಟರ್ ಪ್ರೈವೇಟ್ ಲಿಮಿಟೆಡ್ 
ಪ್ರಜಾಭವನ , 53 / 2, ಬುಲ್‌ಟೆಂಪಲ್ ರೋಡ್, ಬೆಂಗಳೂರು- 19 
ಫೋನ್ : 604261 ತಂತಿ : “ ಪ್ರಜಾ” 


SRINTA 


ORAJA 


0 


ATE 
LU 


IMITE 


ಬೃ೦ದಾವನ - ಮೈಸೂರು 


D000000000000000000000000000000000000000000000000000000000ooooooo 


ರಾಧಾಕೃಷ್ಣರ ರಂಜನೀಯ ರಾಸಕ್ರೀಡೆಗೆ 
ಬಹುಶಃ ಈಗಿರುವ ರಮಣೀಯ, ವರ್ಣ 
ರಂಜಿತಪೂರಿತವಾದ ಹಿನ್ನಲೆ ಇದ್ದೀತೇನೋ ! 
ಬೃಂದಾವನ, ಅದು ಅದಕ್ಕೆ ಅನ್ವರ್ಥನಾಮವೇ ಸರಿ . 
ಸ್ವರ್ಗಧಾಮಕ್ಕೆ ಸದೃಶವಾದ ಪರಿಸರದಲ್ಲಿ ಗೋಪಿಕಾ 
ಸ್ತ್ರೀಯರ ಸರಸ ಸಲ್ಲಾಪಗಳನ್ನು ಅನುಪಮವಾಗಿ ಕಡೆದ 
ಕೆತ್ತನೆಗಳು, 
ಬೃಂದಾವನ, ಮೈಸೂರು ನಗರದ ಬಳಿಯಿರುವ ಕೃಷ್ಣ 
ರಾಜಸಾಗರದ ತಳದಲ್ಲಿ ಸ್ಥಾಯಿಯಾಗಿರುವ ಈ ನಂದನ 
ವನ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿದ್ದು , ಧರೆಗಿಳಿದ 
ಸ್ವರ್ಗದಂತಿದೆ. 
ತಲೆಎತ್ತಿ ನಿಂತಿರುವ ಈ ತೋಟ ಅಚ್ಚ ಮೊಘಲರ 
ಶೈಲಿಯಲ್ಲಿದೆ. ಕಣ್ಣಿಗೆ ಇಂಪು ತರುವ ಸೊಂಪಾದ 
ಹಚ್ಚ ಹಸುರಿನ ಬಯಲುಗಳು, ಪುಷ್ಪಭರಿತವಾಗಿ ನಸು 
ನಾಚಿ ತಲೆತೂಗುವ ಹೂಗಿಡಗಳ ಸಮೂಹ ರಂಜಿತ 
ಕಾರಂಜಿಗಳು, ಇರುಳಿನಲ್ಲಿ ಮರುಳುಗೊಳಿಸುವಂತಹ 
ದೀಪಾಲಂಕೃತದ ರಮ್ಯನೋಟ ಅದೆಷ್ಟು ಸೊಗಸು ! 
ಹುಲುಸಾದ ಹುಲ್ಲು ಪ್ರದೇಶ, ಪುಳಕಿತಗೊಳಿಸುವ ಪುಷ್ಪ 
ಸಮೂಹ, ವರ್ಣರಂಜಿತ ಕಾರಂಜಿಗಳು, ನಲಿನಲಿವ ನೃತ್ಯ , 
ಇವೆಲ್ಲವುಗಳಿಗೆ ಕಳಶವಿಟ್ಟಂತೆ ಸುಶ್ರಾವ್ಯವಾದ ಧ್ವನಿಮುದ್ರಿತ 
ಸಂಗೀತವೂ ಸಹ , ಪ್ರಶಾಂತ ಜಲದೊಂದಿಗೆ ಪ್ರಫುಲ್ಲಿತ ಪುಷ್ಪ 
ಗಳ ಮಧುರ ಸಂಗಮ ; ನಿಮ್ಮ ಬಾಳಿನಲ್ಲಿ ನಿಜಕ್ಕೂ ಇದೊಂದು 
ಮರೆಯಲಾಗದ ಅಪೂರ್ವ ಅನುಭವ. 


ಕರ್ನಾಟಕ ಪ್ರವಾಸ 


SAKSHI a Quarterly in Kannada No .MAG (5 ) PRB /DECL / 173/81 /82 October 1983 


ನೀವೇ ನಿರ್ಧರಿಸಿ 


ಅವಳಿನ್ನೂ 


. ಎಂಟುವರ್ಷದವಳಿರುವಾಗಲೇ 
ಉಳಿತಾಯಮಾಡಲು ಪ್ರಾರಂಭಿಸುವುದೇ ? 

ಅಥವಾ 
ಅವಳಿಗೆ ಹದಿನೆಂಟು ತುಂಬಿದಾಗ 

ಸಾಲಮಾಡುವುದೇ ? 
ನಿಮ್ಮ ಸಂತೋಷಮತ್ತು 
ಏಳಿಗೆಗಾಗಿ ರಿಕರಿಂಗ್ ಠೇವಣಿ 
ಯೋಜನೆಯ ಮೂಲಕ ಹಣ 
ಉಳಿತಾಯ ಮಾಡಿರಿ 

ಆದಷ್ಟು ಬೇಗನಿಮ್ಮ ಎಂಟರ ಹರೆಯದ ಮಗಳು 
18 ವರ್ಷದವಳಾಗುತ್ತಾಳೆ ! ಅವಳ ಮದುವೆ 
ಗಾಗಿ ಹಾಗೂ ಇತರ ಖರ್ಚುವೆಚ್ಚಗಳಿಗಾಗಿ ನೀವು 
ಉಳಿತಾಯ ಪ್ರಾರಂಭಿಸಲು ಇದು ಸೂಕ್ತ ಕಾಲ. 
ಆ ಸಂತಸದ ಸಂದರ್ಭಕ್ಕಾಗಿ ಇದೊಂದು ಸುಲಭ 
ಉಳಿತಾಯ ಯೋಜನೆ. ಕೆನರಾ ಬ್ಯಾಂಕಿನ ರಿಕ 
ರಿಂಗ್ ಠೇವಣಿ ಯೋಜನೆ. 
ನೀವು ಪ್ರತಿ ತಿಂಗಳೂ ನಿಗದಿತ ಮೊಬಲಗನ್ನಷ್ಟೇ 
ಕೊಡಿ. ನೀವು ತಿಳಿಯುವುದಕ್ಕಿಂತ ಮುಂಚೆಯೇ 
ನಿಮ್ಮ ಹಣ ಬೆಳೆದಿರುತ್ತದೆ . ಬಡ್ಡಿಗೆ ಬಡ್ಡಿ ಸೇರಿ. 
ಸೂಚಿತ ಅವಧಿಯ ಕೊನೆಯಲ್ಲಿ ಸಂಗ್ರಹವಾದ 
ಹಣವನ್ನು ನೋಡಿ ನಿಮಗೇ ಆಶ್ಚರ್ಯವಾಗು 
ವುದು. ನಿಮ್ಮ ಮಗಳಿಗೋಸ್ಕರ ಈಗಲೇ ನಿರ್ಧ 

ರಿಸಿ ಮತ್ತು ಕೆನರಾ ಬ್ಯಾಂಕಿನ ರಿಕರಿಂಗ್ ಠೇವಣಿ 
ಸೇವೆಗಾಗಿ ಪ್ರಗತಿ ಖಾತೆಯೊಂದನ್ನು ಪ್ರಾರಂಭಿಸಿ. 


ಕೆನರಾ ಬ್ಯಾಂಕ್ 

ಪ್ರಗತಿಗಾಗಿ ಸೇವೆ - 


Phone : 604261 


Praja Printers Private Limited , Bangalore -560 019 . 


